ISSN: 2583-3510 
VOL-3, ISSUE -2 May-June 2024 
ಸಂಪುಟ-3, ಸಂಚಿಕೆ-2, ಮೇ-ಜೂನ್‌ 2024 


ಸೃಜನ 


SRUJANI 


Indian Journal of Innovative Research and Development- 
SIJIRD 


Peer-Reviewed & Open Access Journal 


SRUJANI 


Srujani Innovative Research and Development Foundation 
Chamarajanagar-571126 


Editorial Board Author Guidelines 
9 Online submission of the article should 


Managing Editor be sent as an attachment only in MS 
Dr. K. Shylaja (Chamarajanagara) word to: editor @srujani.in 

Articles should be in Kannada or 
Editor In Chief English 
Prof. M. Gurulingaiah (Shivamogga) Aiticle should be 4,000 - 8,000 words in 


length 
Associate Editors eng 


Dr. 8. R. Manjunatha (Mysuru) It should be typed in Times New 
kere Roman Font for English and Nudi 01 e 


Prof. Vijayalakshmi Manapura (Mysuru) | 
Font for Kannada Article, Text type 


Editorial Board Menibers should be 12 Font size, 1.5 lines spaced. 
Prof. Y.H. Nayakwadi (Mysuru) Covering letter declaring that the 
Prof. C.K. Puttaswamy (Mysuru) submitted article is original work of the 


author and is unpublished must be sent 
on a separate page 


Mr. Praveen Kumar Mellahalli (Mysuru) 


Dr. Nagaraju N (Davanagere) 
Abstract of 150 words along with key 
words should be given on the separate 
sheet 


Dr. Appagere Somashekar (Kalaburagi) 
Dr. M. Rangaswamy (Chennai) 
Mr. Mahendra M (Kalaburgi) 


Mr. Madhuchandra B.R (Bengaluru) Text ganization: The main text 
should begin on a separate page 


Dr. Rajashree S Maranoor (Gadag) ak | ್ಯ 
preferably divided into separate sections 


Dr. 5. Mahadeva Kumar 
(Andaman and Nicobar) 
Dr. Mohan Kumara (Mysuru) 


such as Introduction, Materials and 
Methodology, main Subject of the 


article and conclusion. 
Dr. V. Srinivas (Mysuru) 


Dr. S. Lokesh (Mandya) 


References must be according to APA 
‘7th Edition guidelines. 


Visit our website for more details: 
MOB: +91-7411851852 and +91- 
9164061581 


Technical Advisor 

Dr. Kumaraswamy AN 
(Chamarajanagar) 
Dr.Lokesh M (Mysore) 


ಅನುಕ್ರಮಣಿಕೆ- Contents 


Page 


No 

1 (ಭಾರತೀಯ ಫೆಡರಲಿಸಂ ವ್ಯವಸ್ಥೆಯ ವಿರುದ್ಧ “ಒಂದು ರಾಷ್ಟ್ರ ಒಂದು ಚುನಾವಣೆ” - 

ಧರ್ಮರಾಯ ಮತ್ತು ದಯಾನಂದ ನಾಯ್ಕ್‌ 1 
2 | ಹರೂರುಮಕ್ಕಿ ದಾನಶಾಸನದಲ್ಲಿ ಇಮ್ಮಡಿ ಹರಿಹರ ರಾಯರ ಕುಮಾರ (ಧರ್ಮರಾಯ ಒಡೆಯ) 

ಎಂಬ ಹೊಸ ಅರಸನ ಉಲ್ಲೇಖ — ತ್ರೀದೇವಿ ತೇಜಸ್ವಿನಿ ಮತ್ತು ಪ್ರೊ ಮಂಜುನಾಥ ಎಂ.ಜಿ. 10 
3 |ಕನ್ನಡ ಸಾಹಿತ್ಯ ಮತ್ತು ಗೀತ-ನೃತ್ಯ ರೂಪಕಗಳು - ಲಕ್ಷ್ಮಿ ಎ.ಎಂ 19 
4 | ಕಾದಂಬರಿಗಳಲ್ಲಿ ಕರಾವಳಿ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿ: ಎಚ್‌. ನಾಗವೇಣಿ ಅವರ 

"ಗಾಂಧಿ ಬಂದ' ಕಾದಂಬರಿಯನ್ನು ಅನುಲಕ್ಷಿಸಿ - ಪಮಿತ 26 
5 (ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ ಮೇಲೆ ಮಹನೀಯರ ಚಿಂತನೆಗಳ ಪ್ರಭಾವ - 

ಮಹದೇವ ಹ ಡಾ. ವೈ. ಹೆಚ್‌. ನಾಯಕವಾಡಿ 33 
6 | ದಾಸ ಸಾಹಿತ್ಯದಲ್ಲಿ ಮಹಿಳಾ ಕವಯತ್ರಿಯರು - ಡಾ. ತೆವೇಣಿ 39 
7 | ಕಾವ್ಯಾವಲೋಕನ ಕೃತಿಯ ಅಧ್ಯಯನ ಮತ್ತು ಪ್ರಕಟಣೆ - ವತ್ಯಲ ಎನ್‌ 44 
8 The Need For Sexual Education Among Young Girls With Mental Health Issues - 

Shruti & Dr. Patwardhan Ratod 50 
9 | Educational and Religious Status of Jogatis - Shridevi ಗಿ! & Dr. Krupalini H.S. 55 
10 | Strategies for Enhancing Health and Safety among Women Labourers in 

Coffee Plantations: A Comprehensive Study - Rukhiyat & Dr. Thippesh K 61 
11 | ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನ (MGNREGS)n8 

ಕಾಯಕ. ಬಂಧು ಯೋಜನೆ - ಡಾ. ಕುಮಾರ "ಎಂ. ಎಸ್‌ 71 
12 | M.K. Gandhi Ideas of Peasant Society - Dr. Narasimha Murthy 7.9 77 
13 | ವಚನ ಸಾಹಿತ್ಯದಲ್ಲಿನ ಜೀವನ ಮೌಲ್ಯಗಳು - ಡಾ. ಚೆಲುವರಾಜು 85 
14 | ಕುವೆಂಪು ಅವರ " ೈಲ್‌ ರಸ್ತೆ' ಕವಿತೆಯಲ್ಲಿನ ಆಧುನಿಕತೆಯ ಪ್ರತಿನಿದಿಗೀಕರಣ ಹಾಗೂ 

ಪರಿಣಾಮಗಳು - ಡಾ. ಸಂಗೀತ ಪಿ 95 
15 | ಮಹಿಳಾ ವಿಮೋಚನೆ - ಡಾ. ಸೌಮ್ಯತ್ರೀ ಎಸ್‌. ಕೆ 100 
16 | ಕೋವಿಡ್‌ 19 ಸಮಯದ ಉದ್ಯೋಗ ಸ್ನ ಸೃಷ್ಟಿಯಲ್ಲಿ ್ಬ್ಹGNREGA ಪಾತ್ರ : ಕೊಡಗು 

ಜಿಲ್ಲೆಯನ್ನು ಅನುಲಕ್ಷಿಸಿ - ಪುಟ್ಟರಾಜು ಸಿ ಮತ್ತು ಡಾ. ಎನ್‌. ಆನಂದಗೌಡ 100 
17 | ಗಾಂಧೀಜಿ ಚಿಂತನೆಯ ಸುಸ್ಥಿರ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ಥಳೀಯ ಸರ್ಕಾರಗಳು - 

ಪ್ರಸನ್ನಕುಮಾರ್‌ ಎಸ್‌ ಮತ್ತು ಡಾ. ಎಸ್‌. ಶಿವರಾಜಪ್ಪ 110 


18 


ಕಾಡುಗೊಲ್ಲ ಮಹಿಳೆಯರ ಸಾಂಪ್ರದಾಯಿಕ ಆಚರಣೆಗಳು: ಸಮಾಜಶಾಸ್ತ್ರೀಯ ಅಧ್ಯಯನ - 


ರಮ್ಮ. ಪಿ ಮತ್ತು ಪೊಎಸ್‌. ಯಶೋದ [3 
19 | ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುನರ್ವಸತಿಕರಣದ ಪ್ರಭಾವ - 

ಕೆರುಮಿದಿ ಎಂ.ಎಂ ಮತ್ತು ಡಾ. ಎಂ. ಮೀರ 125 
20 | ಕನ್ನಡದ ಹುಲಿ ಡೆಪ್ಯೂಟಿ ಜೆನ್ನಬಸಪ್ಪನವರ ನಾಡು-ನುಡಿ ಸೇವೆ - ಡಾ. ನಾಗಪ್ಪ ಸುರಳಿಕೇರಿ 140 
21 | ಸಂತ ಹಾಗೂ ಶರಣರ ಸಾಹಿತ್ಯದಲ್ಲಿ ಮೌಲ್ಯಗಳು - ಡಾ. ಹೊನ್ನಪ್ಪ ಹೆಚ್‌. ಕಡೇನಾಯ್ಕನಹಳ್ಳಿ 149 
22 | A Review on Role and Responsibility of Grama Panchayat in Solid Waste 

Management Through Social Work Studies - Anjinappa D & Dr. Lokesh M. U 155 
23 | ಹೊಸದುರ್ಗ ಮತ್ತು ಹೊಳಲ್ಕೆರೆಯ ಬೃಹತ್‌ ಗಣೇಶ ಶಿಲ್ಪಗಳು - ವೆಂಕಟೇಶ ಹೆಚ್‌ ಮತ್ತು 

ಪೊ. ಸರ್ವಮಂಗಳ 162 
24 | ಅರಕಲಗೂಡು ತಾಲೂಕಿನ ಗ್ರಾಮದೇವತೆ ಹಬ್ಬಗಳು ಮತ್ತು ಜಾತ್ರೆಗಳು - ಚೆದಂಬರ ಹೆಚ್‌.ಪಿ 

ಮತ್ತು ಡಾ.ಹೆಚ್‌ ಟಿ. ವೆಂಕಟೇಶಮೂರ್ತಿ 169 
25 | A Study on Problem of Child Labour in Modern Society - Dr. Patwardhan Ratod | 176 
26 | ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ 

ಪಾತ್ರ (ವಿಶೇಷವಾಗಿ ಶ್ರೀ ಡಿ.ದೇವರಾಜ ಅರಸು ರವರ ಪರಿಕಲ್ಪನೆಯಲ್ಲಿ) - ಸಿದ್ದಯ್ಯ ಎಸ್‌. ಇ 183 
27 | A Study on The Ethical Issues Associated With Human Trafficking - Shruti & 

Dr. Patwardhan Ratod 189 
28 | ಗಂಜೀಫಾ ಕಲೆ ಮತ್ತು ಜಾಗತೀಕರಣ - ಡಾ.ಜಿಕೆ ಕರಿಯಮ್ಮ 


194 


ಸ್ವಜಸ IS SN: 2583-3510 


SRUJANI: Indian Journal of Innovative Research and 5 | R D F 
Development (SUIRD) 


Volume-3 Issue 2, May-June 2024, Pp. 1-9 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 


ಭಾರತೀಯ ಫೆಡರಲಿಸಂ ವ್ಯವಸ್ಥೆಯ ಎರುದ್ಧ “ಒಂದು ರಾಷ್ಟ್ರ ಒಂದು ಚುನಾವಣೆ” 


ಧರ್ಮರಾಯ' ಮತ್ತು ದಯಾನಂದ ನಾಯ್ಕ್‌` 
ಸಂಶೋಧನಾ ವಿದ್ಯಾರ್ಥಿ, ಸಹಾಯಕ ಪ್ರಾಧ್ಯಾಪಕರು 
ರಾಜ್ಯಶಾಸ್ತ್ರ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳಗಂಗೋತ್ರಿ, ಮಂಗಳೂರು. 


Abstract: 
ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವ ವಿಚಾರವಾಗಿ ಬಹಳ 


ದಿನಗಳಿಂದ ಚರ್ಚೆ ನಡೆಯುತ್ತಲೇ ಇದೆ. "ಒಂದು ರಾಷ್ಟ್ರ ಒಂದು ಚುನಾವಣೆ” ಇಂಥಹ ವ್ವವಸ್ಥೆ ಈಗಾಗಲೇ 
ಅಮೇರಿಕಾ, ಯುಕೆ ಇಂಡೋನೇಷ್ಯಾ, ದಕ್ಷಿಣ ಆಫ್ರಿಕಾ, ಬೆಲ್ಜಿಯಂ, ಇಟಲಿ ದೇಶಗಳಲ್ಲಿ ಜಾರಿಯಲ್ಲಿದೆ. 
ಪ್ರಜಾಪಭುತ್ವದ ಬಹುಮುಖ್ಯ ಅಂಗವೇ ಚುನಾವಣೆ. ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ 1952 ರಿಂದ 1967ರ 
ಅವಧಿಯಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳು ಏಕಕಾಲದಲ್ಲಿ ನಡೆದವು. ಇದರ ನಂತರ, ಅಸ್ಥಿ ರ 
ಸರ್ಕಾರಗಳ ಅವಧಿ ಪ್ರಾರಂಭವಾಯಿತು. ಇದರ ಪರಿಣಾಮವಾಗಿ ಚುನಾವಣೆಗಳ ಸಮಯದಲ್ಲಿ ಅಕ್ರಮಗಳು 
ಸಂಭವಿಸಿದವು. ಈಗಿನ ಪಧಾನಿ ಕೂಡ ಈ ವಿಚಾರವನ್ನು ಬೆಂಬಲಿಸಿ ಮುಂದಕ್ಕೆ ಕೊಂಡೊಯ್ದಿದ್ದಾರೆ. ಒಂದು 
ರಾಷ್ಟ್ರ ಒಂದು ಚುನಾವಣೆಗೆ ಯಾವುದೇ ನಿರ್ದಿಷ್ಟ ಅರ್ಥವಿದೆ ಎಂದು ಪರಿಗಣಿಸಲಾಗಿಲ್ಲ ಅಂದರೆ ಯಾವುದೇ 
ಮಾನದಂಡವನ್ನು ನಿಗದಿಪಡಿಸಲಾಗಿಲ್ಲ. ಸರ್ಕಾರದ ಉದ್ದೇಶದ ಪಕಾರ, ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ 
ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಮಾತ್ರ ಸೇರಿಸಲಾಗಿದೆ. ಆದರೆ ಭಾರತೀಯ ಸಂವಿಧಾನದಲ್ಲಿ 
ಸಾರ್ವಜನಿಕರು ನೇರವಾಗಿ ಮೂರು ರೀತಿಯ ಚುನಾವಣೆಗಳಲ್ಲಿ ಭಾಗವಹಿಸುತ್ತಾರೆ. ಇದರಲ್ಲಿ ಸ್ಥಳೀಯ 
ಸರ್ಕಾರದ ಚುನಾವಣೆಗಳನ್ನು ಏಕಕಾಲಕ್ಕೆ ನಡೆಸಬೇಕು. ಏಕೆಂದರೆ ಮೂರು ರೀತಿಯ ಚುನಾವಣೆಗಳ ಅವಧಿ 
ಐದು ವರ್ಷಕ್ಕೆ ಮಾತ್ರ ನಿಗದಿಯಾಗಿದೆ ಎಂದು ಕೆಲವು ವಿದ್ವಾಂಸರು ಸೂಚಿಸಿದ್ದಾರೆ. ಪಸ್ತುತ ಈ ಲೇಖನವು 
ಏಕಕಾಲಿಕ ಚುನಾವಣೆಗಳ ಪರವಾಗಿ ಮತ್ತು ವಿರುದ್ಧವಾಗಿ ವಾದಗಳನ್ನು ವಿಶ್ಲೇಷಿಸುತ್ತದೆ. ಇದರಲ್ಲಿ ಕೆಲವು 
ವಿದ್ಧಾಂಸರು ಇದಕ್ಕೆ ವಿರುದ್ಧವಾಗಿ ಫೆಡರಲಿಸಂನ ರಚನೆಯ ನಾಶದ ಬಗ್ಗ ಮಾತನಾಡುತ್ತಾರೆ ಆದರೆ ಕೆಲವರು 
ಏಕಕಾಲಿಕ ಚುನಾವಣೆಗಳನ್ನು ಬೆಂಬಲಿಸುತ್ತಾರೆ. 


Keywords: ಫೆಡರಲಿಸಂ, ಚುನಾವಣೆ, ಕೇಂದ್ರ-ರಾಜ್ಯ ಸಂಬಂಧಗಳು, ಚುನಾವಣಾ ಆಯೋಗ, ಕಾನೂನು 
ಆಯೋಗ, ಒಂದು ರಾಷ್ಟ ಒ೦ದು ಚುನಾವಣೆ 


ಪೀಠಿಕೆ 
“ಓಂದು ರಾಷ ಒಂದು ಚುನಾವಣೆ” ಬಗೆ ಚುನಾವಣಾ ಭ್ರಷ್ಟಾಚಾರ ಮತ್ತು ರಾಜಕೀಯ 
ಆ [a 


ಖ್‌ 
ಪ್ರಸ್ತುತ ನಡೆಯುತ್ತಿರುವ ಚರ್ಚೆಗೆ ಮೂಲಕಾರಣ ್ಹಸ್ಪಹಿತಾಸಕ್ತಿಗಳು. ಪ್ರಸ್ತುತ ವಿಶ್ವದಲ್ಲಿ ಅಸ್ತಿತ್ವದಲ್ಲಿರುವ 


ಈ 


Please cite this article as: ಧರ್ಮರಾಯ ಮತ್ತು ದಯಾನಂದ ನಾಯ್ಕ್‌. (2024). ಭಾರತೀಯ ಫೆಡರಲಿಸಂ ವ್ಯವಸ್ಥೆಯ ವಿರುದ್ಧ “ಒಂದು 
ರಾಷ್ಟ್ರ ಒಂದು ಚುನಾವಣೆ”. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 1-9 


SRUJANI: Indian Journal of Innovative Research and Development 


ಅಳವಡಿಸಿಕೊಂಡಿದ್ದು, ಈ 
ಪ್ರಮಾಣ ಜಗತ್ತಿನ ಜನಸಂಖ್ಯೆಯ ಶೇ.58.2 ರಷ್ಟಿದೆ 
ಎಂಬುದನ್ನು ಗಮನಿಸಬಹುದು. ಏಕೆಂದರೆ ಆಗಲೇ 
ಅರ್ಥವಾಗುವುದು ಚುನಾವಣಾ ರಾಜಕಾರಣದಲ್ಲಿ 
ಹೆಮ್ಮರವಾಗಿ ವ್ಯಾಪಿಸಿರುವ ಭ್ರಷ್ಟಾಚಾರದ 
ಮೂಲಬೇರುಗಳು ಇಡೀ ರಾಜಕೀಯ ವ್ಯವಸ್ಥೆಯನ್ನು 
ಎಷ್ಟರಮಟ್ಟಿಗೆ ಹಾಳು ಮಾಡಿತ್ತಿದೆ ಎಂಬುದನ್ನು 
ಅರ್ಥಮಾಡಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ 
“ಒ೦ದು ರಾಷ್ಟ್ರ ಒಂದು ಚುನಾವಣೆ” ಸದ್ಯದ ಮಟ್ಟಿಗೆ 
ನಮ್ಮ ಮುಂದಿರುವ ಆಯ್ಕೆನಾ? ಅಥವಾ ಇದರ 
ಸಾಧ್ಯಾಸಾಧ್ಯತೆ ಮತ್ತು ಪರಿಣಾಮದ ಕುರಿತಂತೆ 
ಒಂದಷ್ಟು ಸವಾಲುಗಳೂ ಕೂಡ ಇವೆ. ಇವುಗಳಿಗೆ 


ಸೂಕ್ತ ಪರಿಹಾರೋಪಾಯಗಳನ್ನು 
ಕಂಡುಕೊಳ್ಳಬಹುದಾದ ದಾರಿ ಯಾವುದು? 
ಎಂಬುದರ ನೆಲೆಯಲ್ಲಿ ಈ ಲೇಖನವನ್ನು 
ಚರ್ಚಿಸಲಾಗಿದೆ. 


ಜಾವಾ 


“ಒ೦ದು ರಾಷ್ಟ್ರ ಒಂದು ಚುನಾವಣೆ” ಎಂಬ 
ಪ್ರಸ್ತಾಪ ಇಂದಿನ ವಿದ್ಯಮಾನವಲ್ಲ, 1982-83 ರಲ್ಲಿ 
ಚುನಾವಣಾ ಆಯೋಗ ಏಕಕಾಲಕ್ಕೆ ಚುನಾವಣೆ 
ನಡೆಸುವ ಸಲಹೆಯನ್ನು ಮಂಡಿಸಿತ್ತು. ಇದಾದ 
ನಂತರ ಮುಖ್ಯವಾಗಿ ಕಾನೂನು ಆಯೋಗದ 
ವರದಿಯನ್ನು 1999 ರಲ್ಲಿ ನ್ಯಾಯಮೂರ್ತಿ ಬಿ.ಪಿ. 
ಜೀವನರೆಡ್ಡಿ ಮಂಡಿಸಿದರು. ಇದರಲ್ಲಿ ಏಕಕಾಲಕ್ಕೆ 
ಚುನಾವಣೆ ನಡೆಸಲು ಕಾನೂನು ಆಯೋಗ 
ಶಿಫಾರಸು ಮಾಡಿದೆ. 2003ರಲ್ಲಿ ಪ್ರಧಾನಿ 
ವಾಜಪೇಯಿ ಹಾಗೂ 2010ರಲ್ಲಿ ಭಾಜಪ. ದ 
ಹಿರಿಯ ನಾಯಕ ಲಾಲ್‌ ಕೃಷ್ಣ ಅಡ್ವಾಣಿ ಅವರು 


ಪ್ರಸ್ತಾವನೆಯನ್ನು ಜಾರಿಗೆ ತರಲು ಶಿಫಾರಸು 


83(2), 85(2)(ಬಿ). 1720), 174(2)(ಬಿ) ಮತ್ತು 
3586ರ ವಿಧಿ ತಿದ್ದುಪಡಿ ಮಾಡದೆ ಹಾಗೂ 
ತಿದ್ದುಪಡಿಯನ್ನು ಶೇ.50ರಷ್ಟು ರಾಜ್ಯಗಳು ಮಾನ್ಯ 
ಮಾಡದೆ ಇದು ಸಾಧ್ಯವಾಗುವುದಿಲ್ಲ ಎಂಬ 
ಅಂಶವನ್ನು ಸ್ಪಷ್ಟಪಡಿಸಿತ್ತು. ಇದಲ್ಲದೇ, 2014 ಮತ್ತು 
2019ರ ಲೋಕಸಭೆ ಚುನಾವಣೆಯಲ್ಲಿ ಬಿ.ಜೆ.ಪಿ ತಮ್ಮ 
ಪ್ರಣಾಳಿಕೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ 
ಎಂದು ಘೋಷಿಸಿದರು. ಪ್ರಸ್ತುತ ಜೂನ್‌ 2019ರಲ್ಲಿ 
ಪ್ರಧಾನಿ ನರೇಂದ್ರ ಮೋದಿ ಅವರು ಈ 
ಸಲಹೆಯನ್ನು ಪುನರುಚ್ಚರಿಸಿದರು ಮತ್ತು 
ಚುನಾವಣಾ ಆಯೋಗವು ಏಕಕಾಲದಲ್ಲಿ ಚುನಾವಣೆ 
ನಡೆಸುವಲ್ಲಿ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿತು. ಈ 
ಸಲಹೆಯನ್ನು ತಳಮಟ್ಟದಲ್ಲಿ ಕಾರ್ಯಗತಗೊಳಿಸಲು, 
ಜೂನ್‌ 2019 ರಲ್ಲಿ ಸರ್ವಪಕ್ಷ ಸಭೆಯನ್ನು ಸಹ 
ಆಯೋಜಿಸಲಾಗಿತ್ತು ಮತ್ತು 26 ನವೆಂಬರ್‌ 2020 
ರಂದು ನಡೆದ ಅಖಿಲ ಭಾರತ ಅಧ್ಯಕ್ಷರ 80ನೇ 
ಸಭೆಯಲ್ಲಿ ಈ ವಿಷಯವು ಕೇಂದ್ರಬಿಂದುವಾಗಿತ್ತು 
ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು 
ಭಾರತಾದ್ಯಂತ ಜಾಗೃತಿ ಮೂಡಿಸಲು ಬಿ.ಜೆ.ಪಿ. 25 
ವೆಬಿನಾರ್‌ಗಳನ್ನು ಸಹ ಆಯೋಜಿಸಲಾಗುತ್ತಿದೆ. 
ಇದರೊಂದಿಗೆ ಕೆಲವು ರಾಜಕೀಯ ಪಕ್ಷಗಳು ಈ 
ವಿಚಾರವನ್ನು ಒಪ್ಪಿಕೊಂಡಿವೆ. ಆದರೆ ಬಹುತೇಕ 
ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಈ 
ಎಚಾರ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ವಿರುದ್ಧವಾದುದು 
ಎಂಬುದು ಅವರ ಅಭಿಪ್ರಾಯ. ನಿಸಂಶಯವಾಗಿ, ಈ 
ಕಲ್ಪನೆಯ ಬಗ್ಗೆ ಒಮ್ಮತವಿಲ್ಲದಿದ್ದರೆ ಅದನ್ನು 
ಕಾರ್ಯಗತಗೊಳಿಸಲು ಸಾಧ್ಯವಾಗುವುದಿಲ್ಲ. 

ಒಂದು ರಾಷ್ಟ್ರ ಒಂದು ಚುನಾವಣೆ ಏಕೆ ಬೇಕು? 


ಮಾಡಿದರು. 2015 ರಲ್ಲಿ ಸಂಸದೀಯ ಸ್ಥಾಯಿ ಜಗತ್ತಿನ ಯಾವುದೇ ಪಜಾಪಭುತ್ತ ರಾಷದಲ್ಲಿ 
jr ಅ ಟ್‌ ವ್ರ 
ಸಮಿತಿ ಇದೇ ರೀತಿಯ ಸಲಹೆಯನ್ನು ನೀಡಿತು. ಚುನಾವಣೆಗಳು ಎಂಬುದು ಅತ್ಯಗತ್ಯವಾದ 
ಇದರ ನಂತರ, 2018ರಲ್ಲಿ ನ್ಯಾಯಮೂರ್ತಿ ಬಿ.ಎಸ್‌. ಪ್ರಕ್ರಿಯೆಯಾಗಿದೆ. ಆರೋಗ್ಯಕರ ಮತ್ತು 
ಚೌಹಾಣ್‌ ನೇತೃತ್ವದ ಸಮಿತಿಯ ಕರಡು ನ್ಯಾಯಸಮ್ಮತವಾದ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ 
ವರದಿಯಲ್ಲಿಯೂ ಏಕಕಾಲದ ಚುನಾವಣೆಗೆ ಅತ್ಯಗತ್ಯ, ಇದು ಭಾರತದಂತಹ ಬೃಹತ್‌ ದೇಶದಲ್ಲಿ 
ಶಿಫಾರಸು ಮಾಡಿದ್ದರೂ, ಸಂವಿಧಾನದ ವಿಧಿ ಅಡೆತಡೆಯಿಲ್ಲದ ಮತ್ತು ನ್ಯಾಯಸಮ್ಮತ 
VOLUME-3, ISSUE-2, MAY-JUNE 2024 ISSN: 2583-3510, Pp.1-9 2 


This article available at: www.srujani.in 


SRUJANI: Indian Journal of Innovative Research and Development 


ಚುನಾವಣೆಗಳನ್ನು ನಡೆಸುವ ಮೂಲಾಧಾರವಾಗಿದೆ. 


ಈ ದೇಶದಲ್ಲಿ ನಡೆಯುವ ಚುನಾವಣೆಗಳನ್ನು 
ಗಮನಿಸಿದರೆ, ಪ್ರತಿ ವರ್ಷವೂ ಒಂದಿಷ್ಟು 
ಚುನಾವಣೆಗಳು ಕಂಡು ಬರುತ್ತಿರುವುದು 


ಸವಾಲಾಗಿದೆ. ಕೆಲವು ರಾಜ್ಯಗಳಲ್ಲಿ ಚುನಾವಣೆಗಳು 
ನಡೆಯುತ್ತಲೇ ಇರುತ್ತವೆ. ಚುನಾವಣೆಯ ಈ 
ನಿರಂತರತೆಯಿಂದಾಗಿ ದೇಶವು ಯಾವಾಗಲೂ 
ಚುನಾವಣಾ ಮೋಡ್‌ನಲ್ಲಿದೆ ಎಂದು ಹೇಳಬಹುದು. 
ಇದು ಆಡಳಿತಾತ್ಮಕ ಮತ್ತು ನೀತಿ ನಿರ್ಧಾರಗಳ 
ಮೇಲೆ ಪರಿಣಾಮ ಬೀರುವುದಲ್ಲದೆ ದೇಶದ 
ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತದೆ. 
ಇದೆಲ್ಲವನ್ನೂ ತಪ್ಪಿಸಲು. ಲೋಕಸಭೆ ಮತ್ತು ರಾಜ್ಯ 
ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ 
ಆಲೋಚನೆಯನ್ನು ನೀತಿ ನಿರೂಪಕರು 
ಮುಂದಿಟ್ಟಿದ್ದಾರೆ. 

ಒಂದು ರಾಷ್ಟ್ರ ಒಂದು ಚುನಾವಣೆ ಎಂಬುದು 
ವಿಶಿಷ್ಟ ಪ್ರಯೋಗವಲ್ಲ, ಏಕೆಂದರೆ 1952, 1957, 


1962, 1967ರಲ್ಲಿ. ಲೋಕಸಭೆ ಮತ್ತು 
ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳು 
ನಡೆದಿದೆ. 1968-69ರಲ್ಲಿ ವಿವಿಧ ಕಾರಣಗಳಿಗಾಗಿ 


ಕೆಲವು ರಾಜ್ಯಗಳ ವಿಧಾನಸಭೆಗಳನ್ನು ಅವಧಿಗೆ 
ಮುನ್ನ ವಿಸರ್ಜಿಸಿದಾಗ ಮತ್ತು 1971ರಲ್ಲಿ ಲೋಕಸಭೆ 
ಚುನಾವಣೆಗಳು ಅವಧಿಗೂ ಮುನ್ನವೇ 
ವಿಸರ್ಜಿಸಲ್ಪಟ್ಟಾಗ ಈ ಅನುಕ್ರಮವು ಮುರಿದುಬಿತ್ತು 
ನಿಸಂಶಯವಾಗಿ ಇಂತಹ ಚುನಾವಣೆಗಳನ್ನು 
ಈಗಾಗಲೇ ನಡೆಸಿರುವಾಗ ಈಗ ಅವುಗಳನ್ನು 
ನಡೆಸುವುದರಲ್ಲಿ ಏನು ತೊಂದರೆಯಾಗಿದೆ. ಒಂದಡೆ, 
ಈಗ ದೇಶದ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. 
ಆದ್ದರಿಂದ ಏಕಕಾಲದಲ್ಲಿ ಚುನಾವಣೆ ನಡೆಸಲು 
ಸಾಧ್ಯವಿಲ್ಲ ಎಂದು ಕೆಲವು ತಜ್ಞರು ಹೇಳಿದ್ದಾರೆ. 
ಮತ್ತೊಂದೆಡೆ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಿದ್ದರೆ, 
ತಂತ್ರಜ್ಞಾನ ಮತ್ತು ಇತರ ಸಂಪನ್ಮೂಲಗಳನ್ನು 
ಬಳಸಿಕೊಂಡು ಒಂದು ರಾಷ್ಟ ಒಂದು ಚುನಾವಣೆ 
ಎಂಬ ಕಲ್ಪನೆಯನ್ನು ಜಾರಿಗೆ ಮಾಡುವ 


ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಆದರೆ ಇದೆಲ್ಲವೂ 
ಅದರ ಮಹತ್ವವನ್ನು ಸಾಬೀತುಪಡಿಸುವುದಿಲ್ಲ. 
ಇದಕ್ಕಾಗಿ ನಾವು ಅದರ ಪರವಾಗಿ ಮತ್ತು 
ವಿರುದ್ದವಾಗಿ ನೀಡಿದ ವಾದಗಳನ್ನು 
ವಿಶ್ಲೇಷಿಸಬೇಕಾಗುತ್ತದೆ. 

ಒಂದು ರಾಷ್ಟ್ರ ಒಂದು ಚುನಾವಣೆಯ ಪರವಾದ 


ವಾದಗಳು 
ಒಂದು ರಾಷ್ಟ ಒಂದು ಚುನಾವಣೆಯ ಮೂಲಕ 


ಪರಿಹರಿಸಬಹುದಾದ ಪ್ರಮುಖ ಸಮಸ್ಯೆಯೆಂದರೆ, 
ಆಡಳಿತದ ಬಿಕ್ಕಟ್ಟಿನ ಸಮಸ್ಯೆ. ಆಗಾಗ್ಗೆ 
ಚುನಾವಣೆಗಳು ಇರುವ ಕಾರಣ ದೇಶದಲ್ಲಿ ನೀತಿ 
ಸಂಹಿತೆ ಪದೇ ಪದೇ ಜಾರಿಗೆ ಬರುತ್ತದೆ. ಇದರಿಂದ 
ಸರ್ಕಾರಕ್ಕೆ ಅಗತ್ಯ ನೀತಿ ನಿರ್ಧಾರಗಳನ್ನು ಕೈಗೊಳ್ಳಲು 
ಸಾಧ್ಯವಾಗುತ್ತಿಲ್ಲ ಹಾಗೂ ನಾನಾ ಯೋಜನೆಗಳ 
ಅನುಷ್ಠಾನಕ್ಕೆ ತೊಂದರೆಯಾಗುತ್ತಿದ್ದು, ಇದರಿಂದ 
ಅಭಿವೃದ್ಧಿ ಕಾರ್ಯಗಳು ವಿಳಂಬವಾಗುತ್ತಿವೆ. 
ಚುನಾವಣೆ ನ್ಯಾಯಸಮ್ಮತತೆ ಕಾಪಾಡಲು ನೀತಿ 
ಸಂಹಿತೆ ಜಾರಿಯಲ್ಲಿದೆ... ಇದರ ಅಡಿಯಲ್ಲಿ 
ಚುನಾವಣಾ ಆಯೋಗದಿಂದ ಚುನಾವಣಾ 
ಅಧಿಸೂಚನೆ ಹೊರಡಿಸಿದ ನಂತರ ಯಾವುದೇ 
ಹೊಸ ಯೋಜನೆಯ ಘೋಷಣೆ, ಹೊಸ 
ಯೋಜನೆಯ ಪ್ರಾರಂಭ ಅಥವಾ ಆರ್ಥಿಕ 
ಅನುಮೋದನೆ ಮತ್ತು ಆಡಳಿತ ಪಕ್ಷದ ನೇಮಕಾತಿ 
ಪ್ರಕ್ರಿಯೆಗಳನ್ನು ನಿಷೇಧಿಸಲಾಗಿದೆ. ಇದರ ಹಿಂದಿನ 
ಮೂಲ ಉದ್ದೇಶವೆಂದರೆ, ಆಡಳಿತ ಪಕ್ಷವು 
ಚುನಾವಣೆ ಸಂದರ್ಭದಲ್ಲಿ ಹೆಚ್ಚುವರಿ ಲಾಭವನ್ನು 
ಪಡೆಯುತ್ತದೆ. ಹಾಗಾಗಿ ದೇಶದಲ್ಲಿ ಒಮ್ಮೆ ಮಾತ್ರ 
ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ 
ಚುನಾವಣೆ ನಡೆದರೆ ಕೆಲ ಕಾಲ ಮಾದರಿ ನೀತಿ 
ಸಂಹಿತೆ ಜಾರಿಯಲ್ಲಿದ್ದು, ಇದಾದ ಬಳಿಕ ಅಭಿವೃದ್ಧಿ 


ಕಾಮಗಾರಿಗಳು ಸುಸೂತ್ರವಾಗಿ ಪೂರ್ಣಗೊಳ್ಳಲು 
ಸಾಧ್ಯ. 
ಪುನರಾವರ್ತಿತ ಚುನಾವಣೆಗಳಲ್ಲಿ ಭಾರಿ 


ಪ್ರಮಾಣದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಪದೇ 


VOLUME-3, ISSUE-2, MAY-JUNE 2024 ISSN: 2583-3510, Pp.1-9 3 


This article available at: www.srujani.in 


SRUJANI: Indian Journal of Innovative Research and Development 


ಪದೇ ಚುನಾವಣೆ ನಡೆಯುತ್ತಿರುವುದರಿಂದ 
ಸರ್ಕಾರದ ಖಜಾನೆಗೆ ಹೆಚ್ಚುವರಿ ಆರ್ಥಿಕ 
ಹೊರೆಯಾಗುತ್ತಿರುವುದು ಗಮನಿಸಬೇಕಾದ ಅಂಶ. 
ಈ ಹೆಚ್ಚುವರಿ ವೆಚ್ಚವನ್ನು ಆರೋಗ್ಗ ಶಿಕಣ ಮತ್ತಿತರ 

ಜ ಜಿ ವ ಶೌ "ಐ ೬೦ 
ಸೇವೆಗಳಿಗೆ ವಿನಿಯೋಗಿಸಬಹುದು. 


ಕಪ್ಪುಹಣ ಮತ್ತು ಭ್ರಷ್ಟಾಚಾರವನ್ನು ತಡೆಯಲು 


ಸಹಾಯ ಮಾಡುತ್ತದೆ. ಚುನಾವಣೆಯ 
ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ 
ಬಂಡವಾಳಶಾಹಿಗಳ ಹಿತಾಸಕ್ತಿ ನೀತಿಗಳನ್ನು 
ರೂಪಿಸುತ್ತದೆ. ಇದನ್ನು "ಕ್ರೋನಿ ಕ್ಯಾಪಿಟಲಿಸಂ' 


ಎಂದು ಕರೆಯಲಾಗುತ್ತದೆ. ಇದರಿಂದಾಗಿ ಸರ್ಕಾರವು 
ತನ್ನ ನೀತಿಗಳನ್ನು ದುರ್ಬಳಕೆ ಮಾಡಿಕೊಂಡು 
ಬಂಡವಾಳಶಾಹಿಗಳಿಗೆ ಲಾಭವಾಗುತ್ತದೆ. 


ಒಂದು ರಾಷ್ಟ ಒಂದು ಚುನಾವಣೆಯ ಮೂಲಕ 


ಸಾಮಾಜಿಕ ಸಾಮರಸ್ಯವನ್ನು ಮತ್ತೆ ಮತ್ತೆ 
ಕದಡದಂತೆ ಉಳಿಸಬಹುದು. ಭಾರತೀಯ 
ಚುನಾವಣಾ ನಡವಳಿಕೆಯ ಮುಖ್ಯ ಲಕ್ಷಣಗಳು 
ಕೋಮುವಾದ, ಜಾತಿವಾದ, ಭಾಷಾವಾದ, 


ಪ್ರಾದೇಶಿಕತೆ, ರಾಷ್ಟೀಯತೆ ಇತ್ಯಾದಿ. ರಾಜಕೀಯ 


ಪಕ್ಷಗಳು ಮತಗಳನ್ನು ಧ್ರವೀಕರಿಸುವ ತೀವ್ರತೆಗೆ 
ಒಳಪಡಿಸಲಾಗುತ್ತದೆ. ರಾಜಕೀಯ ಪಕ್ಷಗಳಿಂದ 
ಚುನಾವಣೆ ಸಂದರ್ಭದಲ್ಲಿ ಗಡಿಯಲ್ಲಿ ಸೈನಿಕರ 
ಹತ್ಯೆಯಾಗುತ್ತಿದೆ, ಭಯೋತ್ಪಾದಕರು ದೇಶದ 


ಗಡಿಯೊಳಗೆ ನುಸುಳುತ್ತಿದ್ದಾರೆಂಬ ಹೇಳಿಕೆಗಳಿಂದ 
ಜನರಲ್ಲಿ ಉದ್ವಗ್ನ ವಾತಾವರಣ ನಿರ್ಮಾಣವಾಗಿದೆ. 


ರಾಷ್ಟೀಯತೆಯಂತಹ ಭಾವನೆಗಳನ್ನು ಹರಡುವ 
ಮೂಲಕ ಮತ ಬ್ಯಾಂಕ್‌ ಅನ್ನು 


ಖಚಿತಪಡಿಸಿಕೊಳ್ಳಲು ಇದನ್ನು ಮಾಡಲಾಗುತ್ತದೆ. ಈ 
ಕಾರಣದಿಂದಾಗಿ, ದೇಶದ ಸಾಮಾಜಿಕ ರಚನೆಯು 
ಪದೇ ಪದೇ ಅಸ್ಪವ್ಯಸ್ತವಾಗದಂತೆ ಉಳಿಸಬಹುದು. 
ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆದರೆ 
ಸಮಾಜದಲ್ಲಿನ ಇಂತಹ ಕಹಿ ಘಟನೆಗಳನ್ನು ಕಡಿಮೆ 
ಮಾಡಬಹುದು. 


ಏಕಕಾಲಕ್ಕೆ ಚುನಾವಣೆ ನಡೆಸುವುದರಿಂದ 
ಸರ್ಕಾರಿ ನೌಕರರು ಮತ್ತು ಭದ್ರತಾ ಪಡೆಗಳನ್ನು 
ಮತ್ತೆ ಮತ್ತೆ ಚುನಾವಣಾ ಕರ್ತವ್ಯಕ್ಕೆ ಹಾಕುವ ಅಗತ್ಯ 


ಬೀಳುವುದಿಲ್ಲ. ಇದರಿಂದ ಅವರ ಸಮಯ 
ಉಳಿತಾಯವಾಗುವುದಲ್ಲದೆ ತಮ್ಮ ಕರ್ತವ್ಯವನ್ನು 
ಸರಿಯಾಗಿ ನಿರ್ವವಹಿಸಲು ಸಾಧ್ಯವಾಗುತ್ತದೆ. 


ಚುನಾವಣೆ ನಡೆಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು, 
ಸರ್ಕಾರಿ ನೌಕರರು, ಪೊಲೀಸ್‌ ಮತ್ತು ಭದ್ರತಾ 


ಪಡೆಗಳನ್ನು ನಿಯೋಜಿಸುವುದರ ಹೊರತಾಗಿ, 
ಆಗಾಗ್ಗೆ ಚುನಾವಣೆಗಳ ಸಂದರ್ಭದಲ್ಲಿ ಸಾಮಾನ್ಯ 
ಜನರ ಜೀವನದ ಮೇಲೆ ಕೂಡ ಪರಿಣಾಮ 
ಬೀರುತ್ತದೆ. 

ಒಂದು ರಾಷ್ಟ್ರ ಒಂದು ಚುನಾವಣೆ ಎರುದ್ಧದ 

ವಾದಗಳು 

ಒಂದು ರಾಷ್ಟ್ರ ಒಂದು ಚುನಾವಣೆ ಎರುದ್ಧದ 

ವಿಶ್ಲೇಷಕರು ಸಂವಿಧಾನವು ನಮಗೆ ಸಂಸದೀಯ 


ಮಾದರಿಯನ್ನು ಒದಗಿಸಿದೆ ಎಂದು ನಂಬುತ್ತಾರೆ. 
ಅದರ ಅಡಿಯಲ್ಲಿ ಲೋಕಸಭೆ ಮತ್ತು 


ವಿಧಾನಸಭೆಗಳನ್ನು ಐದು ವರ್ಷಗಳವರೆಗೆ 
ಚುನಾಯಿಸಲಾಗುತ್ತದೆ, ಆದರೆ ಏಕಕಾಲದಲ್ಲಿ 
ನಡೆಸುವ ವಿಷಯದಲ್ಲಿ ನಮಗೆ 
ಭಿನ್ನಾಭಿಪ್ರಾಯಗಳಿವೆ. ಸಂವಿಧಾನದಲ್ಲಿ ಈ ಕಲ್ಪನೆಗೆ 
ಸಂಪೂರ್ಣವಾಗಿ ವಿರುದ್ಧವಾದ ಅನೇಕ 
ನಿಬಂಧನೆಗಳಿವೆ. ಉದಾಹರಣೆಗೆ, ವಿಧಿ 2ರ 
ಅಡಿಯಲ್ಲಿ ಸಂಸತ್ತು ಭಾರತೀಯ ಒಕ್ಕೂಟದಲ್ಲಿ 


ಹೊಸ ರಾಜ್ಯವನ್ನು ಸೇರಿಸಬಹುದು ಮತ್ತು ವಿಧಿ 3ರ 
ಅಡಿಯಲ್ಲಿ ಸಂಸತ್ತು ಹೊಸ ರಾಜ್ಯವನ್ನು 
ರಚಿಸಬಹುದು. ಅಲ್ಲಿ ಪ್ರತ್ಯೇಕ ಚುನಾವಣೆಗಳನ್ನು 
ನಡೆಸಬೇಕಾಗಬಹುದು. ಅದೇ ರೀತಿ, ವಿಧಿ 85 (2) 
(ಬಿ) ಪ್ರಕಾರ, ರಾಷ್ಟ್ರಪತಿಗಳು ಲೋಕಸಭೆಯನ್ನು 
ವಿಸರ್ಜಿಸಬಹುದು ಮತ್ತು 174 (2) (ಬಿ) ವಿಧಿಯ 
ಪ್ರಕಾರ ರಾಜ್ಯಪಾಲರು ಐದು ವರ್ಷಗಳ 
ಮುಂಚೆಯೇ ವಿಧಾನಸಭೆಯನ್ನು ವಿಸರ್ಜಿಸಬಹುದು. 
ವಿಧಿ 352ರ ಅಡಿಯಲ್ಲಿ ಯುದ್ಧ, ಬಾಹ್ಯ ಆಕ್ರಮಣ 


VOLUME-3, ISSUE-2, MAY-JUNE 2024 ISSN: 2583-3510, Pp.1-9 4 


This article available at: www.srujani.in 


SRUJANI: Indian Journal of Innovative Research and Development 


ಅಥವಾ ಸಶಸ್ತ ದಂಗೆಯ ಸಂದರ್ಭದಲ್ಲಿ, ರಾಷ್ಟ್ರೀಯ 
ತುರ್ತು ಪರಿ ತಿನ್ನು ಹೇರುವ ಮೂಲಕ ಮತ್ತು 
ಅಂತಹ ಪರಿಸ್ಥಿತಿ ತಿಯಲ್ಲಿ ಸಂಬಂಧಪಟ್ಟ ರಾಜ್ಯದ 


ರಾಜಕೀಯ ಸಮೀಕರಣದಲ್ಲಿ ಅನಿರೀಕ್ಷಿತ ಹಿಮ್ಮುಖದ 


ಕಾರಣದಿಂದ ಲೋಕಸಭೆಯ ಅಧಿಕಾರಾವಧಿಯನ್ನು 


ವಿಸ್ತರಿಸಬಹುದು. ಇದು ಒಂದು ರಾಷ್ಟ್ರ ಒಂದು 
ಚುನಾವಣೆಗೆ ವಿರುದ್ದವಾಗಿರುತ್ತದೆ. 

ಈ ಕಲ್ಪನೆಯು ಫೆಡರಲ್‌ ರಚನೆಗೆ 
ಎರುದ್ಧವಾಗಿರುತ್ತದೆ ಮತ್ತು ಸಂಸದೀಯ 
ಪ್ರಜಾಪಭುತ್ತಕ ಮಾರಕ ಹೆಜ್ಜೆಯಾಗಿದೆ. ಲೋಕಸಭೆ 
ಮತ್ತು ರಾಜ್ಯ ವಿಧಾನಸಭಗಳಿಗೆ 
ಚುನಾವಣೆಗಳು ನಡೆದರೆ, ಕೆಲವು ವಿಧಾನಸಭೆಗಳ 
ಅಧಿಕಾರಾವಧಿಯನ್ನು ಅವರ ಇಚ್ಚೆಗೆ ಎರುದ್ಧವಾಗಿ 
ವಿಸ್ತರಿಸಲಾಗಿದೆ ಅಥವಾ ಕಡಿಮೆಗೊಳಿಸಲಾಗುತ್ತದೆ. 
ಇದು ರಾಜ್ಯಗಳ ಸ್ವಾಯತ್ತತೆಯ ಮೇಲೆ ಪರಿಣಾಮ 
ಬೀರುತ್ತದೆ. ಭಾರತದ ಫೆಡರಲ್‌ ರಚನೆಯು 
ಸಂಸದೀಯ ಆಡಳಿತ ವ್ಯವಸ್ಥೆಯಿಂದ ಪ್ರೇರಿತವಾಗಿದೆ 
ಮತ್ತು ಸಂಸದೀಯ ಆಡಳಿತ ವ್ಯವಸ್ಥೆಯಲ್ಲಿ 
ಚುನಾವಣೆಗಳ ಆವರ್ತನವು ನಿರಾಕರಿಸಲಾಗದ 
ಸತ್ಯವಾಗಿದೆ. ಇದರೊಂದಿಗೆ ಏಕಕಾಲಕ್ಕೆ ಚುನಾವಣೆ 


ಆಯೋಜಿಸಿದರೆ ಲೋಕಸಭೆ, ವಿಧಾನಸಭೆ ಮತ್ತು 


ಪಂಚಾಯತ್‌ ರಾಜ್‌ ಸಂಸ್ಥೆಗಳ ಚುನಾವಣೆಗೆ 
ಒಂದೇ ಚುನಾವಣಾ ಪಟ್ಟಿ ಸಿದ್ಧವಾಗಲಿದ್ದು, ಇದರಲ್ಲಿ 
ರಾಜ್ಯ ಚುನಾವಣಾ ಆಯೋಗದ 
ಕಡಿತವಾಗಲಿದೆ ಎನ್ನುತ್ತಾರೆ ವಿದ್ವಾಂಸರು. 

ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ 
ಏಕಕಾಲದಲ್ಲಿ ಚುನಾವಣೆಗಳು ನಡೆದರೆ, ಪ್ರಾದೇಶಿಕ 
ಸಮಸ್ಯೆಗಳು ರಾಷ್ಟ್ರೀಯ ಸಮಸ್ಯೆಗಳಿಗೆ ಗೌಣವಾಗುವ 
ಸಾಧ್ಯತೆ ಹೆಚ್ಚು ಅಥವಾ ಇದಕ್ಕೆ ಎರುದ್ಧವಾಗಿ 


ಅಧಿಕಾರ 


ಏಕಕಾಲದಲ್ಲಿ 


ಕೇಂದ್ರ ಸರ್ಕಾರಕ್ಕೆ ಲೋಕಸಭೆ ಚುನಾವಣೆ ನಡೆದರೆ, 
ರಾಜ್ಯ ಸರ್ಕಾರ ರಚಿಸಲು ವಿಧಾನಸಭೆ ಚುನಾವಣೆ 


ನಡೆಯುತ್ತದೆ. ಆದ್ದರಿಂದ ಲೋಕಸಭೆಯಲ್ಲಿ 
ರಾಷ್ಟೀಯ ಪ್ರಮುಖ್ಯತೆಯ ವಿಷಯಗಳಿಗೆ ಮಹತ್ವ 


ನೀಡಿದರೆ, ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾದೇಶಿಕ 
ಪ್ರಾಮುಖ್ಯತೆಯ ವಿಷಯಗಳು ಮುಂಚೂಣಿಯಲ್ಲಿವೆ. 
ಮೇಲಾಗಿ ರಾಷ್ಟ್ರೀಯ ನಾಯಕತ್ವದ ಮೇಲೆ ವರ್ಚಸ್ಸಿ 
ನಾಯಕತ್ವದ ನಾಯಕನಿದ್ದರೂ ರಾಜ್ಯ ವಿಧಾನಸಭೆ 
ಚುನಾವಣೆಯಲ್ಲಿ ತಮ್ಮ ಅಲೆಯಿಂದಲೇ 
ಬೀರಬಲ್ಲರು. 

ಪ್ರಜಾಪ್ರಭುತ್ವ ಸರ್ಕಾರವನ್ನು ಜನರ ಆಳ್ವಿಕೆಯ 
ಸರ್ಕಾರವೆಂದು ಕರೆಯಲಾಗುತ್ತದೆ. ಈ ದೇಶದಲ್ಲಿ 
ಸಂಸದೀಯ ವ್ಯವಸ್ಥೆ ಇರುವುದರಿಂದ ವಿವಿಧ 
ಸಮಯಗಳಲ್ಲಿ ಚುನಾವಣೆಗಳು ನಡೆಯುತ್ತವೆ ಮತ್ತು 
ಸಾರ್ವಜನಿಕ ಪ್ರತಿನಿಧಿಗಳು ಸಾರ್ವಜನಿಕರಿಗೆ 
ನಿರಂತರವಾಗಿ ಜವಾಬ್ದಾರರಾಗಿರಬೇಕಾಗುತ್ತದೆ. 
ಭಾರತದ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ 
ಎಸ್‌. ವೈ. ಖುರೇಷಿಯವರು ಪದೇ ಪೆದೇ 
ಚುನಾವಣೆ ನಡೆಯುವುದರಿಂದ 
ಹೆಚ್ಚುತ್ತದೆ. ಎಂದು ಹೇಳಿದರು. ಪ್ರಜಾಪ್ರಭುತ್ವದಲ್ಲಿ 
ಹೊಣೆಗಾರಿಕೆಯ ಕೊರತೆ ಎಷ್ಟು 
ಸಮಸ್ಯೆಯೋ ಅಷ್ಟೇ ನಿಭಾಯಿಸಲು ಕೂಡ ಸುಲಭ. 
ಇದರ ಹೊರತಾಗಿ ಯಾವುದೇ ಪ 
ನಾಯಕರು ಚುನಾವಣೆಯಲ್ಲಿ ಗೆದ್ದ ನಂತರ 
ಸ್ವಯಂಪ್ರೇರಿತವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ 
ಏಕೆಂದರೆ ಅದು ಕಡಿಮೆ ಅಂತರದಲ್ಲಿ ಕೆಲವು 
ಚುನಾವಣೆಗಳನ್ನು ಎದುರಿಸಬೇಕಾಗುತ್ತದೆ. ಎರಡೂ 
ಚುನಾವಣೆಗಳು ಏಕಕಾಲದಲ್ಲಿ ನಡೆದರೆ ಹೀಗಾಗುತ್ತದೆ 
ಎಂದು ವಿಶ್ಲೇಷಕರು ನಂಬುತ್ತಾರೆ. 


ಪ್ರಭಾವ 


ರಾಷ್ಟ್ರೀಯ ಸಮಸ್ಯೆಗಳು ಸೋಲುತ್ತವೆ. ಪ್ರಾದೇಶಿಕ ಒಂದು ರಾಷ್ಟ್ರ ಒಂದು ಚುನಾವಣೆಗೆ 
ಸಮಸ್ಯೆಗಳ ಮುಂದೆ ತನ್ನ ಅಸ್ತಿತ್ವವನ್ನು ವಿರೋಧವಾಗಿ ನೀಡಲಾದ ಇತರ ಕಾರಣಗಳೆಂದರೆ, 
ಕಳೆದುಕೊಳ್ಳುತ್ತವೆ. ವಾಸ್ತವವಾಗಿ, ಲೋಕಸಭೆ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಭಾರತವು ವಿಶ್ವದ 
ವಿಧಾನಸಭೆ ಚುನಾವಣೆಗಳ ಸ್ವರೂಪ ಮತ್ತು ಮೊದಲೆನೆಯ ಅತಿದೊಡ್ಡ ದೇಶವಾಗಿದೆ, ಆದ್ದರಿಂದ 
ಸಮಸ್ಯೆಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಹೆಚ್ಚಿನ ಜನಸಂಖ್ಯೆ ಮತ್ತು ಮೂಲಸೌಕರ್ಯಗಳ 
VOLUME-3, ISSUE-2, MAY-JUNE 2024 ISSN: 2583-3510, Pp. 1-9 5 


This article available at: www.srujani.in 


SRUJANI: Indian Journal of Innovative Research and Development 


ಕೊರತೆಯಿಂದಾಗಿ ಲೋಕಸಭೆ ಮತ್ತು ರಾಜ್ಯ 
ವಿಧಾನಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವುದು 
ಸರಿಯಲ್ಲ. ಏಕಕಾಲದಲ್ಲಿ ಅದು ಸಂಭವಿಸುತ್ತದೆ. 
“ಒ೦ದು ರಾಷ್ಟ್ರ ಒಂದು ಚುನಾವಣೆ” ಪರಿಕಲ್ಪನೆಯು 
"ಒಬ್ಬ ನಾಯಕ'ನನ್ನು ಪ್ರೋತ್ಸಾಹಿಸುತ್ತದೆ. ಮತ್ತು 
ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಕ್ಕೆ ಸವಾಲು ಹಾಕುತ್ತದೆ. 
ಭಾರತೀಯ ಫೆಡರಲಿಸಂಗೆ ಸವಾಲಾಗಿ 
ಪರಿಗಣಿಸಲಾದ ರಾಜ್ಯ ಚುನಾವಣಾ ಆಯೋಗದ 
ಅಧಿಕಾರವನ್ನು ದುರ್ಬಲಗೊಳಿಸುತ್ತದೆ. 

ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ 
ಸಾಂವಿಧಾನಿಕ ಜವಾಬ್ದಾರಿ ಮಾತ್ರವಲ್ಲ ಬದಲಿಗೆ 
ಸಂವಿಧಾನದ ಮೂಲತತ್ನ್ಸವೂ ಹೌದು. ಇದರ 
ಸಾಕಾರ ಚುನಾವಣಾ ಆಯೋಗದ್ದೇ ನೇರ ಹೊಣೆ. 
ಮುಕ್ತವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಚುನಾವಣೆ 
ನಡೆಯುತ್ತಿದೆ ಎ೦ಬ ವಿಶ್ವಾಸವನ್ನು ಜನರಲ್ಲಿ ಹಾಗೂ 
ರಾಜಕೀಯ ಪಕ್ಷಗಳಲ್ಲಿಯೂ ಮೂಡಿಸಬೇಕಾದ 
ಜವಾಬ್ದಾರಿ ಆಯೋಗದ್ದು ಚುನಾವಣಾ ಆಯೋಗದ 
ಬಗ್ಗೆ ದೇಶದ ಜನರಲ್ಲಿ, ರಾಜಕೀಯ ಪಕ್ಷಗಳಲ್ಲಿ 
ಪ್ರಾಮಾಣಿಕ ನಂಬಿಕೆ ಉಂಟುಮಾಡಬಲ್ಲ 
ನಡವಳಿಕೆಯನ್ನು ರೂಢಿಸಿಕೊಳ್ಳಬೇಕಾದ 
ಅಗತ್ಯತೆಯಂತೂ ಮೊದಲಿಗಿಂತಲೂ ಈಗ ಹೆಚ್ಚಿದೆ. 


ಒಂದು ರಾಷ್ಟ್ರ ಓಂದು ಚುನಾವಣೆಗೆ ಮುಂದಿರುವ 
ಪ್ರಮುಖ ಸವಾಲುಗಳು 
1, ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ 
ಅಧಿಕಾರಾವಧಿಯನ್ನು 
ಸಮನ್ವಯಗೊಳಿಸುವುದು ಅದರ ಹಾದಿಯಲ್ಲಿ 
ದೊಡ್ಡ ಸವಾಲಾಗಿದೆ, ಇದರಿಂದಾಗಿ ಎರಡೂ 
ಚುನಾವಣೆಗಳನ್ನು ನಿಗದಿತ ಸಮಯದೊಳಗೆ 
ನಡೆಸಲು ಕಷ್ಟಸಾಧ್ಯ ಜೊತೆಗೆ ಹವಮಾನ 


ಹೆಚ್ಚಿಸಬಹುದು ಮತ್ತು ಅದಕ್ಕೆ 
ಅನುಗುಣವಾಗಿ ಕಡಿಮೆ ಮಾಡಬಹುದು 
ಆದರೆ ಇದಕ್ಕೆ ಕೆಲವು ಸಾಂವಿಧಾನಿಕ 
ತಿದ್ದುಪಡಿಗಳ ಅಗತ್ಯವಿರುತ್ತದೆ. 
3. ಸಂವಿಧಾನದ 83ನೇ ವಿಧಿ ಪ್ರಕಾರ, 
ಲೋಕಸಭೆಯ ಅಧಿಕಾರಾವಧಿಯು ಅದರ 


ಮೊದಲ ಸಭೆಯ ದಿನಾಂಕದಿಂದ ಐದು 
ವರ್ಷಗಳಾಗಿರಬೇಕು ಎಂದು ಅದು 
ಹೇಳುತ್ತದೆ. 

4. 85ನೇ ವಿಧಿಯು ಲೋಕಸಭೆಯನ್ನು 
ವಿಸರ್ಜಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ 
ನೀಡುತ್ತದೆ. 

5. 172ನೇ ವಿಧಿಯು ವಿಧಾನಸಭೆಯ 


ಅಧಿಕಾರಾವಧಿಯ ಅದರ ಮೊದಲ ಸಭೆಯ 
ದಿನಾಂಕದಿಂದ ಐದು ವರ್ಷಗಳು ಎಂದು 
ಹೇಳುತ್ತದೆ. 

6. 174ನೇ ವಿಧಿಯು ರಾಜ್ಯದ ರಾಜ್ಯಪಾಲರಿಗೆ 
ವಿಧಾನಸಭೆಯನ್ನು ವಿಸರ್ಜಿಸುವ ಹಕ್ಕನ್ನು 


ನೀಡುತ್ತದೆ. 

7. 356ನೇ ವಿಧಿಯು ರಾಜ್ಯದಲ್ಲಿನ 
ಸಾಂವಿಧಾನಿಕ ಯಂತ್ರದ ವೈಫಲ್ಯದ 
ದೃಷ್ಟಿಯಿಂದ ರಾಷ್ಟ್ರಪತಿ ಆಳ್ವಿಕೆಯನ್ನು 
ಹೇರಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ 
ನೀಡುತ್ತದೆ. 

ಇದಲ್ಲದೇ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 

ಜೊತೆಗೆ ಅದಕ್ಕೆ ಸಂಬಂಧಿಸಿದ ಸಂಸದೀಯ 


ವಿಧಾನಕ್ಕೂ ತಿದ್ದುಪಡಿ ತರಬೇಕಾಗುತ್ತದೆ. ಒಂದು 
ರಾಷ್ಟ್ರ ಒಂದು ಚುನಾವಣೆಗಾಗಿ ಎಲ್ಲ ರಾಜಕೀಯ 
ಪಕ್ಷಗಳನ್ನು ಒಪ್ಪಿಸುವುದು ಸುಲಭದ ಮಾತಲ್ಲ. 
“ಒ೦ದು ರಾಷ್ಟ್ರ ಒಂದು ಚುನಾವಣೆ' ಎಂಬ ಈ 


ವೈಪರೀತ್ಯಗಳನ್ನು ಗಣನೆಗೆ 
2. ಲೋಕಸಭೆಯೊಂದಿಗೆ ರಾಜ್ಯ ವಿಧಾನಸಭೆಗಳ ವಿರುದ್ಧವಾಗಿರಬಹುದು ಎಂದು ಕೆಲವು ರಾಜಕೀಯ 
ಅಧಿಕಾರಾವಧಿಯನ್ನು ಸಂಯೋಜಿಸಲು, ತೆಜ್ಞರು ನಂಬಿದ್ದಾರೆ. ಇದಲ್ಲದೇ, ಭ್ರಷ್ಟಾಚಾರವನ್ನು 
p ವ | ಡ್‌ ಡ್‌ 
ರಾಜ್ಯ ವಿಧಾನಸಭೆಗಳ ಅಧಿಕಾರಾಧಿಯನ್ನು ಉತ್ತೇಜಿಸುವ ಕಾರಣಗಳ ಪಟ್ಟಿಯಲ್ಲಿ 
VOLUME-3, ISSUE-2, MAY-JUNE 2024 ISSN: 2583-3510, Pp.1-9 g 


This article available at: www.srujani.in 


SRUJANI: Indian Journal of Innovative Research and Development 


ಚುನಾವಣೆಗಳಲ್ಲಿ ವ್ಯಯಿಸಲಾದ ಅಪಾರ ಪ್ರಮಾಣದ 


ಹಣವು ಅಗಸ್ಥಾನದಲ್ಲಿದೆ. ಪ್ರಸ್ತುತ ಪ್ರತಿ 
ಮತಗಟ್ಟೆಯಲ್ಲಿ ಒಂದು ಇವಿಎಂ ಜೊತೆಗೆ ಒಂದು 
ವವಿಪ್ಯಾಟ್‌ನ್ನು ಮತದಾನಕ್ಕೆ ಬಳಸಲಾಗುತ್ತಿದೆ. 


ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ 
ಚುನಾವಣೆ ನಡೆಸುವ ಕುರಿತು ಅದರ ಸಂಖ್ಯೆ 
ದ್ವಿಗುಣಗೊಳ್ಳುತ್ತದೆ. ಹೆಚ್ಚುವರಿ ಮತಗಟ್ಟೆ ಸಿಬ್ಬಂದಿ 
ಮತ್ತು ಬಿಗಿಯಾದ ಭದ್ರತಾ ವ್ಯವಸ್ಥೆ ಹಾಗೂ ಈ 
ಕೆಲಸಕ್ಕೆ ಅಗತ್ಯ ಕೇಂದ್ರ ಪೊಲೀಸ್‌ ಪಡೆಗಳ 
ಸಂಖ್ಯೆಯನ್ನು ಹೆಚ್ಚಿಸದೆ ಇದು ಸಾಧ್ಯವಿಲ್ಲ. ಇಷ್ಟು 
ದೊಡ್ಡ ಸಂಖ್ಯೆಯ ಇವಿಎಂ ಮತ್ತು ವಿವಿಪ್ಯಾಟ್‌ 
ಯಂತ್ರಗಳು ಏಕಕಾಲದಲ್ಲಿ ಅದನ್ನು 
ಸುರಕ್ಷಿತವಾಗಿಡುವುದು ಕೂಡ ದೊಡ್ಡ ಸವಾಲಾಗಿದೆ. 
ಏಕೆಂದರೆ ಚುನಾವಣೆ ಆಯೋಗವು ಪ್ರಸ್ತುತ 
ಅವುಗಳನ್ನು ಸುರಕ್ಷಿತವಾಗಿರಿಸುವ ಸಮಸ್ಯೆಯನ್ನು 
ಎದುರಿಸುತ್ತಿದೆ. 

ಕಾನೂನು ಆಯೋಗದ 170ನೇ ವರದಿ 


* 1999ರಲ್ಲಿ ಕಾನೂನು ಆಯೋಗವು ತನ್ನ 


170ನೇ ವರದಿಯಲ್ಲಿ ಲೋಕಸಭೆ ಮತ್ತು 
ವಿಧಾನಸಭೆಗಳಿಗೆ ಏಕಕಾಲದಲ್ಲಿ 
ಚುನಾವಣೆಗಳನ್ನು ಬೆಂಬಲಿಸಿತು. 

* ಚುನಾವಣಾ ಸುಧಾರಣೆಗಳ ಕುರಿತಾದ 
ಕಾನೂನು ಆಯೋಗದ ಈ ವರದಿಯು 
ದೇಶದ ರಾಜಕೀಯ ವ್ಯವಸ್ಥೆಯ 


ಕಾರ್ಯಚಟುವಟಿಕೆಗಳ ಕುರಿತು ಇದುವರೆಗಿನ 
ಅತ್ಯಂತ ಸಮಗ್ರ ದಾಖಲೆಗಳಲ್ಲಿ ಒಂದಾಗಿದೆ 
ಎಂದು ಪರಿಗಣಿಸಲಾಗಿದೆ. ಈ ವರದಿಯ 
ಸಂಪೂರ್ಣ ಅಧ್ಯಾಯವು ಈ ಸಮಸ್ಯೆಯನ್ನು 


ಅವುಗಳಲ್ಲಿನ ಅಕ್ರಮಗಳು ಮತ್ತು ರಾಜಕೀಯ 


ಪ್ರಕ್ರಿಯೆಗಳ ಮೇಲೆ ಇವೆಲ್ಲವುಗಳ ಪ್ರಭಾವ 
ಇತ್ಯಾದಿಗಳನ್ನು ಈ ವರದಿಯಲ್ಲಿ 
ವಿಶ್ಲೇಷಿಸಲಾಗಿದೆ. 


* ಇಂದು ಇವಿಎಂ ಯಣಾತ್ಮಕ ಮತದಾನದ 
ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂದು 
ಹೇಳುವ ಮೂಲಕ ನೋಟಾ ಆಯ್ಕೆಯನ್ನು 
ಕಾನೂನು ಆಯೋಗವು ತನ್ನ ವರದಿಯಲ್ಲಿ 
ಶಿಫಾರಸು ಮಾಡಿದೆ. ಇದಾದ ಬಳಿಕ ಸುಪ್ರೀಂ 
ಕೋರ್ಟ್‌ ಸೂಚನೆ ಮೇರೆಗೆ ಮತದಾರರಿಗೆ 
ಈ ಆಯ್ಕೆಯನ್ನು ನೀಡಲಾಗಿತ್ತು. 


ಉಪಸಂಹಾರ 

ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಕೀಲಿಕೈ 
ಹಾಗೂ ಅತೀ ದೊಡ್ಡ ಆಚರಣೆ (ಹಬ್ಬ) ಎಂದು 
ಪರಿಗಣಿಸಲಾಗಿದೆ. ಭಾರತದಲ್ಲಿ ನಡೆಯುವ 
ಚುನಾವಣೆಗಳನ್ನು ಗಮನಿಸಿದರೆ ಪ್ರತಿ ವರ್ಷವೂ 
ಒಂದಲ್ಲ ಒಂದು ರಾಜ್ಯದಲ್ಲಿ ಚುನಾವಣೆ 
ನಡೆಯುತ್ತಿರುವುದು ಕಂಡು ಬರುತ್ತಿದೆ. ಚುನಾವಣೆಗಳ 
ನಿರಂತರತೆಯಿಂದಾಗಿ ದೇಶವು ಚುನಾವಣಾ 
ಮೋಡ್‌ನಲ್ಲಿಯೇ ಉಳಿದಿದೆ. ಇದು ಆಡಳಿತಾತ್ಮಕ 
ಮತ್ತು ನೀತಿ ನಿರ್ಧಾರಗಳ ಮೇಲೆ ಪರಿಣಾಮ 
ಬೀರುವುದಲ್ಲದೆ, ಬದಲಿಗೆ ದೇಶದ ಖಜಾನೆಗೆ ಹೆಚ್ಚಿನ 
ಹೊರೆ ಬೀಳುತ್ತದೆ. ಒಂದು ಅಂದಾಜಿನ ಪ್ರಕಾರ, 
ಇತ್ತೀಚೆಗೆ ನಡೆದ 17ನೇ ಲೋಕಸಭೆ ಚುನಾವಣೆಗೆ 
60 ಸಾವಿರ ಕೋಟಿ ರೂ.ಗಳಗಿಂತ ಹೆಚ್ಚು ಖರ್ಚು 
ಮಾಡಲಾಗಿದೆ ಮತ್ತು ಸುಮಾರು ಮೂರು ತಿಂಗಳ 
ಕಾಲ ದೇಶವು ಚುನಾವಣಾ ಮೋಡ್‌ನಲ್ಲಿಯೇ ಇತ್ತು 
ಇಂತಹ ಸಂದರ್ಭದಲ್ಲಿ "ಒಂದು ರಾಷ್ಟ್ರ ಒಂದು 


ಕೇಂದ್ರೀಕರಿಸುತ್ತದೆ. ಚುನಾವಣೆ" ಕಲ್ಲನೆಯು ವಾಸ್ತವವಾಗಿ 
* ಈ ವರದಿಯಲ್ಲಿ ರಾಜಕೀಯ ಚುನಾವಣಾ ತಯ ಇಲ್ಲವೇ 
ಸುಧಾರಣೆಗಳು, ಪಕ್ಷದ ಸುಧಾರಣೆಗಳ ತ ಹ eS ಗ ಎಭಿನ್ನ 
ಬಿ ಬಿಪಾ ೦೧ದಾರಿ. 
ಬಗ್ಗೆಯೂ ಮಾತನಾಡಲಾಗಿದೆ. ರಾಜಕೀಯ ಪಾಪ್ಪಾ ಎ ದಿ 
ಪಕ್ಷಗಳ ನಿಧಿ ಸಂಗ್ರಹಿಸುವ ವಿಧಾನಗಳು ಮತ್ತು 
VOLUME-3, ISSUE-2, MAY-JUNE 2024 ISSN: 2583-3510, Pp.1-9 7 


This article available at: www.srujani.in 


SRUJANI: Indian Journal of Innovative Research and Development 


“ಒ೦ದು ರಾಷ್ಟ' ಎಂಬ ಕಲ್ಪನೆಯು 
ಭಾರತದಂತಹ ಜಾತ್ಯತೀತ ದೇಶದಲ್ಲಿ ಜಾರಿಗೆ ತರಲು 
ಸಾಧ್ಯವಿಲ್ಲ. ಏಕೆಂದರೆ ಭಾರತವು ವೈವಿಧ್ಯತೆಯ 
ರಾಷ್ಟ್ರವಾಗಿದ್ದು, ಬಹುಸಂಸ್ಕೃತಿಗಳು ನೆಲೆಗೊಂಡಿರುವ 
ಈ ದೇಶದಲ್ಲಿ ವಿವಿಧ ಜಾತಿ, ಧರ್ಮ, ಜನಾಂಗ, 
ಪಂಥ, ಬುಡಕಟ್ಟು ಸಮುದಾಯಗಳನ್ನು ಒಳಗೊಂಡು 


ಆ 


ಒಂದು ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ 
ರಾಷ್ಟವಾಗಿದೆ. ಇಲ್ಲಿ ವಿವಿಧ ಸಂಸ್ಕೃತಿ, 
ಭಾಷೆಗಳಿರುವುದರಿಂದ ಒಂದು ದೇಶ-ಒಂದು 


ಸಂಸ್ಕೃತಿ, ಒಂದು ದೇಶ-ಒಂದು ಭಾಷೆ, ಒಂದು 
ದೇಶ-ಒಂದು ಕಾರ್ಡು, ಒಂದು ದೇಶ-ಒಂದು 
ತೆರಿಗೆ, ಒಂದು ದೇಶ-ಒಂದು ಕಾನೂನು, ಒಂದು 
ದೇಶ-ಒಬ್ಬ ವಿದ್ಯಾರ್ಥಿ, ಒಂದು ದೇಶ-ಒಂದೇ ಪಕ್ಷ, 
ಒ೦ದು ದೇಶ-ಒಬ್ಬ ನಾಯಕ ಎಂಬ ಕಲ್ಪನೆಯನ್ನು 
ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಏಕೆಂದರೆ, ಈಗಾಗಲೇ 
ಸ್ವತಂತ್ರ ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಗಳಾದ 
ಸರ್ವೋಚ್ಛ ನ್ಯಾಯಾಲಯ, ಭಾರತೀಯ 
ರಿಸರ್ವ್‌ಬ್ಯಾಂಕು, ಕೇಂದ್ರೀಯ ತನಿಖಾದಳ, ಜಾರಿ 
ನಿದೇಶನಾಲಯ, ಚುನಾವಣಾ ಆಯೋಗ, ಕೇಂದ್ರ 
ವಿಕ್ಷಣಾ ಆಯೋಗ ಮುಂತಾದ ಸಂಸ್ಥೆಗಳು 
ಸಂವಿಧಾನದ ಆಶಯವನ್ನು ಮರೆತು ತಮ್ಮ 
ಮೂಲಪಥದಿಂದ ದೂರಸರಿಯುತ್ತಿರುವುದನ್ನು 
ಕಂಡಾಗ ಇಂಥ ಆತಂಕ, ಅನುಮಾನಗಳಿಗೆ 
ಕಾರಣವಾಗುವುದಿಲ್ಲವೇ? ಅಷ್ಟೇ ಅಲ್ಲ ಇದನ್ನು 
ಪುಷ್ಟೀಕರಿಸುವಂತೆ, ಇತ್ತಿಚಿನ ವರ್ಷಗಳಲ್ಲಿ ನಡೆದ 
ಚುನಾವಣೆಗಳು ಬಹುತೇಕ ಭಾವನಾತ್ಮಕ ಅಂಶಗಳ 
ಮೇಲೆಯೇ ನಡೆದಿರುವುದನ್ನು ಗಮನಿಸಬಹುದು. 
ಹೀಗಿರುವಾಗ ಈ ಎಲ್ಲಾ ಅನುಮಾನ, ಆತಂಕಗಳಿಗೆ 
ಸೂಕ್ತ ಸಮಜಾಯಿಷಿ ಉತ್ತರ ಬೇಕಿದೆ. 

ಆದರೆ "ಓಂದು ಚುನಾವಣೆ' ಎಂಬ ಕಲ್ಪನೆಯನ್ನು 
ನೋಡುವುದಾದರೆ, ಸಹಜವಾಗಿ ಪದೇ ಪದೇ 


ಚುನಾವಣೆಗಿಂತ ಸ್ಥಿರ ಸರ್ಕಾರ ಉತ್ತಮವಾಗಿ 


ಸಂವಿಧಾನಕ್ಕೆ ಅಗತ್ಯವಾದ ತಿದ್ದುಪಡಿಗಳನ್ನು 
ಮಾಡಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ ಇದಕ್ಕೆ 
ಮೂರನೇ ಎರಡರಷ್ಟು ಬಹುಮತ ಬೇಕಾಗುತ್ತದೆ. 
ಆದ್ದರಿ೦ದ ಇದನ್ನು ಒಮ್ಮತವಿಲ್ಲದೇ ಜಾರಿಗೆ ತರಲು 
ಸಾಧ್ಯವಿಲ್ಲ. ಲೋಕಸಭೆ, ರಾಜ್ಯ ವಿಧಾನಸಭೆಗಳು, 
ಪುರಸಭೆಗಳು ಮತ್ತು ಪಂಚಾಯತ್‌ಗಳಿಗೆ 
ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಾಧ್ಯತೆಯನ್ನು 
ಪರಿಶೀಲಿಸಲು ಕೇಂದ್ರ ಸರ್ಕಾರವು ಮಾಜಿ ರಾಷ್ಟಪತಿ 
ರಾಮನಾಥ್‌ ಕೋವಿಂದ್‌ ಅವರ ನೇತೃತ್ವದಲ್ಲಿ 
ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ವರದಿ 
ಅನ್ವಯ ಕೇಂದ್ರ ಸರ್ಕಾರವು ಯಾವ ನಿರ್ಧಾರ 
ಕೈಗೊಳ್ಳುತ್ತದೆ ಎಂಬುದನ್ನು ಕಾದುನೋಡಬೇಕಿದೆ. 
ಪರಾಮರ್ಶನ ಗ್ರಂಥಗಳು 
* ಅಮಿತ್‌ ಎಂ.ಎಸ್‌. (2023,ಮೇ 10). ಒನ್‌ 

ನ್ಯಾಷನ್‌ ಒನ್‌ ಎಲೆಕ್ಷನ್‌ ದೇಶಕ್ಕೆ ಲಾಭವೇ? 

ಇದರ ಸಾಧಕ-ಬಾಧಕಗಳೇನು?. ವಿಜಯ 

ಕರ್ನಾಟಕ ದಿನಪತ್ರಿಕೆ. 


* ಚಿಂತನ್‌ ರಾ. (2023, ಸೆಪ್ಟೆಂಬರ್‌ 2). 
ಒನ್‌ ನ್ಯಾಷನ್‌ ಒನ್‌ ಎಲೆಕ್ಷನ್‌. ಎಥಿಕಲ್‌ 
ಜರ್ನಲಿಸಂ. 
https://www. youtube.com/watch?v 
=-m0-1pVvpblI 

* ಒಂದು ದೇಶ, ಒಂದೇ ಚುನಾವಣೆ. (2019, 
ಜೂನ್‌ 17). ವಿಜಯ ಕರ್ನಾಟಕ ದಿನಪತ್ರಿಕೆ. 

* ಶಂಕರ್‌ ಬಿ.ಎಲ್‌. (2023). ಒಂದು ದೇಶ 
ಒಂದು ಚುನಾವಣೆ: ಸಾಧ್ಯಾ ಸಾಧ್ಯತೆಗಳು. 
ಸಂವಾದ 21(12).18. 


* ಉಮೇಶ್‌ಕುಮಾರ್‌ ಎಸ್‌. (2023, 
ಡಿಸೆಂಬರ್‌ 22). ಒಂದು ದೇಶ ಒಂದು 
ಚುನಾವಣೆ ಕುರಿತಾದ ತಾರ್ಕಿಕ 


ಸಂದೇಹಗಳು ಮತ್ತು ಇತರೆ ಪಕ್ನೆಗಳಿಗೆ 


ಕಂಡರೂ ಕೂಡ ಇದನ್ನು ಜಾರಿಗೆ ತರಲು ಇಲ್ಲಿದೆ. ಉತ್ತರ ಕನ್ನಡ ಹಿಂದೂಸ್ತಾನ್‌ 
ರಾಜಕೀಯ ಒಮ್ಮತದ ಅಭಿಪ್ರಾಯಬೇಕು. ಇಲ್ಲದಿದ್ದರೆ ಟೈಮ್ಸ್‌ 
VOLUME-3, ISSUE-2, MAY-JUNE 2024 ISSN: 2583-3510, Pp.1-9 8 


This article available at: www.srujani.in 


SRUJANI: Indian Journal of Innovative Research and Development 


* ವಿರೋಧ ಪಕ್ಷಗಳ ಜೊತೆ, ರಾಜ್ಯಗಳ ಜೊತೆ 
ಸಮಾಲೋಚನೆಯನ್ನು ಮಾಡದೆ ಸಮಿತಿ 
ಘೋಷಿಸಿದ್ದೇಕೆ?. (2023, ಸೆಪ್ಟೆಂಬರ್‌ 6). 
ವಾರ್ತಾಭಾರತಿ ದಿನ ಪತ್ರಿಕೆ. 


Basu D D. (2015). Introduction to the 
constitution of India. (26" edition). 
LexisNexis. 

Jagran Josh. (2024, March 15). What 
is One Nation, One Election? 
Understanding the Working of the 
Proposal. Jagranjosh.com. 
https:/www.jagranjyosh.com/general- 
knowledge/what-is-one-nation-one- 
election-understanding-the-working- 
of-the-proposal-1710452768-1 

Law Commission of India (n.d.). 
https://lawcommissionofindia.nic.in/ 


Election: 
(n.d.). 

https://www.legalserviceindia.com/le 

gal/article-1763-one-nation-one- 


One Nation One 


Constitutional challenges. 


election-constitutional- 
challenges.html 

Online IAS test series & study 
material. (n.d.). 
https://www.drishtiias.com. 

Sandeep. (2022). One Nation-One 
Election: Possibilities and challenges 
in India. In International Journal for 
Research Trends and Innovation, 
International Journal for Research 
Trends and Innovation (Vol. 7, Issue 
12, pp. 531-532) [Journal-article]. 
https://www.ijrti.org/papers/JRTI221 
2078.pdf 


VOLUME-3, ISSUE-2, MAY-JUNE 2024 ISSN: 2583-3510, Pp.1-9 0 
This article available at: www.srujani.in 


ಸ್ಫಜಸು 


Development (SUIRD) 
Volume-3 Issue 2, May-June 2024, Pp. 10-18 
Bi-Monthly, Peer-Reviewed, Open Access, Indexed Journal 


SRUJANI: Indian Journal of Innovative Research and 


ISS N: 2583-3510 


SIRDF 


editor@srujani.in 
www.srujani.in 


ಹರೂರುಮಕ್ಕಿ ದಾನಶಾಸನದಲ್ಲಿ ಇಮ್ಮಡಿ ಹರಿಹರ ರಾಯರ ಕುಮಾರ (ಧರ್ಮರಾಯ 
ಒಡೆಯ) ಎಂಬ ಹೊಸ ಅರಸನ ಉಲ್ಲೇಖ 


ಶ್ರೀದೇವಿ ತೇಜಸ್ವಿನಿ' ಮತ್ತು 
'ಸಂಶೋಧನಾ ವಿದ್ಯಾರ್ಥಿ, ಕುವೆಂಪು ಕನ್ನಡ ಅಧ್ಯಯನ 


ಎನಿ 
ಪ್ರೂ. 


ಮಂಜುನಾಥ ಎಂ.ಜಿ. 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 


ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸ್ನಾತಕೋತ್ತರ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ, ಹೇಮಗಂಗೋತ್ರಿ, 
ಹಾಸನ. 


Abstract: 


ಕರ್ನಾಟಕ ಇತಿಹಾಸ ಹಿಂದಿನಿಂದಲೂ ಸಂಶೋಧನೆಯ 


ಫಲಿತದಿಂದ ಸ್ಪಷ್ಟವಾದ ಮಾಹಿತಿಯನ್ನು 


ಹೊಂದಿದೆ. ಬಹುತೇಕ ಒಂದೇ ಬಗೆಯಲ್ಲಿ ಇದ್ದರೂ ಕೆಲವು ಅಪರೂಪದ ಸಂಗತಿಗಳು ಸಂಶೋಧನೆಯಿಂದ 
ಲಬ್ವವಾಗಿ ಮಾಹಿತಿಯು ಮತ್ತಷ್ಟು ಪುಷ್ಟಿಗೊಳ್ಳುತ್ತದೆ. ಶೃಂಗೇರಿ ತಾಲೂಕಿನ ಹರೂರುಮಕ್ಕಿ ಗಾಮದಲ್ಲಿ 
ವಿಜಯನಗರ ಕಾಲದ ಶಾಸನದಲ್ಲಿ ಎರಡನೇ ಹರಿಹರ ರಾಯರ ಮಗ ಧರ್ಮರಾಯ ಒಡೆಯ ಎಂಬ 
ಉಲ್ಲೇಖವಿದೆ. ಕ್ಲೇತಕಾರ್ಯದ ಸಂದರ್ಭದಲ್ಲಿ ಕಂಡುಕೊಂಡ ಇನ್ನೂ ಅನೇಕ ವಿಷಯಗಳನ್ನು ಪಸ್ತುತ 


ಲೇಖನದಲ್ಲಿ ವಿವರಿಸಲಾಗಿದೆ. 


Keywords: ಕನ್ನಡ ಸಾಹಿತ್ಯ, ಶಾಸನ ಅಧ್ಯಯನ. ಹರೂರುಮಕ್ತಿ. ದಾನಶಾಸನ, ಧರ್ಮರಾಯ ಒಡೆಯ, ಇವ್ಳುಡಿ 


ಹರಿಹರ ರಾಯರ ಕುಮಾರ. 


ಪೀಠಿಕೆ 

ಕನ್ನಡ ಸಂಶೋಧನೆಯು ಪವೇಶಿಸಿರುವ ಅನೇಕ 
ಮಹತ್ಹದ ನೆಲೆಗಳಲ್ಲಿ ಶಾಸನ ಶಾಸ್ತ್ರವು ಒಂದು. 
ಶಾಸನಗಳನ್ನು ಕುರಿತಾದ ಅಧ್ಯಯನವು ಪುರಾತತ್ವ 
ಇಲಾಖೆಯ ಅಡಿಯಲ್ಲಿ ಪ್ರಾರಂಭ ಕಾಲದಲ್ಲಿ 
ನಡೆದಿರುವುದನ್ನು ಗಮನಿಸಬಹುದು. ಭಾರತೀಯರಿಗೆ 
ಚಾರಿತ್ರಿಕ ಪ್ರಜ್ಞೆ ಇಲ್ಲ ಎನ್ನುವ ಭಾವನೆ ಪಾಶ್ಚಾತ್ಯ 
ವಿದ್ವಾಂಸರಲ್ಲಿ ಪ್ರಕಟವಾದ ಸಂದರ್ಭದಲ್ಲಿ, 
ಇತಿಹಾಸದ ಅಧಿಕೃತ ದಾಖಲೆಗಳಿಲ್ಲ ಎಂದು 
ಆಪಾದಿಸುತ್ತಿದ್ದ ಸಂದರ್ಭದಲ್ಲಿ ಶಾಸನಗಳು ಪ್ರಮುಖ 
ದಾಖಲೆಗಳಾಗಿ ಅವರಿಗೆ ಕಂಡು ಬಂದವು. ಆರಂಭ 
ಕಾಲದ ಪಾಶ್ಚಾತ್ಯ ವಿದ್ವಾಂಸರಿಗೆ ರಾಜಕೀಯ ಹಾಗೂ 


ಸಾಮಾಜಿಕ ಚರಿತ್ರೆಯನ್ನು 
ಉಳಿದೆಲ್ಲವುಗಳಿಗಿಂತ ಶಾಸನಗಳು ಮುಖ್ಯವಾಗಿವೆ. 
ಕನ್ನಡನಾಡಿನ ವಿವಿಧ ಅರಸು ಮನೆತನಗಳ, 
ಸಾಮಂತರ ಆಳ್ವಿಕೆಯಲ್ಲಿ ಹುಟ್ಟಿದ ಶಾಸನಗಳು 
ನಾಡಿನ ಜನಾ೦ಗದ ಬದುಕಿನ ವಿಶ್ವಕೋಶಗಳೆನಿಸಿವೆ.' 
ಕನ್ನಡ ನಾಡಿನಲ್ಲಿ ಸಾವಿರಾರು ಶಾಸನಗಳಿವೆ 
ಅಂತಹ ಶಾಸನಗಳಲ್ಲಿ ಶೃಂಗೇರಿ ತಾಲೂಕಿನ 
ಹರೂರುಮಕ್ಕಿ ಗ್ರಾಮದಲ್ಲಿ ದೊರೆತಿರುವ ಶಾಸನವು 


ಪುನರ್‌ರಚಿಸುವಲ್ಲಿ 


! ನಾಗಭೂಷಣ ಸಿ. ಕನ್ನಡ ನಾಡಿನ ಶಾಸನಗಳ ಅಧ್ಯಯನ: 
ಕೆಲವು ಗಹಿಕೆಗಳು. ಪು.ಸಂ.2 


Please cite this article as: ಶ್ರೀದೇವಿ ತೇಜಸ್ವಿನಿ ಮತ್ತು ಮಂಜುನಾಥ ಎಂ.ಜಿ. (2024). ಹರೂರುಮಕ್ಕಿ ದಾನಶಾಸನದಲ್ಲಿ ಇಮ್ಮಡಿ ಹರಿಹರ 
ರಾಯರ ಕುಮಾರ (ಧರ್ಮರಾಯ ಒಡೆಯ) ಎಂಬ ಹೊಸ ಅರಸನ ಉಲ್ಲೇಖ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ 
ಅಂಡ್‌ ಡೆವೆಲಪ್‌ಮೆಂಟ್‌, 3(2). 10-18 


SRUJANI: Indian Journal of Innovative Research and Development 


ಕೂಡ ಒಂದಾಗಿದೆ. ಈ ಶಾಸನದ ಬಗ್ಗೆ 2020 ರಲ್ಲಿ 
“ಆರ್ಕಿಯಾಲಾಜಿಕಲ್‌ ಸರ್ವೇ ಆ ಇಂಡಿಯಾ 
ಸಂಸ್ಥೆಯ ಶಾಸನ ವಿಭಾಗದ ವಾರ್ಷಿಕ ವರದಿಯಲ್ಲಿ 
ಪ್ರಕಟಿಸಲಾಗಿದೆ. ಇದಲ್ಲದೆ ಅಂತರ್ಜಾಲ 
ಸಂಶೋಧನಾ ಗೋಷ್ಠಿಯೊಂದರಲ್ಲಿ ಈ ಶಾಸನ 
ಕುರಿತು ವಿಷಯ ಮಂಡಿಸಿದ್ದಾರೆ. ನಾಗರಾಜ ರಾವ್‌ 
ಎಚ್‌.ಎಂ. ತಮ್ಮ ಕೃತಿಯಲ್ಲಿ ಈ ಶಾಸನದ ಬಗ್ಗೆ 
ಪಠ್ಯಸಹಿತವಾಗಿ ಉಲ್ಲೇಖಿಸಿದ್ದಾರೆ”. 

ಶೃ೦ಗೇರಿ ತಾಲೂಕಿನ ಹರೂರುಮಕ್ಕಿ ಗ್ರಾಮದಲ್ಲಿ 
ದೊರೆತಿರುವ ಹರೂರುಮಕ್ಕಿ ಶಾಸನವು ಗ್ರಾಮದ 
ವನದುರ್ಗಿ ದೇವಾಲಯದ ಬಳಿಯಿದೆ. 
ಶೃ೦ಗೇರಿಯಿ೦ದ ನೆಮ್ಮಾರು, ಅಳಲೆಗುಡ್ಡದ ರಸ್ತೆಯಲ್ಲಿ 
ಮಲ್ಲಂದೂರು ಮಾರ್ಗ ಮಧ್ಯ ಜನಸಂಪರ್ಕ 
ರಸ್ತೆಯಿಂದ 2 ಕಿ.ಮೀ ಕಾಡುರಸ್ತೆಯಲ್ಲಿ ಹೋದರೆ 


ವನದುರ್ಗಿ ದೇವಸ್ಥಾನ ಸಿಗುತ್ತದೆ. ಈ 
ದೇವಾಲಯವು ಎತ್ತರವಾದ ಪ್ರದೇಶದ ದೊಡ್ಡ 
ಮರವೊಂದರ ಕೆಳಗೆ ಸಮತಟ್ಟಾದ ಜಾಗದಲ್ಲಿದೆ. 


ಇದು ಪ್ರಸ್ತುತ ಶಾಸನದಲ್ಲಿ ಸಾಕ್ಷಿಯಾಗಿ ಬರುವ 
ಉಯಂಲಿ ದೇವತೆಯಾಗಿರಬಹುದು. ಈ ಎತ್ತರದ 
ದೇವಸ್ಥಾನದ ಕೆಳಗಿನ ಒ೦ದು ಗದ್ದೆ ಬಯಲಿನಲ್ಲಿ 
ಹರೂರುಮಕ್ಕಿ ಶಾಸನ ದೊರೆತಿದೆ. 

ಈ ಶಾಸನವು ಗ್ರಾನೈಟ್‌ ಕಲ್ಲಿನಲ್ಲಿದ್ದು, 32 ಇಂಚು 
ಉದ್ದ 18.5 ಇಂಚು ಅಗಲವಿದೆ. ಈ ಶಾಸನದಲ್ಲಿ 
ಮೇಲ್ಭಾಗ ದಾನದ ಕ್ರಿಯೆ ಸೂಚಿಸುವ ವಾಮನ ಚಿತ್ರ 
ಮತ್ತು ಸೂರ್ಯ-ಚಂದ್ರರ ಚಿತ್ರವಿದೆ. ಬಹುತೇಕ 
ದಾನ ಶಾಸನಗಳು ಈ ಮಾದರಿಯಲ್ಲೇ ಇರುತ್ತವೆ. 
ಈ ಶಾಸನವು ಮಾಸಿದಂತೆ ಕಾಣುತ್ತದೆ. ಈ ಶಾಸನದ 
ಬರವಣಿಗೆಯು ಕನ್ನಡ ಭಾಷೆ ಹಾಗೂ 
ಲಿಪಿಯಾಗಿದೆ. 33 ಸಾಲಿನ ಈ ಶಾಸನವು ಸಾಕಷ್ಟು 
ಮಾಹಿತಿ ಒಳಗೊಂಡಿದ್ದು ಧರ್ಮರಾಯ ಒಡೆಯರ 
ಉಲ್ಲೇಖವು ಇದೆ. ಈತ ವಿಜಯನಗರ 
ಸಾಮ್ರಾಜ್ಯದ ಸಂಗಮವಂಶದ ಇಮ್ಮಡಿ 


2 ನಾಗರಾಜ ರಾವ್‌ ಎಚ್‌.ಎಮ್‌. ಶಾಸನ ಸಿರಿ. ಪುಟ. 110- 
113 


ಹರಿಹರರಾಯರ ಕುಮಾರ ಎಂದು ಶಾಸನೋಕ್ತವಾಗಿ 
ಹೇಳಿರುವ ವಿಚಾರ ಇದೇ ಮೊದಲು ಪ್ರಕಟವಾಗಿದೆ. 


ಚಿತ್ರ 1: ಹರೂರು ಮಕ್ಕಿ ಶಾಸನ 
ಹರೂರು ಮಕ್ಕಿ ಶಾಸನದ ಪಠ್ಯ/ಸಾಲುಗಳು 


ಹರೂರು ಮಕ್ಕಿ ಶಾಸನದಲ್ಲಿ 33 ಸಾಲುಗಳಿವೆ. 
ಅವುಗಳೆಂದರೆ 


1 ಶ್ರೀ ಗಣಾಧಿಪತೆಯೇ ನಮಃ ಸ್ವಸ್ತಿ ಶ್ರೀ ಜಯಾಭುದ- 

2. ಯ ಶಕವರುಷ 1306ನೆಯ ರುಧಿರೋದ್ಗಿರಿಸಂವತ್ಸ- 

3. ರದ ದ್ವಿತೀಯ ಭಾದ್ರಪದ ಬ 13 ಸುದಲು 
ಶ್ರೀಮಂನ್ಮಹಾರಾ- 

4. ಜಾಧಿರಾಜಾಜಪರಮೇಶ್ವರ ಶ್ರೀವೀರಹರಿಹರ ರಾಯರ 

5. ಕುಮಾರಧರ್ಮರಾಯ ಒಡೆಯರು 
ಸುಕಸಂಕಥಾವಿನೋದ 

6. ದಿಂರಾಜ್ಯಗೆಯ್ದುತಂ ವಿಹಕಾಲದಲು ಆರಗದಹದಿ- 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 11 


This article available at: www.srujani.in 


26. 


27. 


SRUJANI: Indian Journal of Innovative Research and Development 


ನೆ೦ಟುಕ(೦)ಪ೦ಣದ ಒಳಗಣ ಕಿಕುಂದ ನಾಡ 
ಮೇಲುಭಾಗದ 
ಮೆಣಸೆಯ ಬೀರವೆಗ್ಗಡೆ ಕೊಚ್ಚವಳ್ಳಿ ಬೊಂಮಣಹೆಗ್ಗಡೆ 


ಕಡಬ ಬೋಳು ಚಿಕಸೊಡ್ಡೆಯ ಗಡಿಹ.ನವಿನಬೊಂಮಣ್ನ 


ಹೊ 


ನುಕಮಂದುಹ್ಲಾ. 


ಬಳಿಯಕೊಲಗೆಅತಿವಳಿಯಒಳಗಡೆಅತಿವಳಿಯ 


. ಕೊಲಗ ತಯಿಲ್ಲೆಹೆಗಡೆ ಚಉಡಿಸೆಟ್ಟಿ ಕೊಡಿಯಂಣ 


ಬೋಳೂರ ಬುವಗಳಿ 


. ಯ ಕೋಟೆಗಡಿ ಹೊಂಮ್ಮನ ಹೊಯ್ಬಿ] ಚಂಮ್ಮಣ 


ಬೆಳುನಾಯ್ಕ ಚೆಂದಗುಡದ 


. ಡೆಯ ತಂಮಣಹೆಗ್ಗಡೆ ಜಕ್ಕಾನ ಅ(ಗುಳಿಯ. ಡೆ 


ಕಳಸಗಡಿರಾ ದ್ದ 


ಬೊಳದಂಮ್ಯಂಣ ತಂಗಿಯಬೆ। ತಂಮಣ್ಣಕುಬಗ 
p ಬ ರಿಣ 


ಆಂ(ಮೃ)ತಪಡಿ . . 


. ದಲಗಡಿಯ ಬೊಂಮ್ಮಣನೊಳಗಾದ ಹಂನೆರಡಣ 


ನಾಡವರು ಕೌಶಿಕಗೋ 


. ತ್ರದ ಬಂಮಂಣ್ಣಂಗಳ ಮಕಳು ನರಹರಿಭಟರಿಗೆ ಕೊಟ 
ಡ್‌ ಆ. “ಣಿ ರ ಬ ಬ 


ದಾನ ಪತ್ರಶಾಸ- 


. ನದ ಕ್ರಮವೆಂತೆಂದ(ರೆ” ನಂಮ್ಮಮೇಲುಭಾಗದ 


ನಾಡಹಅವಿನಭೂಮಿ ಹರ 


. ಊಜಣ ಒಳಗುಳ್ಳ ಮಲುವಿನಬಗ್ಗೆಯಕುಳ ಒಂದು ಸಳಿಗೆ 


ಉಳ್ಳ ಭೂಮಿ ಹಿ- 

. (ರಿಯ ಮನೆ ನಿಧಿನಿಕ್ಷೇಪಜಲಪಾಶಾಣ ಆಕ್ಷೀಣ 
ಆಗಾಮಿಆಗ 

. ಭೋಗತೇಜಸಾಮ್ಯಯೆನುಳಂದಾದ ॥ ಆ 


ನರಹರಿಭಟ್ಟರಿಗೆ ಸೂರ್ಯ 


. ಗ್ರಹಣ ಪು೦ಣ್ಯಕಾಲದಲು ಪಶ್ಚಿಮವಾಹಿನಿಯ 


ತುಂಗಾಭದ್ರಾತೀ- 


- ರ ಗೋಪಾಳದೇವರಲು ಶ್ರೀವಿದ್ಯಾರಂಣ್ಯರ 


ಪ(ಪಾ)ದಂಗಳು ಶ್ರೀಚರಣಸಂನಿಧಿ- 


. ಯಲು ದಾನಾದಾನಾದ್ಯವಾಗಿ ಧಾರೆಯ ನೆಜ್‌ದು 


ಕೊಟಉ ಯಿಧರ್ಮವ 


. ಮ ಆಚಂದ್ರಾರ್ಕ ಸ್ಥಾಯಿಯಾಗಿ ಪಾಲ್ಲಿಸಿಹೋಲಉ 
ಥಿ ದೆ 


ಯಿಧರ್ಮಕ್ಕೆ ಆರುಪಾ 


ಎಲ್ಸಿ ಬಂದವರು ವಾರಣಾಸಿಯಲಿ . ನೂಜಬ್‌ಂಟು 


ಕಪಿಲೆಯನು ಗೋದಾನವ 

ಕೊಟ್ಟಫಲ ಆರೊಬ್ಬ್ಯನು ಯಿ ಧರ್ಮಕ್ಕೆ ಅಳುಪಿದವನು 
ವಾರಣಾಸಿಯಲಿ 

ಗೋ(ವು) ಬ್ರಾಹ್ಮರನು ವದ್ದಿದ ಪಾಪಕ್ಕೆ ಹೋಹನು॥ 
ಸ್ವದತ್ತಾಂ ಪರದಂ 


28. ತ್ತಾಂ ವಾ ಯೋ ಹರೇತಿ ವಸುಂದರಾ ಷಷ್ಟಿರ್ವರುಷ 
ಸಹಸ್ರಾಣ ವಿಷ್ಟಾ 

29. ಯಾಂ ಜಾಯತೇ ಕ್ರಿಮಿ। 
ದಾನಪಾಲನಯೋರ್ಮದ್ದೆದಾನಾಶ್ರೇಯೋನು 

30. ಪಾಲನಂ ದಾನಾರ್ತ್‌ ಸ್ಪರ್ಗ್ಗಮವಾಪ್ನೋತಿ 
ಪಾಲನಾದಚ್ಯುತಂ ಪದಂ ॥ 

31. ಯಿಂತ್ಸುದಕ್ಕೆ ಆ ನಾಡಸೇನ ಬೊಮ್ಮದೇವರ ಬ(ರ')ಹ 
ಯಿಂ 

32. ತ್ಹುದಕ್ಕೆ ಆ ನಾಡವರ ಒಪ್ಪ ಶ್ರೀ ಉಯಂಲಿದೇವಿ ॥ 

33. ಶ್ರೀಶ್ರೀಶ್ರೀ 


ಗಾಣಪತ್ಯ 

ಹಿಂದೂ ಸಂಪ್ರದಾಯದಲ್ಲಿ ಗಣಪತಿಯನ್ನು ಪ್ರತಿ 
ಕಾರ್ಯದ ಪ್ರಾರಂಭದಲ್ಲಿ ಪ್ರಾರ್ಥಿಸುವುದು 
ಸಂಪ್ರದಾಯ. ಗಣಪತಿಯನ್ನು ಆದಿಯಲ್ಲಿ 
ಸ್ಮರಿಸಿಕೊಳ್ಳುವುದನ್ನು ಈ ಶಾಸನದಲ್ಲೂ 
ಕಾಣಬಹುದಾಗಿದೆ. ಗಣಪತಿ ಆರಾಧನೆಗೆ ಇರುವ 
ಪೂಜಾಪದ್ಧತಿಯನ್ನು ಗಾಣಪತ್ಯ ಎನ್ನುತ್ತಾರೆ. 
ಗಣಪತಿಗೆ ಮೊದಲ ಪೂಜೆ ಎಂಬುದು ಲೋಕರೂಢಿ. 
ಬಹುತೇಕ ಶಾಸನಗಳ ಪ್ರಾರಂಭದಲ್ಲಿ 
"ಶ್ರೀಗಣಾಧಿಪತಯೇ ನಮಃ ಎಂಬ 
ಸ್ತೋತ್ರದೊಂದಿಗೆ ಬರೆದಿರುತ್ತಾರೆ. 
ಶಾಸನದ ಕಾಲ 

ಇದು ದಾನಶಾಸನ. ಕ್ರಿಶ. 1383, ಸೆಪ್ಟೆಂಬರ್‌ 25 
ಶುಕ್ರವಾರ ಸೂರ್ಯಗ್ರಹಣದಂದು ದಾನ 


ನೀಡಲಾಗಿದೆ. ಅದು ದ್ವಿತೀಯ ಭಾದ್ರಪದ ಮಾಸ. ಆ 
ದಿನ ವಿಶೇಷವಾಗಿದ್ದು, ವಿದ್ಯಾರಣ್ಯರ ಸಮ್ಮುಖದಲ್ಲಿ 
ಈ ದಾನವನ್ನು ಒಂದು ಧಾರ್ಮಿಕ ಕ್ರಮ 
ವಿಧಿವಿಧಾನಗಳಿಂದ ಕೊಟ್ಟಿರುತ್ತಾರೆ. 
ಶಾಸನ ದೊರೆತ ಸ್ಥಳ 

ಇದು ಶೃಂಗೇರಿಯಿಂದ 22 ಕಿಲೋಮೀಟರ್‌ 


ದೂರದಲ್ಲಿರುವ ಹರೂರುಮಕ್ಕಿ ಗ್ರಾಮದಲ್ಲಿದೆ. ಈ 
ಶಾಸನದ ಎದುರು 7 ಅಡಿ ಎತ್ತರದ 


* Swamikannu Pillai, L.D. An Indian Ephemeris 
A.D.700to A.D. 1799, Vol. IV, pp368-369. 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 12 
This article available at: www.srujani.in 


SRUJANI: Indian Journal of Innovative Research and Development 


ವೀರಗಲ್ಲೊಂದನ್ನು ನಿಲ್ಲಿಸಿದ್ದಾರೆ. ಬಹುಶಃ ಅದು 
ಕೂಡ ಒಂದೇ ಉದ್ದೇಶಕ್ಕೆ ಸಂಬಂಧಿಸಿದಂತೆ 
ಕೊರೆಸಲ್ಪಟ್ಟ ವೀರಗಲ್ಲಾಗಿದೆ ಎನಿಸುತ್ತದೆ. ವೀರಗಲ್ಲು 
ಶಾಸನರಹಿತವಾಗಿ ಲಭ್ಯವಾಗಿದೆ. ಈ ವೀರಗಲ್ಲು 
ಉಬ್ಬುಶಿಲ್ಪದಿ೦ದ ಕೂಡಿದೆ. ಈ ವೀರಗಲ್ಲು" ಬಹುಶಃ 
ಪಲ್ಲಕ್ಕಿಯ ಮೇಲೆ ಉಲ್ಲೇಖಿತ ರಾಜ ಧರ್ಮರಾಯ 
ಒಡೆಯನ ಬಗ್ಗೆ ಆಗಿದ್ದರೆ ಸಂಶೋಧನೆಗೆ 
ಪೂರಕವಾಗಿರುತ್ತದೆ. 


RA 


Posi) 1 


ಚಿತ್ರ 2: ಹರೂರುಮಕ್ಕಿ ಶಾಸನದ ಎದುರಿಗಿರುವ ವೀರಗಲ್ಲು 


ಶಾಸನದ ಉದ್ದೇಶ 

ಆರಗದ 18 ಕಂಪಣದಲ್ಲಿ ಕಿಕ್ಕುಂದ ನಾಡ 
ಮೇಲುಭಾಗದ ಮೆಣಸೆಯ ಬೀರವೆಗ್ಗೆಡೆ ಮತ್ತು 
ಇತರ ಹನ್ನೆರಡರ ನಾಡವರು ಸೇರಿ ಕೌಶಿಕಗೋತ್ರದ 
ಬಮ್ಮಣ್ಣನವರ ಮಕ್ಕಳು ನರಸಿಂಹಭಟ್ಟರಿಗೆ ಕೊಟ್ಟ 


* ಮಂಜುನಾಥ ಎಮ್‌. ಜಿ. (2011). ಮಾಸ್ತಿಕಲ್ಲು ವೀರಗಲ್ಲು 
ಮತ್ತು ನಿಸಿದಿ ಶಾಸನಗಳು. ಪುಟ. 10. 


ದಾನಪತ್ರ ಶಾಸನವಾಗಿದೆ. ಈ ಶಾಸನದ ಪ್ರಕಾರವಾಗಿ 
ಮೇಲುಭಾಗದ ನಾಡಹರವಿನ ಭೂಮಿ ಆ ಊರ 
ಒಳಗಿನ ಮಲುವನ ಬಗೆಯ ಕುಳ ಒಂದು ಸಡಿಗೆ 
ಇದ್ದ ಭೂಮಿ, ಹಿರಿಯಮನೆ, ನಿಧಿ, ನಿಕ್ಷೇಪ, ಜಲ, 
ಪಾಶಾಣ, ಅಕ್ಷೀಣ ಆಗಾಮಿ ಆಗ ಭೋಗತೇಜ 
ಸಾಮ್ಯ ಏನುಳ್ಳದಾದ ಎಲ್ಲವನ್ನೂ ದಾನವಾಗಿ 
ನೀಡಬೇಕೆಂದು ಹೇಳಿದೆ. ಶಾಸನದ ಮೇಲ್ತುದಿಯಲ್ಲಿ 
ವಾಮನನ ಚಿತ್ರವಿದೆ. ಕೈಗಳಲ್ಲಿ ಕೊಡೆ, ಪಾತ್ರೆಗಳನ್ನು 
ಹಿಡಿದುಕೊಂಡ ಮನುಷ್ಯನ ಚಿತ್ರವಿರುವ ಇದನ್ನು 
ಗಡಿಕಲ್ಲು ಅಥವಾ ಮೇರೆಗಲ್ಲು ಎಂದೂ ಸಹ 
ತಿಳಿಯಬಹುದಾಗಿದೆ. ಇವುಗಳು ವೈಷ್ಣವ ಧರ್ಮದ 
ದಾನ ಭೂಮಿಗಳಿಗೆ ಸಂಬಂಧಿಸಿರುತ್ತವೆ , ಅದು 
ಸೂರ್ಯಗ್ರಹಣ ಪುಣ್ಯಕಾಲದಲ್ಲಿ ಪಶ್ಚಿಮವಾಹಿನಿಯ 


ತುಂಗಭದ್ರಾ ತೀರದ ಗೋಪಾಳದೇವರು, ಶ್ರೀ 
ವಿದ್ಯಾರಣ್ಯಂಗಳ ಶ್ರೀಚರಣಸಂನಿಧಿಯಲ್ಲಿ ಈ 
ದಾನವನ್ನು ನೀಡಿರುತ್ತಾರೆ. ಇದರಲ್ಲಿ ಕೆಲವು 
ಭೂಭಾಗಗಳನ್ನು ಉಲ್ಲೇಖಿಸಲಾಗಿದೆ. 
ಎರಡನೇ ಹರಿಹರ (1376-1404) 

ವಿಜಯನಗರದ ಅರಸ ಒಂದನೆಯ ಬುಕ್ಕನ 


ಮಗ ಇಮ್ಮಡಿ ಹರಿಹರ ರಾಜ್‌. ಮೊದಲನೆಯ 
ಹರಿಹರನಿಗೆ (ಕ್ರಿಶ.1343ರವರೆಗೆ) ಕಂಪ, ಬುಕ್ಕ, 
ಮಾರಪ್ಪ, ಮುದ್ದಪ್ಪ ಎ೦ಬ ನಾಲ್ಕು ಜನ ತಮ್ಮಂದಿರು 
ಆದರೆ ಬುಕ್ಕನ ಹಿರಿಯ ಸಹೋದರ ಕಂಪ ಕ್ರಿಶ. 
1355ರವರೆಗೂ ರಾಜನಾಗಿ ಆಳ್ವಿಕೆ ಮಾಡಿದ. 
ಆನಂತರ ಬುಕ್ಕ ಅಧಿಕಾರಕ್ಕೆ ಬಂದು 
ಕ್ರಿಶ.1379ರವರೆಗೂ ಆಳ್ವಿಕೆ ಮಾಡಿದ. ಬುಕ್ಕನ ಮಗ 
ಕುಮಾರ ಕಂಪಣನು ತಂದೆಗೆ ರಾಜ್ಯಕಾರ್ಯದಲ್ಲಿ 


ಬಲಗೈನಂತಿದ್ದ. ಕಂಪಣನ ಪತ್ನಿ ಗಂಗಾದೇವಿ 
ಕವಿಯತ್ರಿಯಾಗಿದ್ದು, ಸಂಸ್ಕೃತದಲ್ಲಿ 
ಮಧುರಾವಿಜಯಂ ಎಂಬ ಕಾವ್ಯದ ಮೂಲಕ 


ಪತಿಯ ಶೌರ್ಯವನ್ನು ವರ್ಣಿಸಿದ್ದಾಳೆ. ತಂದೆಗೂ 


* ಶ್ರೀನಿವಾಸ ರಿತ್ತಿ. (2000). ಪೂರ್ವೋಕ್ವ ಪುಟ. 100 
* ಶ್ರೀ ದೇಸಾಯಿ ಪಾಂಡುರಾಯರು ಮತ್ತು ಶ್ರೀ ಎಚ್‌. ಕೃಷ್ಣ. 
(1936). ವಿಜಯನಗರ ಸಾಮ್ರಾಜ್ಯ 1336-1681 ಪುಟ.45. 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 13 


This article available at: www.srujani.in 


SRUJANI: Indian Journal of Innovative Research and Development 


ಮುನ್ನ ಕ್ರಿ.ಶ.1374ರಲ್ಲಿ ಕಂಪಣ ಮರಣವನ್ನಪ್ಪುತ್ತಾನೆ. 
ಆನಂತರವೇ ಬುಕ್ಕನ ಇನ್ನೊಬ್ಬ ಮಗ ಎರಡನೇ 
ಹರಿಹರ ಪಟ್ಟಕ್ಕೆ ಬರುವುದು. ಇಮ್ಮಡಿ ಹರಿಹರ 
ಸುಮಾರು 20 ವರ್ಷಗಳಷ್ಟು ಕಾಲದವರೆಗೂ' 
ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡುತ್ತಾನೆ. 
ಇಮ್ಮಡಿ ಹರಿಹರನಿಗೆ ಮಹಾರಾಜಾಧಿರಾಜ" ಎಂಬ 
ಬಿರುದನ್ನು ಧರಿಸಿದ ಮೊದಲ ರಾಜ ಎಂಬ ಹೆಗ್ಗಳಿಕೆ 
ಇದೆ. 

ಹರಿಹರನ ಕಾಲವನ್ನು ಕ್ರಿಶ.1378 ರಿಂದ 1404’ 
ಎಂದೂ ಸಹ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. 
2ನೇ ಹರಿಹರ ಕೆಲವು ಅಡೆತಡೆಗಳನ್ನು ಎದುರಿಸಿ 
ಪಟ್ಟಕ್ಕೆ ಬರಬೇಕಾಯಿತು. 
ಎರಡನೇ ಹರಿಹರನು ಪಟ್ಟಕ್ಕೆ ಬಂದ ಸನ್ನಿವೇಶದಲ್ಲಿ 
ಆಡಳಿತದ ಪರಿಸ್ಥಿತಿ 


1. ಎರಡನೇ ವಿರೂಪಾಕ್ಷನನ್ನು ತಮಿಳು 
ಪ್ರಾಂತಗಳ ಆಡಳಿತಕ್ಕೆ ನೇಮಿಸಲಾಯಿತು. 
ಅಲ್ಲಿ ಈ ಹಿಂದೆ ಕಂಪಣನು 
ಅಧಿಕಾರದಲ್ಲಿದ್ದನು. 


2. ಉದಯಗಿರಿ ರಾಜ್ಯವು 1ನೇ ದೇವರಾಯನ 
ಆಳ್ವಿಕೆಗೆ ಒಳಪಟ್ಟಿತು. 

3. 2ನೇ ಬುಕ್ಕ ಮುಳಬಾಗಿಲು ರಾಜ್ಯಕ್ಕೆ 
ರಾಜ್ಯಪಾಲನೂ, ಯುವರಾಜನೂ ಆಗಿದ್ದನು. 

4. ಮಂತ್ರಿಯಾದ ಮಾಧವನು, --- ಆರಗ 
ಮತ್ತು ಬನವಾಸಿ ಪ್ರದೇಶಗಳನ್ನು 
ನೋಡಿಕೊಳ್ಳಲು ನೇಮಿತನಾದನು. --- 
ಅಲ್ಲಿ. ಮೊದಲು ಮಾದಪ್ಪನು ಅನಂತರ 
ಉದಯಗಿರಿ ವೀರಣ್ಣನೂ ಆಡಳಿತದ 
ಸೂತ್ರಗಳನ್ನು ಹಿಡಿದಿದ್ದರು. 


” ತಿಪ್ಪೇರುದ್ರಸ್ವಾಮಿ ಎಚ್‌. (2018). ಕರ್ಣಾಟಕ ಸಂಸ್ಕೃತಿ 
ಸಮೀಕ್ಷೆ ಪುಟ. 138-139 

* ಶ್ರೀ ದೇಸಾಯಿ ಪಾಂಡುರಾಯರು ಮತ್ತು ಶ್ರೀ ಎಚ್‌. ಕೃಷ್ಣ 
(1936). ಪೂರ್ವೋಕ್ವ ಪುಟ.45. 


ಎರಡನೇ ಹರಿಹರನಿಗೆ ಇಬ್ಬರು ಮಡದಿಯರು 
ಪಂಪಾದೇವಿ ಮತ್ತು ಮಲ್ಲಾದೇವಿ”. ಇವರಿಗೆ 
ನಾಲ್ಕು ಜನ ಮಕ್ಕಳು. ಅವರು ತಂದೆಯ ಆಳ್ವಿಕೆ 
ಸಂದರ್ಭದಲ್ಲಿ ಸಹಾಯಕ್ಕೆ ನಿಂತರು. ಆರಂಭಿಕ 
ಸಂದರ್ಭದಲ್ಲಿ ಅಸಮಾಧಾನಗೊಂಡ 
ನಾಯಕರುಗಳನ್ನು ಅಡಗಿಸಲು ಪ್ರಯತ್ನ ನಡೆಯಿತು. 
ಬುಕ್ಕನು ಮೊದಲು ಬಾರಕೂರಿನ 
ಭೈರರಸನಾಯಕರನ್ನು ಅಡಗಿಸಿದನು. ನಂತರ 
ಚೋಳ ಮತ್ತು ಪಾಂಡ್ಯ ಪ್ರದೇಶದ 
ತುಂಡೀರನಾಯಕರನ್ನು ದಮನಗೊಳಿಸಿದರು. ಆದರೆ 
ಅದು ಪುನರಾರಂಭಿಸಿದಾಗ ಎರಡನೇ ವಿರೂಪಾಕ್ಷ 
ಮತ್ತೊಮ್ಮೆ ನಿಯಂತ್ರಣಕ್ಕೆ ತಂದು ಅಧಿಕಾರವನ್ನು 


ಪಡೆದನು". ಸಿಲೋನಿಗೆ ಹೋಗಿ 
ಭುವನೈಕಬಾಹುವಿನಿಂದ ಕಾಣಿಕೆ ವಸೂಲು 
ಮಾಡಿದನು. ಹೀಗೆ ಇಮ್ಮಡಿ ಹರಿಹರ ತನ್ನ 
ಮಕ್ಕಳನ್ನೇ ಮಂಡಲಾಧಿಪತಿಗಳಾನ್ನಾಗಿ 
ನಿಯೋಜಿಸಿದ್ದು” ಅನುಕೂಲವಾಯಿತು. ಆರಗ 


ಸಂಸ್ಥಾನವು ವಿಜಯನಗರ ಸಾಮ್ರಾಜ್ಯದಲ್ಲಿ ಆರು 
ವಿಭಾಗಗಳಲ್ಲಿ ಒಂದಾಗಿತ್ತು ಉಳಿದ ಎಲ್ಲಾ 
ರಾಜರನ್ನು ಗಮನಿಸಿದಂತೆ ಆರಗವನ್ನು 
ನೋಡಿಕೊಳ್ಳುತ್ತಿದ್ದ ಚಿಕ್ಕರಾಯ ಒಡೆಯ ಮತ್ತಿತರ 
ಸಹೋದರರು ಮತ್ತು ಅವರ ತಾಯಿ ವಿವರ ಈ 
ಕೆಳಗಿನಂತಿದೆ. 


1. ಉದಯಗಿರಿ ದೇವರಾಯ (ತಾಯಿ- 
ಮಲ್ಲಾದೇವಿ) 
2. ಪೆನುಗೊಂಡ 2ನೇ ಬುಕ್ಕ (ತಾಯಿ- 
ಪಂಪಾದೇವಿ) 
3. ಮುಳವಾಗಿಲು 2ನೇ ಬುಕ್ಕ (ತಾಯಿ- 
ಪಂಪಾದೇವಿ) 


4. ಬಾರಕೂರು-ತುಳುರಾಜ್ಯ 


” ಕೃಷ್ಣರಾವ್‌ ಎಂ. ವಿ. ಮತ್ತು ಎಂ. ಕೇಶವಭಟ್ಟ. (1970). 
ಪೂರ್ವೋಕ್ವ ಪುಟ. 46 


ಕೃಷ್ಣರಾವ್‌ ಎಂ. ವಿ. ಮತ್ತು ಎಂ. ಕೇಶವಭಟ್ಟ. (1970). ! ಅದೇ. ಪುಟ. 46 
ಕಣಾಟಕದ ಇತಿಹಾಸ ದರ್ಶನ. ಪುಟ 361 12 ಅದೇ. ಪುಟ.362 
VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 14 


This article available at: www.srujani.in 


SRUJANI: Indian Journal of Innovative Research and Development 


5. ಆರಗ-ಮಲೆರಾಜ್ಯ ಚಿಕ್ಕರಾಯ (ತಾಯಿ- 
ಮಲ್ಲಾದೇವಿ) 
6. ರಾಜಗಂಭೀರ/ಮಧುರೆ 2ನೇ ವಿರೂಪಾಕ್ಷ 
(ತಾಯಿ- ಮಲ್ಲಾದೇವಿ) 
ವಿದ್ಯಾರಣ್ಯರು (1375-86)” 
ವಿದ್ಯಾರಣ್ಯರು 14ನೇ ಶತಮಾನದಲ್ಲಿದ್ದ 
ಶೃಂಗೇರಿಮಠದ 12ನೇ ಪೀಠಾಧೀಶರು/ 


ಸಂನ್ಯಾಸಿ/ತತ್ವಜ್ಞಾನಿ/ದಾರ್ಶನಿಕರು. ಅವರ ಪೂರ್ವ 
ಇತಿಹಾಸದ ಬಗ್ಗೆ ಅಷ್ಟು ಸ್ಪಷ್ಟವಾಗಿ ನಿಖರವಾಗಿ 
ತಿಳಿದಿಲ್ಲವಾದರೂ ಮಾಹಿತಿಯೊಂದರ ಪ್ರಕಾರ" 
ವಿದ್ಯಾರಣ್ಯರು ಕ್ರಿಶ.1296 ರಲ್ಲಿ ಏಕಶಿಲಾನಗರಿ 
ಅಂದರೆ ಆಂಧ್ರಪ್ರದೇಶದ ಇಂದಿನ ವಾರಂಗಲ್‌ನಲ್ಲಿ 
ಜನಿಸಿದರು. ಮಠದಲ್ಲಿ ಲಭ್ಯವಿರುವ ಗುರುವಂಶ 
ಕಾವ್ಯದ 5ನೇ ಸರ್ಗದ ಶ್ಹೋಕಗಳು ಏಕಶಿಲಾನಗರಿ 
ಎಂದೇ ತಿಳಿಸಿದೆ", 


ವಿದ್ಯಾರಣ್ಯರು ಕೆಲವು ಕೃತಿಗಳಲ್ಲಿ ಪಂಚದಶಿ 


ಗ್ರಂಥ ಪ್ರಸಿದ್ಧವಾದುದು, ಇದು ಅದ್ವೈತ ಸಿದ್ಧಾಂತಕ್ಕೆ 

ಸ 

ಸಂಬಂಧಿಸಿದೆ. ಮೀಮಾಂಸೆಯ 

ವಿಷಯಕ್ಕೆ ಸಂಬಂಧಿಸಿದಂತೆ ಜೈಮಿನಿ ನ್ಯಾಯಮಾಲ, 

ಪರಿಸರ ಸತಿ ಎಂಬ ಒಂದು ವ್ಹಾಖ್ಲಾನ ಕೃತಿ. ಸತಿ 
ಅ ಶ್‌ ಲ 5) 


ಸಂಗಹ, ವ್ಯವಹಾರ ಮಾಧವ, ಶ್ರೀವಿದ್ಯಾರ್ಥ 
ದೀಪಿಕ, ವಿವರಣ ಪ್ರಮೇಯ ಸಂಗ್ರಹ, ದೃಕ್‌ದೃಶ್ಯ 
ವಿವೇಕ, ಅಪರೋಕ್ಷಾನುಭೂತಿ ಟೀಕಾ ಎಂಬ 
ಉಪನಿಷತ್ತಿನ ಮೇಲಿನ ಟೀಕು, ಹೀಗೆ ಸಾಹಿತ್ಯ 
ರಚನೆಯಲ್ಲೂ ವಿದ್ಯಾರಣ್ಯರ ಕೊಡುಗೆಯನ್ನು 
ಗಮನಿಸಬಹುದು. 


” ಶ್ರೀ ದೇಸಾಯಿ ಪಾಂಡುರಾಯರು ಮತ್ತು ಶ್ರೀ ಎಚ್‌. ಕೃಷ್ಣ. 
(1936). ಪೂವೋಕ್ತ ಪುಟ. 49 
೫06001 Dalal. (2014). Hinduism- An 


Alphabetical Guide. Pp.455 
 ಹುರಗಲ ಲಕ್ಷ್ಮೀನರಸಿಂಹಶಾಸ್ತೀ. (2017). ಧರ್ಮರಕ್ಷಕ 
ತ್ರೀವಿದ್ಯಾರಣ್ಯರು. ಪುಟ. 17 


ವಿದ್ಯಾರಣ್ಯರ ಬಗ್ಗೆ ತಿಳಿಯಲು ಸಹಾಯವಾದ 
ಶೃಂಗೇರಿಯ ಪಟ್ಟಾವಳಿಯ ಗುರುಪರಂಪರೆ ಪ್ರಕಾರ 
ವಿದ್ಯಾರಣ್ಯರ ಕಾಲ 1331-13866 ಎಂದೂ, 
ಸಾಲತೊರೆಯವರ ಅಭಿಪ್ರಾಯ ಪಡುವಂತೆ 
ಶ್ರೀವಿದ್ಧಾರಣ್ಠರ ಕಾಲ 1375-86" ಹೀಗೆ 
ನಿಖರವಾಗಿ ಸ್ಪಷ್ಟಪಡಿಸಲು ಶೃಂಗೇರಿ ಮಠದ 
ದಾಖಲೆಗಳಲ್ಲಿ ಪ್ರಕಟಿಸಿರುವ ಕಾಲಮಾನವನ್ನು 
ಬಹುತೇಕ ಎಲ್ಲರೂ ವಿದ್ಯಾರಣ್ಯರ ಕಾಲ ಎಂದು 
ಹೇಳುವುದು. ಈ ದಾನಶಾಸನದಿಂದ ವಿದ್ಯಾರಣ್ಯರು 
ದಾನ ಸಾಕ್ಷಿಯಾಗಿದ್ದರು ಮತ್ತು ಆಗ್ಗೆ ಶೃಂಗೇರಿಯಲ್ಲಿ 
ನೆಲೆಸಿದ್ದರು ಎಂದು ನಿಸ್ಸಂಶಯವಾಗಿ ಹೇಳಬಹುದು. 


ಹರಿಹರರಾಯರ ಕುಮಾರ ಪದದ ಉಲ್ಲೇಖ 


ಹಲವಾರು ಶಾಸನಗಳಲ್ಲಿ ಕುಮಾರ ದೇವ, 
ಕುಮಾರನಂದಿ, ಕುಮಾರ ಪಂಡಿತ ಮುಂತಾದ 
ಉಲ್ಲೇಖಗಳಿವೆ. ಆದರೆ ಈ ದಾನಶಾಸನದಲ್ಲಿ 
“ಹರಿಹರರಾಯರ ಕುಮಾರ' ಎಂಬ ಪದ 
ಉಲ್ಲೇಖವಾಗಿರುವುದು ವಿಶೇಷವಾಗಿದೆ. 


ಕುಮಾರ ದೇವ 
ಕುಮಾರ ದೇವ ಎಂಬ ವ್ಯಕ್ತಿ, ಒಬ್ಬ ಪ್ರತಿಗ್ರಹಿ 
ಬ 


ಎಂದು ಶಾಸನವೊಂದರಲ್ಲಿ ಉಲ್ಲೇಖವಿದೆ. ಅಲ್ಲದೇ 
ಒಬ್ಬ ಯತಿ, ಆ ನಿಟ್ಟಿನಲ್ಲಿ ಕುಮಾರ ದೇವರು ಎಂಬ 
ಪದ ಕಾಳಮುಖ ಯತಿ. ವಿದ್ಯಾರಣ್ಯರು ಒಬ್ಬ 
ಯತಿಯಾಗಿರುವುದರಿಂದ ಬಹುಶಃ ಕುಮಾರ 
ಧರ್ಮರಾಯ ಕಾಳಮುಖ ಸಂಪ್ರದಾಯಕ್ಕೆ ಒಳಪಟ್ಟ 
ವ್ಯಕ್ತಿ ಎಂದು ಹೇಳಲು ನೇರವಾದ 
ಉದಾಹರಣೆಯಾಗುತ್ತದೆ. ಆದರೆ ಇಲ್ಲಿ ಹರಿಹರ 
ರಾಯನ ಕುಮಾರ ಎಂದಿರುವುದರಿಂದ ವಿದ್ಯಾರಣ್ಯರ 
ಸಮಕಾಲೀನ ಯತಿಯಾಗಿ ಕುಮಾರ ಧರ್ಮರಾಯ 
ಓರ್ವ ಯತಿಯಾಗುವುದು ಅಷ್ಟು 
ಸಹಜವೆನಿಸುವುದಿಲ್ಲ. ರಾಜರು ಆಳ್ವಿಕೆ ಮಾಡುವಾಗ 


16 AH.J. April, 1935, Pp. 39-42 
? ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಕೃತ) (1997). ಸಂಪುಟ: 
10. ಪುಟ. 569 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 15 


This article available at: www.srujani.in 


SRUJANI: Indian Journal of Innovative Research and Development 


ಬಳಸುವ ರಾಜ 


;  ಸಾಮ್ರಾಜಕ್ಕೂ ಯೋಗ 


ಸಾಮ್ರಾಜ್ಯಕ್ಕೂ ಇರುವ ಸಂಪರ್ಕಕ್ಕೆ 
ಕುಮಾರಧರ್ಮರಾಯ ಒಬ್ಬ ರಾಜನಾಗಿದ್ದಿ ರೆ ಈ 
ಶಾಸನವು ಶ್ರೇಣೀಕೃತವಾಗಿ ಸ್ಮರಿಸಿರುವುದಕ್ಕೆ 
ಸಾಕ್ಷಿಯಾಗಿದೆ. 

ಕುಮಾರನಂದಿ 

ಬ್ರಾಹ್ಮಣರಲ್ಲಿ ಗೋತ್ರ, ಸೂತ್ರದ ಮೂಲಕ 
ವ್ಯಕ್ತಿಯನ್ನು ಗುರುತಿಸುವಂತೆ ಕುಮಾರ ನಂದಿ 


ಎಂಬುವವನನ್ನು ಒಬ್ಬ ಬ್ರಾಹ್ಮಣ ಎ೦ದು ಆ ವ್ಯಕ್ತಿಯ 
ಅಂಕಿತನಾಮದಿಂದ ತಿಳಿಯಬಹುದು. ಇನ್ನೊಂದು 
ಕಡೆ ಕುಮಾರಣನ್ನಿ" ಒಬ್ಬ ಜೈನಯತಿ ಎಂದು 
ಹೇಳಿದೆ. ಕುಮಾರ ಧರ್ಮರಾಯ ಎಂಬ ಹೆಸರಿನ 
ಮುಂದೆ ಒಡೆಯನೆಂದು ಆ ವ್ಯಕ್ತಿಗೆ ಸಂಬಂಧಿಸದಂತೆ 
ಹೇಳಿದೆ. ಹಾಗಾಗಿ ಒಡೆಯ ಎಂಬ ಪದ 
ಸಾಮಾನ್ಯವಾಗಿ ರಾಜನನ್ನು ಕುರಿತಾಗಿರುತ್ತದೆ. 
ಸಾಮಾನ್ಯವಾಗಿ ಬ್ರಾಹ್ಮಣರು ಜ್ಞಾನ ಸಾಮ್ರಾಜ್ಯವನ್ನು 
ಬಲ್ಲವರು ವಿನಃ ಸುಖ ಸಂಕಥಾ ವಿನೋದದಿಂದ 
ರಾಜ್ಯವನ್ನು ಆಳ್ವಿಕೆ ಮಾಡುವ ರಾಜ್ಯಸಾಮ್ರಾಜ್ಯದ 
ಒಡೆಯರಲ್ಲ. ಹಾಗಾಗಿ ಈ ಧರ್ಮರಾಯ ಒಡೆಯ 
ರಾಜ್ಯವನ್ನು ಆಳ್ವಿಕೆ ಮಾಡುವ ಒಬ್ಬ ಅರಸ. 

ಕುಮಾರ ಪಂಡಿತ 


ಕುಮಾರ ಪಂಡಿತ ಎಂಬುದು ಹೆಗ್ಗಡೆ ಪದವನ್ನು 
ಸೂಚಿಸುತ್ತದೆ. ಅಂದ ಮೇಲೆ ಆತ ಓರ್ವ 
ರೈತನಾಗಿರಬೇಕು. ಬಹುಶಃ ದೇವಸ್ಥಾನಕ್ಕೆ 
ಸೀಮಿತವಾದ ಗದ್ದೆಯನ್ನು ನೋಡಿಕೊಳ್ಳುವ ಬ್ರಾಹ್ಮಣ 
ಪಂಡಿತನಾಗಿ ಕುಮಾರ ಪಂಡಿತ 
ಉಲ್ಲೇಖವಿರಬಹುದು. ಇದು ಹೆಗ್ಗಡೆ, ರೈತಾಪಿ 
ವರ್ಗವನ್ನು ಪ್ರತಿನಿಧಿಸುವ ಪದವಾಗಿಯೂ ಕುಮಾರ 
ಪಂಡಿತ ಬಳಕೆಗೊಂಡ ಅಂಕಿತ ನಾಮಪದವಾಗಿದೆ. 
ಕುಮಾರ ಧರ್ಮರಾಯ ಒಡೆಯ ಒಬ್ಬ ರೈತನೆಂದು, 
ಹೆಗ್ಗಡೆ ಎಂದು ಅಥೈಸುವುದು ಸಮಂಜಸವಲ್ಲ. 


₹ ಎಪಿಗ್ರಾಫಿಯ ಕರ್ಣಾಟಕ (ಪರಿಷ್ಕೃತ) (1997). ಸಂಪುಟ 7, 


ಪುಟ 146. 


ಕುಮಾರ ಪಂಡಿತಯ್ಯ ದಣ್ನಾಯಕ * ಎಂಬುದನ್ನು 
ಸಹ ಗಮನಿಸಿದಾಗ ಈತ ಅಧಿಕಾರಿ. 


ಇವುಗಳಲ್ಲದೆ ಮಗನೆಂದು ಹೇಳುವ ಕುಮಾರಪ್ರ 
ಕುಮಾರ ಬಸಪ್ಪ ನಾಯಕ, ಕುಮಾರ ವೀರ 
ನಾರಸಿ೦ಹ, ಕುಮಾರ ಇಮ್ಮಡಿ ಬಸವಪ್ಪ ಇವುಗಳು 
ಕುಮಾರವೃತ್ತಿಗೆ ಸಂಬಂಧಪಟ್ಟ ಹೆಸರುಗಳಾಗಿರುತ್ತದೆ 


ಹಾಗಾಗಿ "ಕುಮಾರ ಧರ್ಮರಾಯ ಒಡೆಯ' 
ಹರಿಹರರಾಯರ ಕುಮಾರ ವೃತ್ತಿಗೆ 
ಸಂಬಂಧಿಸಿರುವುದೇನಲ್ಲ. ಈ ಶಾಸನದಲ್ಲಿ 


ಹರಿಹರರಾಯರ ಕುಮಾರ ಎಂದು ಹೇಳಿರುವುದು, 
ಹರಿಹರನ ಮಗ ಎಂದು ಅಥೈಸಿಕೊಳ್ಳಲಾಗಿದೆ. 
ಇದುವರೆಗೂ ಸಿಕ್ಕಿರದ ಈ ಮಾಹಿತಿ ಈ ಮೂಲಕ 
ಪ್ರಕಟಗೊಂಡಿದೆ. 


ಸಾಮಾನ್ಯವಾಗಿ ಕುಮಾರ ಎಂದರೆ ಮಗ. ಕೆಲವು 
ಸಂದರ್ಭದಲ್ಲಿ ಅದು ಸಹೋದರ ಎಂದು ಕೂಡ 
ಪ್ರಯೋಗಿಸಿದ್ದುಂಟು. ಅಂತಹ ಬಳಕೆಯಲ್ಲಿ "ಕುಮಾರ 
ತೈಲಪ ದೇವಾ” ಎಂಬ ಹೆಸರು ಒಂದು 
ಉದಾಹರಣೆಯಾಗಿದೆ. ಇದರಲ್ಲಿ ಕುಮಾರ 
ತೈಲಪದೇವ ಎಂಬುವನು ಶಾಸನದಲ್ಲಿರುವ ಬರುವ 
ಓರ್ವ ಸಹೋದರನಾಗಿದ್ದಾನೆ. ಹಾಗಾಗಿ ಇಲ್ಲಿ 
ಬಳಕೆಯಾಗಿರುವ ಸಂಬಂಧ ಎಂದರೆ ಅದು 
ಸಹೋದರನನ್ನು ಕುಮಾರ ಪದದ ಅನುಕ್ರಮದಲ್ಲಿ 
ಬಳಸಿರುವ ಸಾಕ್ಷಿಯಾಗಿದೆ. ಅರಸನ ಮಕ್ಕಳು ಅಥವಾ 
ಕುಮಾರ ಎಂಬ ಪ್ರತ್ಯಯವನ್ನು ಆಧರಿಸಿ ಮತ್ತೊಬ್ಬ 
ಸಹೋದರ ಎಂಬುದನ್ನು ಈ ಕುಮಾರ ತೈಲಪದೇವ 
ಸ್ಪಷ್ಟವಾದ ಉದಾಹರಣೆಯಾಗಿದೆ. 


ಆ ನಿಟ್ಟಿನಲ್ಲಿ ಎರಡನೇ ಹರಿಹರರಾಯನ 
ಮಕ್ಕಳಲ್ಲಿ ಒಬ್ಬ “ಕುಮಾರ ವಿರೂಪಾಕ್ಷ” ಎಂಬುವನು 
ಲಂಕೆಗೆ ದಂಡಯಾತ್ರೆ ಮಾಡಿ ತಂದೆಗೆ ಕಾಣಕೆಯನ್ನು 


9 ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಕೃತ) (1997). ಸಂಪುಟ: 


10, ಪೂರ್ವೋಕ್ವ. ಮಟ. 98 
ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಕೃತ) (1997). ಸಂಪುಟ: 
10, ಪೂವೋಕ್ತ. ಪುಟ.246,248,503,507 


20 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 16 


This article available at: www.srujani.in 


SRUJANI: Indian Journal of Innovative Research and Development 


ಅರ್ಪಿಸಿದ”. ಹೀಗೆ ಮತ್ತೊಬ್ಬ ವೀರ 
ಚಿಕ್ಕರಾಯವೊಡೆಯ”” ಆರಗ ಪ್ರಾಂತ್ಯವನ್ನು ಆಳ್ವಿಕೆ 
ಮಾಡುತ್ತಿದ್ದ ಬಹುಶಃ ಈ ಕುಮಾರ ಧರ್ಮರಾಯ 
ಒಡೆಯ ಆತನ ಸಹೋದರನಿದ್ದಿರಬೇಕು. ಕುಮಾರ 
ವಿರೂಪಾಕ್ಷ (ಎರಡನೇ ವಿರೂಪಾಕ್ಷ)ನಂತೆ 
ದಂಡೆಯಾತ್ರೆ  ತೊಡಗಿರಬಹುದು. ಆರಗದಿಂದ 
ಕುಮಾರ ಧರ್ಮರಾಯನು ಆಳ್ವಿಕೆ ಮಾಡುತ್ತಿದ್ದ ಬಗ್ಗೆ 
ಈ ಶಾಸನವು ಹೇಳುತ್ತದೆ. 


ಕೊಪ್ಪ ತಾಲೂಕಿನಲ್ಲಿ ಸಿಕ್ಕ ಶಾಸನವೊಂದು 
ವೀರಚಿಕ್ಕರಾಯವೊಡೆಯನನ್ನು ಹೆಸರಿಸುತ್ತದೆ. 
ಆತನಿಗೆ ಈ ಶೃಂಗೇರಿ ಪ್ರದೇಶವು 


ಒಳಗೊಂಡಿದ್ದರಿಂದ ಆ ಪ್ರದೇಶಕ್ಕೆ ತನ್ನ 
ಸಹೋದರನನ್ನು ಕಳುಹಿಸಿದ್ದಿರಬಹುದು. ಹೀಗೆ 
ಕುಮಾರ ಧರ್ಮರಾಯ ಆ ಪ್ರದೇಶದಲ್ಲಿ ಅಸ್ತಿತ್ವ 
ಹೊಂದಿದ್ದರ ಬಗ್ಗೆ ಈ ಶಾಸನದ ಮೂಲಕ 
ತಿಳಿಸಲಾಗಿದೆ. ಎರಡನೇ ಹರಿಹರರಾಯನ ಮಕ್ಕಳಲ್ಲಿ 
ಈ ವ್ಯಕ್ತಿಯ ಹೆಸರು ಈ ಶಾಸನದ ಮೂಲಕ 
ಸಿಕ್ಕಿದಂತಾಯಿತು. ಈ ಶಾಸನದ ಪ್ರಕಾರ ಕುಮಾರ 
ಧರ್ಮರಾಯ ಶೃಂಗೇರಿಯ ಆರಗ ಪ್ರಾಂತ್ಯವನ್ನು 
ಆಳ್ವಿಕೆ ಮಾಡುತ್ತಿದ್ದ ಎಂದಿದೆ. 

ಸಹೋದರರ ಸಾಮರಸ್ಯವನ್ನು ಕೊಪ್ಪ ತಾಲ್ಲೂಕಿನ 
ಶಾಸನದಲ್ಲಿ ಹೀಗೆ ತಿಳಿಸಿದೆ. "ಮಹಾಭಾರತದ 
ಯುಧಿಷ್ಟಿರನಂತೆ ಹರಿಹರನು ರಾಜ್ಯಭಾರದಲ್ಲಿರುವಾಗ 
ಬುಕ್ಕನು ಪಾಂಡವ ಮಧ್ಯಮನಾದ ಅರ್ಜುನನಂತೆ” 
ಬೆಂಬಲವಾಗಿದ್ದ. ಬುಕ್ಕನ ಹಲವು ಯುದ್ಧಗಳ 
ವಿಜಯಗಳಿಗೆ ಸಹಕಾರಿಯಾಗಿದ್ದ'. ಹಾಗೆ ಕುಮಾರ 
ಧರ್ಮರಾಯ ಒಡೆಯ ತನ್ನ ಸಹೋದರನಿಗಾಗಿ ಆ 
ಪ್ರಾಂತ್ಯಕ್ಕೆ ಬಂದಿರಬಹುದು. 


2 ಶ್ರೀ ದೇಸಾಯಿ ಪಾಂಡುರಾಯರು ಮತ್ತು ಶ್ರೀ ಎಚ್‌. ಕೃಷ್ಣ 
(1936). ಪೂರ್ವೋಕ್ವ ಪುಟ .46 

ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಠ ತ) ಸಂಪುಟ 12, 
ಕು೦ದೆರೆ ಶಾಸನ, ಅನುಬಂಧ 42 ಪುಟ. 487 

ಚ ಅದೇ. 


22 


ನಾಡಸೇನ ಬೊಮ್ಮದೇವ 

ನಾಡಸೇನ?' ಎಂಬುದು ಅಧಿಕಾರಸೂಚಕ 
ಪದವಾಗಿದೆ. ನಾಡಸೇನ ಎಂಬುವವನು ಒಂದು 
ನಿರ್ದಿಷ್ಟ ಕ್ಷೇತ್ರವನ್ನು ಪ್ರತಿನಿಧಿಸುವ ಅಧಿಕಾರಿ. ಆತನ 
ಕೆಳಗೆ ಏನೇ ದಾನ-ದತ್ತಿಯ ವಿವರಗಳು ಇದ್ದರೂ 
ಆತನಿಗೂ ತಿಳಿದಿರಬೇಕಾಗಿರುತ್ತದೆ. ಆ ಪ್ರದೇಶದ 


ಲೆಕ್ಕಪತ್ರಗಳ ಅಧಿಕಾರಿಯಾಗಿಯೂ 
ಜವಾಬ್ಧಾರನಾಗಿರುತ್ತಾನೆ. ಈ ಪ್ರದೇಶದ ನಾಡಸೇನ 
ಅಧಿಕಾರಿ ಬೊಮ್ಮದೇವ. ಈ ಶಾಸನವನ್ನು 


ರಚಿಸಿದವರು ಬೊಮ್ಮದೇವರು. ಆದರೆ ಬೊಮ್ಮ 
ಎಂಬ ಹೆಸರಿನ ಅಧಿಕಾರಿಗೆ ಬೊಮ್ಮದೇವರ ಬರಹ 
ಎನ್ನುವ ಮೂಲಕ ಕ್ಷೇತ್ರಪಾಲ ಬ್ರಹ್ಮದೇವರ 
ಬಗ್ಗೆಯೂ ಒಳೆಗೊಂಡಿರಬಹುದೇ? ಎಂಬ ಸಂಶಯ 
ಮೂಡಿಸುತ್ತದೆ. ಬಹ್ಮದೇವನೆಂತಲೋ, ನಾಗದೇವ 
ಎಂತಲೋ ಇದಿದ್ದರೆ ಅದು ಅಧಿಕಾರಿ 
ಎಂದುಕೊಳ್ಳಬಹುದಿತ್ತು. ಆದರೆ ದೇವರು ಎಂಬ 
ಪದವನ್ನು ಬಳಸಿ ಆ ಬೊಮ್ಮದೇವರ ಬಗ್ಗೆ ಮುಂದೆ 
ಅಧ್ಯಯನಕ್ಕೆ ಹಾದಿ ಮಾಡಿಕೊಟ್ಟಿದೆ. 


ಶ್ರೀ ಉಯಂಲಿದೇವಿ 


ಶೃಂಗೇರಿ ತಾಲ್ಲೂಕಿನಲ್ಲಿ ಶಕ್ತಿ ಆರಾಧನೆಗೆ 
ಸಂಬಂಧಿಸಿದಂತೆ ಹಲವೆಡೆ ವನದುರ್ಗಿಯನ್ನು 
ಪೂಜಿಸುವ ಸಂಪ್ರದಾಯವಿದೆ. ಈ ಶಾಸನದ 
ಪ್ರಾರಂಭದಲ್ಲಿನ ಉಬ್ಬು ರೇಖಾಚಿತ್ರದಲ್ಲಿ ತ್ರಿಶೂಲದ 
ಪಕ್ಕದಲ್ಲಿ ವಾಮನನ ಚಿತ್ರವಿದೆ. ದಾನವನ್ನು 
ಕೊಡುವಾಗ ಸೂರ್ಯ-ಚಂದ್ರರನ್ನು ಸಾಕ್ಷಿಯಾಗಿ 
ಗೌರವಿಸುವಷ್ಟೇ ವನದುರ್ಗಿಯ ಪೂಜೆಯ 
ಸಂಪ್ರದಾಯ ಪದ್ಧತಿಗೂ ನೀಡಿದ್ದಾರೆ. ಈ 
ಶಾಸನದಲ್ಲಿ ಆದಿಯಲ್ಲಿ ತ್ರಿಶೂಲ  ಶಿಲ್ಲದಿಂದ 


ಸಾಕ್ಷಿಯಾದರೆ, ಬರಹದಿಂದ ಶ್ರೀಉಯಂಲಿದೇವಿಯು 
ಆ ಕ್ಷೇತವನ್ನು ಕಾಪಾಡುವ ದೈವವಾಗಿ 
ಸಾಕ್ಷಿಯಾಗಿದ್ದಾಳೆ. ಆ ಮೂಲಕ ನಿವೇದಿಸಿಕೊಂಡ 
ಎಷಯಕ್ಕೆ ಬದ್ಧರಾಗಿ ನಡೆಯಲು ಶಾಸನದ ಮೂಲಕ 


3 ಶ್ರೀನಿವಾಸ ರಿತ್ತಿ. (2000). ಪೂರ್ವೋಕ್ತ ಪುಟ 16 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 17 


This article available at: www.srujani.in 


SRUJANI: Indian Journal of Innovative Research and Development 


ಸೂಚಿಸಲಾಗಿದೆ. ಶ್ರೀಉಯಂಲಿ ದೇವಿ ಒಂದು 
ವನದುರ್ಗಿಯಾಗಿ, ಉಯಂಲಿ ಉಯ್ಯಂಲಿ, 
ಉಯ್ಯಾಲೆ ಎಂದು ಅಥೈಸಿಕೊಂಡರೆ ಈ 
ಶಾಸನದಲ್ಲಿನ ವನದುರ್ಗಿ ದೇವತೆಯನ್ನು ಅಂದಿಗೆ ಆ 
ಜಾಗದಲ್ಲಿ ಉಯ್ಯಾಲೆ ಮಂಟಪದಲ್ಲಿ ದೇವಿಯನ್ನು 
ಪೂಜಿಸುವ ಪದ್ಧತಿ ಇದ್ದಿರಬೇಕು. ಪ್ರಾರಂಭದಲ್ಲಿ 
ಹೇಳಿದಂತೆ ಈ ಪರಿಸರದಲ್ಲಿನ ವನದುರ್ಗಿ 
ದೇವತೆಯು ಆ ಪ್ರದೇಶದಲ್ಲಿನ ಎತ್ತರವಾದ 
ಜಾಗದಲ್ಲಿ ನೆಲೆಸಿದೆ. ಒಂದು ಮಂಟಪವಿದೆ ಅದರ 
ಒಳಗೆ ಶಿಲೆಯ ರೂಪದಲ್ಲಿ ಜನರು ಆ ದೇವರಿಗೆ 
ಪೂಜೆ ಮಾಡಿದ್ದ ಕುರುಹು ಇದೆ. ಬಹುಶಃ ಸುತ್ತ 
ಗೋಡೆ ಕಟ್ಟಿ ದೇವಾಲಯ ನಿರ್ಮಿಸಬಹುದಿತ್ತು 
ಆದರೆ ಆ ದೇವಿ ಮಂಟಪದಲ್ಲಿ ಇರುವುದು ಪ್ರಸ್ತುತ 
ಶೋಧನೆಯ ಪೂರಕವಾದ ಅಂಶವೆನಿಸಿತು. ಈ 
ಮೂಲಕ ತಾಲೂಕಿನಲ್ಲಿರುವ ಹಲವು ವನದುರ್ಗಿಯ 
ಕ್ಷೇತ್ರಗಳಲ್ಲಿ ಇದು ಬಹಳ ವಿಶೇಷ ಹೆಸರುಳೃದಾಗಿದೆ. 
ಒಟ್ಟಾರೆ ಹರೂರುಮಕ್ಕಿ ದಾನಶಾಸನವು 33 
ಸಾಲುಗಳನ್ನು ಹೊಂದಿದ್ದು, ಈ ಸಾಲುಗಳಲ್ಲಿ 
ಗಣಪತಿಯ ಸ್ತುತಿ, ದಾನವನ್ನು ನೀಡಿರುವ ಸಮಯ, 
ಎರಡನೇ ಹರಿಹರರಾಯ, ವಿದ್ಯಾರಣ್ಯರ ಉಲ್ಲೇಖ, 
ಹರಿಹರರಾಯ ಕುಮಾರ, ಬೊಮ್ಮದೇವರು ಮತ್ತು 
ಉಯಂಲಿದೇವಿ ಹೀಗೆ ಅನೇಕ ವಿಷಯಗಳನ್ನು 
ಒಳಗೊಂಡಿದ್ದು ಕನ್ನಡ ಸಂಶೋಧನೆ ಹಾಗೂ 
ಇತಿಹಾಸ ಸಂಶೋಧನೆಗೆ ಪೂರಕವಾಗಿದೆ. 
ಆಕರ ಗ್ರಂಥಗಳು 
* ಎಪಿಗ್ರಾಫಿಯ ಕರ್ನಾಟಕ (ಪರಿಷ್ಕೃತ) (1997). 
ಸಂಪುಟ: 10, ಕು.ಕ.ಅ.ಸ೦, ಮೈಸೂರು 
ವಿಶ್ವವಿದ್ಯಾಲಯ. 
* ಎಪಿಗ್ರಾಫಿಯ ಕರ್ಣಾಟಿಕ (ಪರಿಷ್ಕೃತ) (1997). 
ಸಂಪುಟ 7, ಕು.ಕ.ಅ.ಸ೦, ಮೈಸೂರು 


ವಿಶ್ವವಿದ್ಯಾಲಯ. 


ಎಪಿಗ್ರಾಫಿಯ ಕರ್ನಾಟಿಕ (ಪರಿಷ್ಕೃತ) ಸಂಪುಟ 
12, ಕುಂದ್ಳೆರೆ ಶಾಸನ, ಅನುಬಂಧ 42 
ಕು.ಕ.ಅ.ಸ೦, ಮೈಸೂರು ವಿಶ್ವವಿದ್ಯಾಲಯ. 


ಹುರಗಲ ಲಕ್ಷ್ಮೀನರಸಿ೦ಹಶಾಸ್ತ್ರೀ. (2017). 
ಧರ್ಮರಕ್ಕಕ ಶ್ರೀವಿದ್ಯಾರಣ್ಯರು. 

ಕೃಷ್ಣರಾವ್‌ ಎಂ. ವಿ. ಮತ್ತು ಎಂ. ಕೇಶವಭಟ್ಟ 
(1970). ಕಣಾಟಕದ ಇತಿಹಾಸ ದರ್ಶನ. 
ಕರ್ನಾಟಕ ಸಹಕಾರೀ ಪ್ರಕಾಶನ ಮಂದಿರ. 


ಮಂಜುನಾಥ ಎಮ್‌. ಜಿ. (2011). ಮಾಸ್ಕಿಕಲ್ಲು 
ವೀರಗಲ್ಲು ಮತ್ತು ನಿಸಿದಿ ಶಾಸನಗಳು. 
ಕ.ರಾ.ಮು.ವಿ. 


ನಾಗಭೂಷಣ ಸಿ. 
ಕನ್ನಡ ನಾಡಿನ ಶಾಸನಗಳ ಅಧ್ಯಯನ: ಕೆಲವು 
ಗ್ರಹಿಕೆಗಳು. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 


ನಾಗರಾಜ ರಾವ್‌. ಎಚ್‌.ಎಂ. ಶಾಸನ ಸಿರಿ. 
ಉಷಾ ಪ್ರಕಾಶನ. 


ಶ್ರೀನಿವಾಸ ರಿತ್ತಿ. (2000). ಪ್ರಾಚೀನ 
ಕರ್ನಾಟಕದ ಆಡಳಿತ ಪರಿಭಾಷಾಕೋಶ. 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ 
ನಿರ್ದೇಶನಾಲಯ. 

ಶ್ರೀ ದೇಸಾಯಿ ಪಾಂಡುರಾಯರು ಮತ್ತು ಶ್ರೀ 
ಎಚ್‌. ಕೃಷ್ಣ (1936). ವಿಜಯನಗರ ಸಾಮಾಜ್ಯ 
1336-1681 ವಿಜಯನಗರ ಸ್ಮಾರಕೋತ್ಸವ 
ಮಂಡಳಿ. 


ತಿಪ್ಪೇರುದ್ರಸ್ವಾಮಿ ಎಚ್‌. (2018). ಕರ್ಣಾಟಕ 
ಸಂಸ್ಕತಿ ಸಮೀಕ್ಷೆ ಡಿ.ವಿ.ಕೆ. ಮೂರ್ತಿ ಪ್ರಕಾಶನ. 
ರಲ 0 ಇ 
Roshen Dalal. (2014). Hinduism- An 
Alphabetical Guide. Vidyaranya Pp.455 


Swamikannu Pillai, L.D An Indian 
Ephemeris A.D.700 to A.D. 1799, Vol. IV, 


VOLUME-3, ISSUE-2, MAY-JUNE 2024 ISSN: 2583-3510, Pp. 10-18 18 


This article available at: www.srujani.in 


ಸ್ಫ್ಪಜಸು 


Development (SUIRD) 
Volume-3 Issue 2, May-June 2024, Pp. 19-25 
Bi-Monthly, Peer-Reviewed, Open Access, Indexed Journal 


SRUJANIL: Indian Journal of Innovative Research and 


ISS N: 2583-3510 


SIRDF 


editor@srujani.in 
www.srujani.in 


ಕನ್ನಡ ಸಾಹಿತ್ಯ ಮತ್ತು ಗೀತ-ನೃತ್ಯ ರೂಪಕಗಳು 
ಲಕ್ಷಿ ೬ ಐ.ಎಂ 
ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಕಲಾ ಕಾಲೇಜು, ಚಿತ್ರದುರ್ಗ. 
Hp 
ಕಾವ್ವೇಷು ನಾಟಕಂ ರವ್ಯು೦” ಎಂಬ ಮಾತು 'ಕಾವ್ಯಕ್ಷಿಂತಲೂ ನಾಟಕವೇ ಸೊಗಸಾದುದು' ಎಂಬುದನ್ನು 
ಹೇಳುತ್ತದೆ. ಭಾರತೀಯ ನಾಟಕ ರಂಗವು ಕ್ರಿಪೂ. 3 ಅಥವಾ 4 ನೇ ಶತಮಾನದಷ್ಟು ಪ್ರಾಚೀನವಾದುದು 
ಎಂದು ಬೌದ್ಧಧರ್ಮ ಗಂಥಗಳಲ್ಲಿ ದೊರೆಯುವ ಆಧಾರಗಳ ಮೇಲೆ ವಿದ್ಧಾಂಸರೊಬ್ಬರು ಅಭಿಪ್ರಾಯಿಸಿದ್ದಾರೆ. 
ಸುಮಾರು ಕ್ರಿಪೂ. 5 ನೇ ಶತಮಾನಕ್ಕಾಗಲೇ ಶಿಲಾಲಿ, ಕೃಶಾಶ್ವರ ನಟಸೂತಗಳು, ಪಾಣಿನಿ ಪತಂಜಲಿಯ 
ಕೃತಿಗಳು ನಾಟಕಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಈಗ ಸಿಕ್ಕಿರುವ ನಾಟ್ಕ ಗಂಥಗಳಲ್ಲಿ ಭರತನೇ ನಾಟ್ಕಶಾಸ್ತವೇ 
ಪ್ರಾಚೀನವಾದುದಾಗಿದೆ. ಈತನನ್ನು ಭಾರತೀಯ ನಾಟ್ಯಶಾಸ್ತ್ರದ ಪಿತಾಮಹಾ ಎಂದೇ ಗುರುತಿಸಲಾಗಿದೆ. ನಾಟ್ಯದ 
ಉತ್ಪತ್ತಿ ಅದರ ಪ್ರಯೋಗ, ರಂಗವೇದಿಕೆಯ ರಚನೆ. ಮೊದಲಾದವುಗಳನ್ನು ಕುರಿತು ತನ್ನ ನಾಟ್ಯಶಾಸ್ತ್ರದಲ್ಲಿ 
ವಿವರಿಸಿದ್ದಾನೆ. ನಾಟಕವು ಪ್ರದರ್ಶನ ಕಲೆಯಾಗಿದ್ದು, ರಂಗಕಲೆಯ ಒಂದು ಪಕಾರವಾಗಿದೆ. ಇದು ಶವ್ಯ ಮತ್ತು 
ದೃಶ್ಯ ಮಾಧ್ಯಮಗಳೆರಡನ್ನೂ ಒಳಗೊಂಡಿದೆ ಹೀಗೆ ಭಾರತೀಯ ನಾಟಕದ ಇತಿಹಾಸವು ಕಿ.ಪೂ. ದಿಂದ 
ಆರಂಭವಾಗಿ ಆಧುನಿಕ ರಂಗಭೂಮಿಯವರೆಗೂ ತನ್ನ ಛಾಪನ್ನು ಮೂಡಿಸಿದೆ. ಪ್ರಸ್ತುತ ಲೇಖನದಲ್ಲಿ ಕನ್ನಡ 
ಸಾಹಿತ್ಯ ಮತ್ತು ಗೀತ-ನೃತ್ಯ ರೂಪಕಗಳ ಕುರಿತು ಚರ್ಚಿಸಲಾಗಿದೆ. 


Keywords: ಕನ್ನಡ ಸಾಹಿತ್ಯ, ಗೀತ-ನೃತ್ಯ ರೂಪಕಗಳು, ರಂಗಕಲೆಗಳು. ನಾಟ್ಟ ಶಾಸ್ತ 


ಪೀಠಿಕೆ 

ಸಂಸ್ಕೃತದಲ್ಲಿ ದೃಶ್ಯಕಾವ್ಯಕ್ಕೆ "ರೂಪಕ' ಎನ್ನುವರು. 
ರೂಪಕಗಳ ಹಲವು ಪ್ರಕಾರಗಳಲ್ಲಿ ನಾಟಕವೂ 
ಒಂದಾಗಿದೆ. ಆದರೆ ಕನ್ನಡದಲ್ಲಿ ನಾಟಕವನ್ನು ವಿಶಾಲ 
ಅರ್ಥದಲ್ಲಿ ಬಳಸಿ ನಾಟಕಗಳ ಪ್ರಕಾರಗಳಲ್ಲಿ 
ಒಂದಾಗಿ ರೂಪಕಗಳನ್ನು ಕಾಣತ್ತೇವೆ. ಭರತನ 
ಕಾಲದಿಂದಲೂ ಈ ರೂಪಕಗಳ ಬಗ್ಗೆ ವ್ಯಾಪಕ 
ಚರ್ಚೆ ನಡೆದಿದೆ. ಭರತನು ನಾಟ್ಯಶಾಸ್ತ್ರದಲ್ಲಿ ಹತ್ತು 
ರೂಪಕಗಳನ್ನು, ಧನಂಜಯನು ತನ 


ವ್ಸ 
“ದಶರೂಪಕ'ದಲ್ಲಿ ಇಪ್ಪತ್ತು ರೂಪಕಗಳನ್ನು 


ಅಗ್ನಿಪುರಾಣದಲ್ಲಿ ಇಪ್ಪತ್ತೇಳು ರೂಪಕಗಳನ್ನು 
ಹೇಳಿರುವುದುಂಟು. ಒಟ್ಟಾರೆ ರೂಪಕ ಎಂದರೆ “ದೃಶ್ಯ 
ಕಾವ್ಯವಾದ ನಾಟಕ” ಎನ್ನಬಹುದು. ಈ 
ರೂಪಕಗಳಲ್ಲಿ “ಗೀತ-ನೃತ್ಯ ರೂಪಕಗಳು ಹಾಗೂ 
ನೃತ್ಯ ರೂಪಕಗಳು” ಎಂಬ ಪ್ರಮುಖ ಪ್ರಕಾರಗಳನ್ನು 
ಗುರುತಿಸಲಾಗಿದೆ. ನಾಟಕಗಳಲ್ಲಿ ಬರೀ ಹಾಡುಗಳನ್ನೇ 
ಜೋಡಿಸಿ ಅಭಿನಯಿಸಲು ಅನುವಾಗುವಂತೆ ರಚಿಸಿದ 
ರೂಪಕಗಳೇ ಗೀತ-ನೃತ್ಯ ರೂಪಕಗಳು, 
“ಹಾಡುಗಳಿಲ್ಲದೆ ಬರಿ ಸಂಗೀತ ಸ್ವರ ವಿನ್ಯಾಸಗಳಿಂದ 
ರಂಜಿತವಾದ ರೂಪಕಗಳೇ “ನೃತ್ಯ ರೂಪಕಗಳು”. 


Please cite this article as: ಲಕ್ಷ್ಮಿ ಎ.ಎಂ. (2024). ಕನ್ನಡ ಸಾಹಿತ್ಯ ಮತ್ತು ಗೀತ-ನೃತ್ಯ ರೂಪಕಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 
ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 19-25 


SRUJANI: Indian Journal of Innovative Research and Development 


ಇವು ಪಾಶ್ಚಾತ್ಯರಲ್ಲಿ ಉಂಟು, ನಮ್ಮಲ್ಲಿ ಇಲ್ಲವೆಂದೇ 
ಹೇಳಬೇಕು. 
ಗೀತ-ನೃತ್ಯ ರೂಪಕಗಳು ಭಾರತೀಯರಿಗೆ 
ಹೊಸದಾದ ಕಲೆಯೇನೂ ಅಲ್ಲ. ಈಗಾಗಲೇ 
ಹೇಳಿದಂತೆ ಇವುಗಳ ಮೂಲವನ್ನು ಕ್ರಿ.ಪೂ.ದ 


ಆರಂಭದಿಂದಲೇ ಗುರುತಿಸಬಹುದು. ಕಾಳಿದಾಸನ 
“ವಿಕಮೋರ್ವಶೀಯ'ದ 4ನೇ ಅಂಕದಲ್ಲಿ, 12ನೇ 


ಶತಮಾನದ ಜಯದೇವನ "ಗೀತಗೋವಿಂದ'ದಲ್ಲಿ, 
16ನೇ ಶತಮಾನದ ಯತಿನಾರಾಯಣ ತೀರ್ಥರ 


“ಕೃಷ್ಣ ಲೀಲಾ ತರಂಗಿಣಿ'ಯಲ್ಲಿ, 18ನೇ ಶತಮಾನದ 


ತ್ಯಾಗರಾಜರ "ಪ್ರಹ್ಲಾದ ವಿಜಯ'ದಲ್ಲಿ, 19ನೇ 
ಶತಮಾನದ ಗೋಪಾಲಕೃಷ್ಣ ಭಾರತಿ ಅವರ 
“ನಂದನಾರ್‌ ಚರಿತೆ' (ತಮಿಳು) ಮೊದಲಾದ 


ಕೃತಿಗಳಲ್ಲಿ ಪ್ರಾಚೀನ ರೂಪದ ರೂಪಕಗಳನ್ನು 
ಗುರುತಿಸಿದರೆ, ಕರ್ನಾಟಕದ ಯಕ್ಷಗಾನ, ಕೇರಳದ 
ಕಥಕ್ಕಳಿ, ಆಂಧ್ರದ ಕೂಚುಪುಡಿ, ತಮಿಳನಾಡಿನ ಭರತ 
ನಾಟ್ಯಗಳಲ್ಲಿ ಆಧುನಿಕ ಗೀತರೂಪಕಗಳ ಚಹರೆಗಳನ್ನು 
ಗುರುತಿಸಬಹುದು. 
ಕನ್ನಡ ಸಾಹಿತ್ಯದಲ್ಲಿ ಗೀತ ರೂಪಕಗಳು ಸ್ವರೂಪ 
ಪಾಶ್ಚಾತ್ಮ "ಓಪೆರಾ' ಗಳನ್ನು ಹೋಲುವ ಗೀತ- 
ನೃತ್ಯ ರೂಪಕಗಳಿಗೆ ಕನ್ನಡ ಸಾಹಿತ್ಯದಲ್ಲಿ "ಶಿವರಾಮ 
ಕಾರಂತರು ಹಾಗೂ ಪು.ತಿ.ನ? ಅವರನ್ನು 
ಮೂಲಪುರುಷರು ಎಂದು ಗುರುತಿಸಬಹುದು. 
ಅವರೇ ಇವುಗಳ ಪ್ರಯೋಗಶೀಲರು. ಅವರ ನಂತರ 
ಈ ರೀತಿಯ ಪ್ರಯೋಗಗಳಿಗೆ ಬಹತೇಕ ಯಾರೂ 
ಕೈ ಹಾಕಲಿಲ್ಲ ಎನ್ನಬಹುದು. ಗೀತ ನೃತ್ಯ ನಾಟಕಗಳ 
ಕಲ್ಪನೆ ತನ್ನಲ್ಲಿ ಮೊಳಕೆ ಹೊಡೆದ ಸಂದರ್ಭವನ್ನು 


ಕಾರಂತರೇ ತಮ್ಮ "ಸೃತಿ ಪಟಲ'ದಲ್ಲಿ ಹೀಗೆ 


ವಿವರಿಸುತ್ತಾರೆ. ಶಿವರಾಮ ಕಾರಂತರು ಆಗ 
ಪುತ್ತೂರಿನಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವದ 
ಸಂದರ್ಭದಲ್ಲಿ ನಡೆಸಲಾಗುತ್ತಿದ್ದ 


ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಕಾರಂತರು 
ಪಾತ್ರವರ್ಗಕ್ಕೆ ಹೆಚ್ಚು ಶ್ರಮ ಮತ್ತು ಅಭ್ಯಾಸ ಬೇಕಿರದ 


ಒಂದು ನಾಟಕದ ಮಾದರಿಯನ್ನು ಹುಡುಕಬೇಕಾದ 
ಅನಿವಾರ್ಯತೆ ಒದಗಿಬಂದಿತು. ಆ ಸಂದರ್ಭದಲ್ಲಿ 
ಅವರ ಆಲೋಚನೆಗೆ ಹೊಳೆದದ್ದೇ ಗೀತ ರೂಪಕ. 
ಕಾರಣ ಪೌರಾಣಿಕ ವಸ್ತುವಿನ ಕಥೆಯನ್ನೋ, 
ಸನ್ನಿವೇಶವನ್ನು ಇರಿಸಿಕೊಂಡು ಅದಕ್ಕೆ 
ಅನುಗುಣವಾಗಿ ಪದ್ಯಗಳ ರಚನೆಯನ್ನು ಮಾಡಿ, 
ಪರದೆಯ ಹಿಂದೆ ಹಿಮ್ಮೇಳದವರ ಮೂಲಕ ಅಥವಾ 
ವಾದ್ಯವೃಂದಗಳ ಮೂಲಕ ಅವುಗಳನ್ನು ಹಾಡಿಸಿದರೆ 
ಅದಕ್ಕೆ ತಕ್ಕ ಅಭಿನಯವನ್ನು ವೇಷಧಾರಿಯಾದ 
ಪಾತ್ರಗಳು ಬ೦ದು ಮಾಡುತ್ತವೆ ಎ೦ಬ ಆಲೋಚನೆ 
ಹೊಳದದ್ದೇ ಆಗ. ಅಲ್ಲಿಂದ ಅವರ ಗೀತ ನೃತ್ಯ 
ನಾಟಕಗಳ ಯುಗ ಆರಂಭವಾಯಿತು ಎನ್ನಬಹುದು. 

ಕಾರಂತರು ಗೀತ ನಾಟಕಗಳ ರಚನೆಯ 
ಆರಂಭದ ಕಾಲದಲ್ಲಿ ಅವರೇ ಹಾಡುಗಳನ್ನು 
ಬರೆಯುತ್ತಿದ್ದರು. ನಾಟಕ ಪ್ರದರ್ಶನ ಸಂದರ್ಭದಲ್ಲಿ 
ಅವನ್ನು ಕೈಯಲ್ಲಿ ಹಿಡಿದುಕೊಂಡು ಓದಬಹುದಿತ್ತು. 


ಪೇಕ್ಷಕರಿಗೆ ಸಾಹಿತ್ಯವು ಅರ್ಥಪೂರ್ಣ ಆಗಿದ್ದು 
ಅಲ್ಲಿನ ವಿಚಾರಗಳು ಮನಸಿನ ಆಳಕ್ಕೆ 
ಇಳಿಯಬಲ್ಲವಾಗಿದ್ದರೆ, ಅವರಿಗೆ ಹಿಮ್ಮೇಳದವರು 


ಕಾಣಿಸದೇ ಇದ್ದರೂ ಪ್ರೇಕ್ಷಕರು ಗೀತೆಯ ಮಾತುಗಳ 
ಕಡೆಗೆ ಗಮನ ಕೊಡುತ್ತಾರೆ ಎಂಬ ಆಲೋಚನೆ 


ಕಾರಂತರದ್ದು. ಕಾರಂತರು ತಮ್ಮ ಗೀತೆಗಳಿಗೆ 
ಬಹುತೇಕ ಹಿಂದೂಸ್ಥಾನಿ ರಾಗಗಳನ್ನೇ 
ಬಳಸಿಕೊಂಡಿದ್ದಾರೆ. ಆದರೆ ಕೀಚಕ ಸೈರೇಂಧ್ರಿ 
ನಾಟಕದಲ್ಲಿ ಮಾತ್ರ ಕರ್ನಾಟಕೀ ಪದ್ಧತಿಯ 


ಸಿಂಹೇಂದ್ರ ಮಧ್ಯಮ ರಾಗವನ್ನ ಬಳಸಿಕೊಂಡಿದ್ದಾರೆ. 
ಕಾರಂತರ ಆರಂಭದ ಪ್ರಯೋಗಗಳಲ್ಲಿ ದ್ವಿಪದಿ, 
ಚೌಪದಿಗಳಂತಹ ಛಂದಸ್ಸನ್ನು ಬಳಕೆ ಮಾಡಿದ್ದಾರೆ. 
ಕಾರಂತರ ಗೀತ ರೂಪಕಗಳು 

ಕಾರಂತರು ರಚಿಸಿದ ಕೆಲವು ಗೀತ ನೃತ್ಯ 
ನಾಟಕಗಳ ಕೆಲವೊಂದು ಹಾಡುಗಳನ್ನು 
ಅಧ್ಯಯನಕ್ಕಾಗಿ ಈ ಮುಂದಿನಂತೆ ನೋಡಬಹುದು. 
ಪುತ್ತೂರಿನಲ್ಲಿ ಕಾರಂತರು ಬರೆದು ಆಡಿಸಿದ 
“ಪರಿವರ್ತನಾ ಭಾರತ” ದ ಒಂದು ಹಾಡು. 


VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 20 


This article available at: www.srujani.in 


SRUJANI: Indian Journal of Innovative Research and Development 


ಭಾರತಕ್ಕೆ ಬಂದು ನೆಲೆಸಿ ಬದುಕಿ ಬಾಳಿದ ವಿವಿಧ 
ಜನರ ಕಥಾನಕವನ್ನು ಈ ರೂಪಕದಲ್ಲಿ ದ್ವಿಪದಿ 
ರೂಪದ ಗೀತೆಗಳಲ್ಲಿ ಚಿತ್ರಿಸಿದ್ದಾರೆ. 

“ನೋಡಲ್ಲಿ ಬರುತಿಹನು ಬಿಲ್ಲು ಬಾಣವ ಹಿಡಿದು 

ನಾಡಿಗರ ಹಿರಿಯರ್ಗೆ ಮುತ್ತಾತನವನು 

ಕೋಲವೆಂಬುದು ಕುಲವು ಕಾಡು ಗುಡ್ಡವೆ ನೆಲೆಯು 
ಬಿಲ್ಲು ಬಾಣಗಳುಣಿಸನೀವ ಸಾಧನವು” 

ಈ ಗೀತ ರೂಪಕದಲ್ಲಿ ನಮ್ಮ ಭಾರತೀಯ 
ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದ ಹಲವಾರು 
ಪ್ರಮುಖ ವ್ಯಕ್ತಿಗಳು ಏಕಕಾಲಕ್ಕೆ ಬಂದು 
ಹೋಗುತ್ತಾರೆ. ದ್ರಾವಿಡ ಯುಗ, ಆರ್ಯ ಯುಗ, 
ಬೌದ್ಧಯುಗ, ಅಶೋಕನ ಕಾಲಾವಧಿ, ಮುಸಲ್ಮಾನರ 
ದಾಳಿ, ಬ್ರಿಟಿಷರ ಆಗಮನ, ಅವರಿಂದ ಸ್ಥಾತಂತ್ರ್ಯ 
ಹರಣ - ಮೊದಲಾದ ವಿಚಾರಗಳನ್ನು ಈ 
ರೂಪಕದಲ್ಲಿ ಚಿತ್ರಿಸಲಾಗಿದೆ. ಇವೆಲ್ಲವನ್ನೂ ಇಬ್ಬರು 


ಮೂವರು ನಟರು ಕೋಲರಂತೆ 
ವೇಷಭೂಷಣಗಳನ್ನು ಧರಿಸಿ ರಂಗಸ್ಥಳಕ್ಕೆ ಬಂದು 
ಅಭಿನಯಿಸಿ ಪರಿಣಾಮಕಾರಿಯಾಗಿ ತೋರಿಸಿ 
ಹೋಗುತ್ತಾರೆ. 


ಸ್ಪಾತಂತ್ಯ ಪೂರ್ವದ ಅವಧಿಯಲ್ಲಿ ರಚನೆಯಾದ 
ಕಾರಂತರ ರಚನೆಯ ಮತ್ತೊಂದು ಗೀತನೃತ್ಯ ರೂಪಕ 
1931 ರಲ್ಲಿ ರಚನೆಯಾದ “ಮುಕ್ತದ್ವಾರ”. ಇದು 
ಕಾರಂತರ ಒಂದು ಯಶಸ್ವಿ ರಂಗಪ್ರಯೋಗ ಆಗಿದೆ. 
ಇದರಲ್ಲಿ "ಕಾಲ' ಎಂಬ ಪುರುಷನು ಹಿಂದಿನ 
ಯುಗದ ಮೇಲೆ ಪರದೆಯನ್ನು ಹೊದಿಸಿ, ಹೊಸ 
ಯುಗವನ್ನು ಆಗಾಗ ತರಿಸುತ್ತಾನೆ ಎಂಬ ಕಥಾನಕವು 

“ಹೆಜ್ಜೆ ಗೆಜ್ಜೆದನಿಯ ಮಾಡಿ ಬರುತಿದಾನೆ 

ನೆನಪಿಗೊಂದು ತೆರೆಯ ಹಾಸಿ ಸರಿಯುತಾನೆ 

ತನ್ನ ಬೆಡಗನ್ನೆಲ ತೋರಿ ನಡೆಯುತಾನೆ 

ನಿನ್ನೆ ದಿನವನಳಿಸಿಬಿಟ್ಟು ಸರಿಯುತಾನೆ 

ಕಾಲವೆಂಬ ಲೀಲೆ ನೀನು 

ಮೇಲು ಕೀಳು ಒಂದೆ ಸಮನು 

ಕಾಲತುಳಿತದೆಮ್ದ ಜಗವ 

ಕುಣಿಸಿ ದಣಿಸಿ ಬಿಡುವೆಯೇನು!” 


ಇದರಲ್ಲಿ ಮೂಡಿಬಂದಿದೆ. 
ತನ್ನ ಕಂದನನ್ನು ಕಳೆದುಕೊಂಡಿರುವ 
ಗೋತಮಿಯು ತನ್ನ ಮಗನನ್ನು ಯಾರಾದರೂ 


ಬದುಕಿಸಬಲ್ಲರೇ ಎಂದು ಹಲುಬುವ ಒಂದು ದೃಶ್ಯ 


“ಕಿಸಾಗೋತಮಿ' ರೂಪಕದಲ್ಲಿ ಮೂಡಿಬಂದಿದೆ. 
ಸಾವಿಲ್ಲದ ಮನೆಯಿಂದ ಸಾಸಿವೆಯ ತಂದರೆ ಆ 
ಕಂದನನ್ನು ಬದುಕಿಸುವೆ ಎಂಬ ಬುದ್ಧನ ಮಾತನ್ನು 
ಕೇಳಿ ಆಸೆಯಿಂದ ಮನೆ ಮನೆಗೂ ಹೋಗಿ ಬೇಡಿ 


ನಂತರ ಸಾವಿಲ್ಲದ ಮನೆಯಿಲ್ಲ ಎಂಬ ಸತ್ಯವನ್ನು 
ತಿಳಿಸಿ ಮನದಟ್ಟು ಮಾಡಿಕೊಡುವ ಮೂಲಕ 
ಮಾಡುವ 


ಬುದ್ದನು ಆ ತಾಯಿಗೆ ಸಮಾಧಾನ 
ಕಥಾನಕವೇ ಮನಸೆಳೆಯುವಂತದ್ದು. 
“ಹಗಲೆಲ್ಲ ಕತ್ತಲಾಯ್ತು 
ಬಾಳೆಲ್ಲ ಬರಿದಾಯ್ತು 
ಜಗವೆಲ್ಲ ಮಾಯವಾಯ್ತು 
ಬೆಳಗಿಪರು ಯಾರದನು? 
ತೊಳಗಿಪರು ಯಾರದನು?” 
ಎಂಬ ಗೋತಮಿಯ ಮನಕಲುಕುವ ರೋದನ 


ಪದ್ಯ. 


"ಬುದ್ಬ್ದೋದಯ'ವು ಕಾರಂತರು ರಚಿಸಿದ 
ಮತ್ತೊಂದು ಗೀತನಾಟಕ. ಅರಮನೆಯಲ್ಲಿ 
ವೈಭೋಗದ ಸುಖ ಜೀವನವನ್ನು ನಡೆಸುತ್ತಿದ್ದ 


ಸಿದ್ದಾರ್ಥನಿಂದ ದೃಶ್ಯ ಮೊದಲುಗೊಂಡು, 
ಮತ್ತೊಂದರ ದೃಶ್ಯದಲ್ಲಿ ಸಾರಥಿ ಚೆನ್ನ ನೊಂದಿಗೆ 
ವಾಯುವಿಹಾರಕ್ಕೆ ಹೋದಾಗ ಸಿದ್ಧಾರ್ಥನಿಗೆ 
ಎದುರಾಗುವ ಒಬ್ಬ ಮುದುಕ, ಕುಷ್ಠರೋಗಿ, ಶವದ 
ದೃಶ್ಯಗಳು ಅವನನ್ನು ವೈಭೋಗದ ಜೀವನದಿಂದ 
ವಿಮುಕ್ತಿಹೊಂದಿ, ಅರಮನೆ ಹಾಗೂ ಸಂಸಾರವನ್ನು 
ತೊರೆದು, ತನ್ನ ದೀರ್ಫ ಚಿಂತನೆಗಳ ಮೂಲಕ 
ಬುದ್ದನ ಉದಯವಾಗುವುದನ್ನು ಚಿತ್ರಿಸುತ್ತದೆ. 
"ಕಿಸಾಗೋತಮಿ ಮತ್ತು ಬುದ್ಧೋದಯ' ಈ ಎರಡು 
ರೂಪಕಗಳು ಕಾರ೦ತರ' ಚಾರಿತ್ರಿಕ ರೂಪಕ'ಗಳಾಗಿವೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 21 


This article available at: www.srujani.in 


SRUJANI: Indian Journal of Innovative Research and Development 


ಒಂದು ಗಂಟೆಯ ಕಾಲಾವಧಿಯ ಪೌರಾಣಿಕ 
ಕಥಾವಸ್ತುವನ್ನೊಳಗೊಂಡ ಮತ್ತೊಂದು ರೂಪಕ 
i ಸತ್ಯವಾನನು ಸಾವಿತ್ರಿಯ 
ತಂದೆಯ ಆಶ್ರಮಕ್ಕೆ ಬಂದಾಗಿನಿಂದ ಕಥೆ 
ಆರಂಭವಾಗುತ್ತದೆ. ಸತ್ಯವಾನನ್ನು ಮೋಹಿಸುವ 
ಸಾವಿತ್ರಿಗೆ ನಾರದರು ಆತ ಅಲ್ಪಾಯುಷಿ ಎಂದು 
ತಿಳಿಸಿದರೂ ಆತನನ್ನು ಮದುವೆಯಾಗುವ, ಆತನ 
ಪ್ರಾಣ ಸೆಳೆಯಲು ಬಂದ ಯಮನೊಂದಿಗೆ ಪತಿಗೆ 
ಜೀವಭಿಕ್ಷೆಯನ್ನು ಪಡೆಯುವವರೆಗೂ ಇದರಲ್ಲಿ ಕಥೆ 
ನಿರೂಪಿತವಾಗಿದೆ. 
ಕಾರಂತರ ಜಾನಪದ ಗೀತನಾಟಕಗಳು 

ತುಳು ಮತ್ತ ಕನ್ನಡ ಜಾನಪದ ಗೀತೆಗಳಿಂದ 
ಪ್ರಭಾವಿತರಾದ ಕಾರಂತರು 'ಜಾನಪದ 
ಗೀತನಾಟಕ'ಗಳನ್ನು ಬರೆದಿರುವುದು೦ಟು. ಅವುಗಳಲ್ಲಿ 
ಹೆಸರಿಸಬಹುದಾದವು “ಸೋಮಿಯ ಸೌಭಾಗ್ಯ” 
ಮತ್ತು “ಯಾರೋ ಅಂದರು”. ಇವು ಸುಮಾರು 
ಸ್ವಾತಂತ್ರ್ಯ ಪೂರ್ವದಲ್ಲಿ 1936-38 ರ ಅವಧಿಯಲ್ಲಿ 


ರಚನೆಯಾದವು. 

ನಾಯಕಿ 'ಸೋಮಿ'. ತನ್ನ ತಾಯಿಯನ್ನು 10 
ವರ್ಷದಲ್ಲಿಯೇ ಕಳೆದುಕೊಂಡ ತನ್ನ ಮಗಳ 
ಸುಖಕ್ಕಾಗಿ ಸೋಮಿಯ ತಂದೆ ಮದುವೆಯಾಗದೆ 
ಒಂಟಿಯಾಗಿ ಆಕೆಯನ್ನು ಪ್ರೀತಿಯಿ೦ದ ಬೆಳೆಸುತ್ತಾನೆ. 
ಆಕೆಗೆ ಒಂಟಿತನ ಕಾಡದಿರಲೆಂದು 6 ವರ್ಷದ 
ಹುಡುಗನೊಬ್ಬನನ್ನು ತನ್ನ ಮನೆಗೆ ಆಕೆಗೆ 
ಗೆಳೆಯನಾಗಿ ಕರೆತರತ್ತಾನೆ. ಆದರೆ ಬೆಳ ಬೆಳೆಯುತ್ತಾ 
ಇಬ್ಬರು ಒಬ್ಬರಿಗೊಬ್ಬರು ಪೀತಿಸುತ್ತಾರೆ. ವಯಸಿಗೆ 
ಬಂದ ಸೋಮಿಗೆ ತಂದೆ ಬೇರೊಬ್ಬ ಯೋಗ್ಯ 
ಹುಡುಗನಿಗೆ ಮದುವೆ ಮಾಡಿಕೊಡುವ ಸಂದರ್ಭ. 
ಮದುವೆಯಾದರೂ ಸಹ ಸೋಮಿ ತನ್ನ ದೇಹವನ್ನು 
ಗಂಡನಿಗೆ ಒಪ್ಪಿಸಿದರೂ ತನ್ನ ಮನಸ್ಸನ್ನು 
ಕೊಡಲಾರದ ಸ್ಥಿತಿ ಎದುರಿಸುತ್ತಾಳೆ. ನಾಟಕದ ಅಂತ್ಯ 
ದುರಂತಾಗಿದ್ದು, ಸೋಮಿಯ ಹೆರಿಗೆ ಸಂದರ್ಭದಲ್ಲಿ 


ಆಕೆ ಬದುಕಲಾರದ ಸ್ಥಿತಿಯನ್ನು ತಿಳಿದ ಆಕೆಯ 


ಸಾವಿತ್ರಿ ಸತ್ಯವಾನ'. 


'ಸೋಮಿಯ ಸೌಭಾಗ್ಯ'ದ ಕಥಾ 


ಗಂಡ ಆಕೆಯ ಮನದ ಕೊರಗನ್ನು ತಿಳಿಯುತ್ತಾನೆ. 
ಅದರಂತೆ ವಿವಾಹ ಪೂರ್ವದ ಆಕೆ ಪ್ರಣಯಿಯನ್ನು 
ಕರೆಯಿಸುತ್ತಾನೆ. ತನ್ನ ಅಂತಿಮ ದಿನಗಳಲ್ಲಿ ಅವನ 
ಮುಖವನ್ನು ನೋಡಿ ಸಂತೋಷದಿಂದ ಸಾಯುವ 
ಸೋಮಿಯ ಕಥೆ ಇಲ್ಲಿ ಚಿತ್ರಣವಾಗಿದೆ. 

“ಯಾರೋ ಅಂದರು”- ಈ ಗೀತ ರೂಪಕವು 
ಸಹ ಕಾರಂತರಲ್ಲಿ ಜಾನಪದ ಪ್ರೇರಣೆಯಿಂದಲೇ 
ಹುಟ್ಟಿದ್ದು. ಇದರಲ್ಲಿನ ಒಂದು ಗೀತೆ - 

“ನೀರಿಗೆ ಹೋದಾಗ ಸೂರಕ್ಕ ಮೊನ್ನೆ 

ಜಾರಿ ಬಿದ್ದಳಂತೆ 

ನೀರಿಗೆ ಜಾರಿ ಬಿದ್ದಳಂತೆ 

ನೀರೇನೂ ಕೆರೆಯೊಳಗೆ ಇದ್ದಿಲ್ಲವಂತೆ 

ನೀರಿಲ್ಲದ ಕೆರೆಯಲ್ಲಿ ಬರಿ ಕೆಸರಂತೆ 

ಕೆಸರೊಳಗೆ ಮುಳುಗಿ ಹೋಗಿದ್ದಳಂತೆ 

ಬಿರುಮಣ್ಣ ಓಡ್ಡಂದು ಕೈ ಕೊಟ್ಟನಂತೆ 

ಮೇಲೆತ್ತಿ ಕಾಂಬಾಗ ಬರಿ ಹೆಣವಂತೆ” 

ನಿರಾಧಾರವಾದ ಸುದ್ದಿಯೊಂದು ಜನರ 
ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ 
ಸಂಚರಿಸುವ ಕಥೆಯನ್ನು ಒಳಗೊಂಡಿದೆ. ಸೂರಕ್ಕ 
ಮತ್ತು ಆಕೆಯ ಗಂಡ ಬಿರುಮಣ್ಣನ ವಿಚಾರದಲ್ಲಿ 
ಅಪವಾದಗಳು ಹುಟ್ಟುವ ಹರಡುವ ರೀತಿಯನ್ನು 
ತಿಳಿಹಾಸ್ಯದ ಮೂಲಕ ಇದರಲ್ಲಿ ಪಸ್ತುತಪಡಿಸಲಾಗಿದೆ. 

1960 ರ ಸುಮಾರಿಗೆ ಕಾರಂತರ ರಚಿಸಿದ 
“ಕೀಚಕ ಸೈರೇಂಧ್ರಿ' ಎಂಬುದು ಇವರು ರಚಿಸಿದ 
ಕೊನೆಯ ಗೀತನಾಟಕ. ಇದು ಮಹಾಭಾರತದ 
ಪಾಂಡವರ ಅಜ್ಞಾತವಾಸದ ಕಥಾನಕ. ಬಹುತೇಕ ಈ 
ಕಾಲಾವಧಿಯ ಹೊತ್ತಿಗೆ ಅವರ ಕಾರಂತರ ಗೀತ 
ನಾಟಕ ಪ್ರಯೋಗಗಳು ಮುಗಿದವು ಎಂದು ಸತಃ 


ಕಾರಂತರೇ ಹೇಳಿದ್ದಾರೆ. ಕಾರಂತರು ತಮ್ಮ 
ಗೀತನಾಟಕಗಳಲ್ಲಿ ಹೆಚ್ಚಾಗಿ ಬಳಸಿದ ವಾದ್ಯಗಳು 
ಪಿಟೀಲು, ದಿಲುಬಾ, ಕೊಳಲು, ಚೆಂಡೆ 


ಲ 


ಮೊದಲಾದವು. ಹೀಗೆ ಇವರ ಒಂದೊಂದು 
ರೂಪಕವೂ ಹಲವು ವಸ್ತು ತಂತ್ರ ವಿಚಾರಗಳಿಂದ 


VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 22 


This article available at: www.srujani.in 


SRUJANI: Indian Journal of Innovative Research and Development 


ಪ್ರೇರಣೆ ಪಡೆದವುಗಳೇ ಆಗಿದ್ದುವು. ಎಲ್ಲವೂ ನವೀನ 
ಪ್ರಯೋಗಗಳ ಆಗರವೇ ಆಗಿದ್ದಿತು. 
ಪು.ತಿ.ನ ರವರ ಗೀತರೂಪಕಗಳು 

ಗೀತ ನೃತ್ಯ ರೂಪಕಗಳಿಗೆ ಹೆಸರಾದ ಮತ್ತೊಬ್ಬ 
ಪ್ರಮುಖರೆಂದರೆ ಪು.ತಿ.ನ... ಅವರು. ಇವರು 
ಕವಿಯಾಗಿ, ಗೀತನಾಟಕಕಾರರಾಗಿ, 
ಪ್ರಬಂಧರಚನಾಕಾರರಾಗಿ ಬಹುದೊಡ್ಡ ಹೆಸರು. 


ಇವರ ಗೀತನಾಟಕಗಳು ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ 


ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿವೆ. 
“ಗೋಕುಲ ನಿರ್ಗಮನ, ಅಹಲ್ಕೆ, ಸತ್ಯಾಯನ 
ಹರಿಶ್ಚಂದ್ರ ಹಂಸ ದಮಯಂತಿ, ಶಬರಿ, ವಿಕಟಕವಿ 
ವಿಜಯ” ಮೊದಲಾದವು. ಇವರ ರಚನೆಯ 
ಗೀತನಾಟಕಗಳು. ಇವರ ಗೀತನಾಟಕಗಳೆಲ್ಲಾ 


ಸ್ವರಸಹಿತ ರಾಗ ಹಾಗೂ ತಾಳಬದ್ಧವಾಗಿವೆ. 
ಹಾಗೆಯೇ ಜಾನಪದ ಮಟ್ಟುಗಳಿಂದ ಹಿಡಿದು 
ಪ್ರೌಢ ಸಂಗೀತ ರಚನೆಗಳವರೆಗೂ - ಹಿಂದೂಸ್ತಾನಿ, 
ಕರ್ನಾಟಕ ಸಂಗೀತಗಳನ್ನು ಒಳಗುಮಾಡಿಕೊಂಡಿವೆ. 
ಹೊಸತು ಮತ್ತು ಹಳತಿನ ತಲೆಮಾರಿನ 
ಮನೋಧರ್ಮಗಳನ್ನು ಬಹುವಾಗಿ ಅರಿತುಕೊಂಡಿದ್ದ 
ಪು.ತಿ.ನ ಅವರು ಭಾವಕ್ಕೆ ತಕ್ಕಂತೆ ಮಟ್ಟುಗಳನ್ನು 
ಬಳಸಿದ್ದಾರೆ. ಪು.ತಿ.ನ ಅವರು ಕಾವ್ಯ ಮತ್ತು ಸಂಗೀತ 
ಎರಡನ್ನೂ ಮೇಳೈಸಿಕೊ೦ಡ ರಚನೆಕಾರರಾಗಿದ್ದರು. 
ಇವರು ಸಂಗೀತಕ್ಕೆ ಹಲವು ಹೊಸ ರಾಗಗಳನ್ನು ಸಹ 
ಕೊಡುಗೆಯಾಗಿ ನೀಡಿದ್ದಾರೆ. ಉದಾಹರಣೆ ಹರಿಣಿ, 
ಯತುವಿಲಾಸ, ವೃಷಭ ವಿಲಾಸ ಮೊದಲಾದವು. 
ಪು.ತಿ.ನ... ಅವರ ರಚನೆಗಳಲ್ಲಿ 


"ಗೋಕುಲ ನಿರ್ಗಮನ' ವು ಬರೀ ಕನ್ನಡ 
ಸಾಹಿತ್ಯದಲ್ಲಿ ಮಾತ್ರ ಅಲ್ಲದೇ ಇಡೀ ಭಾರತೀಯ 


ಒಂದಾದ 


ಸಾಹಿತ್ಯ ರಂಗದಲ್ಲಿ ಪ್ರಮುಖ ಸ್ಥಾನವನ್ನು 
ಅಲಂಕರಿಸಿದೆ. ಕೃಷ್ಣನು ಗೋಕುಲವನ್ನು ಬಿಟ್ಟು 
ಮಥುರೆಗೆ ಹೊರಡುವ ಕಥೆಯನ್ನು ಹೊಂದಿದೆ. 


ಕೃಷ್ಣನ ಇಷ್ಟಪಡದೇ ಇರುವವರು ಬಹುಶಃ ಯಾರು 


ಗೋಪಗೋಪಿಕೆಯರ ಒಳಗೊಂಡು ಅವನನ್ನು 
ಹುಚ್ಚರಂತೆ ಆರಾಧಿಸುವವರೇ ಹೆಚ್ಚು “ಗೋಕುಲ 
ನಿರ್ಗಮನ' ದಲ್ಲಿ ಬರುವ ಒಂದು ಗೀತೆಯು 

“ಅರೆ ಅಗೋ ಬಂದ 

ಅಗೋ ಮುರುಳೀಧರನಾಹಾ 

ನಿಡಿತೋಳೋ ಎದೆ ಹರಹೋ 


ನಡೆಬೆಡಗೋ ನಿಲುಬಗೆಯೋ 
ಕನಸಿಗೂ ಇಂತವ ಸುಳಿವೊಲ್ಲ[” 
ಕೃಷ್ಣನ ಸೌಂದರ್ಯವನ್ನು ಕೊನೆಯ ಸಾಲುಗಳೇ 


ಇಲ್ಲಿ ಕಟ್ಟಿ ಹಾಕಿವೆ. ಮಥುರೆಯಿಂದ ಬಂದ 
ಅಕ್ರೂರನು ಕಂಸನ ಸಬೆಗೆ ಆಹ್ವಾನ 
ಬಂದಿರುವುದನ್ನು ಕೃಷ್ಣನಿಗೆ ತಿಳಿಸುವ ಸಂದರ್ಭ, 


ಗೋಕುಲವನ್ನು ಬಿಟ್ಟು ಶ್ರೀ ಕೃಷ್ಣನು ಹೊರಡುವ 


ಸಂದರ್ಭ 'ಗೋಕುಲ ನಿರ್ಗಮನ' ದಲ್ಲಿ ಗೀತ 
ರೂಪಕದ ಮೂಲಕ ಪುತಿ.ನ ಅವರು 
ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ರೂಪಕದ 


ಶೀರ್ಷಿಕೆಯೂ ಅಷ್ಟೇ ಅನ್ವರ್ಥವಾಗಿದೆ. ಯಮುನೆಯ 
ನದಿ ತೀರದಲ್ಲಿ ಆ ರಾತ್ರಿಯಲ್ಲಿ ಕೃಷ್ಣನ ಕೊಳಲ 
ದನಿಗೆ ಕಾದಿರುವ ಗೋಪಗೋಪಿಕೆಯರ ದಂಡು, 
ಕೃಷ್ಣನ ಯಾರೂ ಮಠರೆಗೆ ಕಳುಹಿಸದ ಜನರ 
ಮನಃಸ್ಥಿತಿ, ಜೊತೆಗೆ ಕೃಷ್ಣನು ಮಥುರೆಗೆ ಹೋದರೆ 
ಮರಳಿ ಬಾರನೆಂಬ ವಾಸ್ತವದ ಅರಿವೂ ಅವರಿಗಿದೆ. 
ಇಲ್ಲಿ ಕೃಷ್ಣನ ಮೇಲಿನ ಗೋಕುಲದ ಜನರ ಪ್ರೀತಿ, 
ಅನುರಾಗ, ಹಾಗೂ ರಾಧೆಯ ಮಾನಸಿಕ 
ತಲ್ಲಣಗಳನ್ನು ಮನಮುಟ್ಟುವಂತೆ ಚಿತ್ರಿಸಲಾಗಿದೆ. 

ಒಟ್ಟಾರೆ ಪು.ತಿ.ನ. ಅವರ ಗೀತ ನೃತ್ಯಗಳಲ್ಲಿ 
ಒಂದು ಕಲೆಗಾರಿಕೆ, ಬಿಗಿ, ಗಾಂಭೀರ್ಯತೆ, 
ಸೊಗಸುಗಾರಿಕೆ, ರಚನೆಯಲ್ಲಿ ನವೀನತೆ, ಎಲ್ಲವೂ 
ಸಹ ಇದೆ. 
ಕನ್ನಡ ಗೀತ ರೂಪಕಗಳ ಲಕ್ಷಣಗಳು 

ಕಾರಂತರು, ಪು.ತಿನ ಅವರ ಗೀತ ನೃತ್ಯ 
ರೂಪಕಗಳನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಈ 


ಇರಲಿಕ್ಕಿಲ್ಲ bie ವೃದ್ಧರಾದಿಯಾಗಿ ಮುಂದಿನಂತೆ ಕನ್ನಡದ ಗೀತರೂಪಕಗಳ 
ಲಕ್ಷಣಗಳನ್ನಾಗಿ ನೋಡಬಹುದು. 
VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 23 


This article available at: www.srujani.in 


SRUJANI: Indian Journal of Innovative Research and Development 


ಗೀತ ನೃತ್ಯ ರೂಪಕಗಳು 'ಸಾಹಿತ್ಯ ಮತ್ತು 
ಸಂಗೀತಗಳ ಸಂಗಮ” ಎನ್ನಬಹುದು. 
ಆದಾಗ್ಯೂ ಇವುಗಳು ಸಾಹಿತ್ಯಕ್ಕಿಂತ ಸಂಗೀತದ 
ಕಡೆಗೆ ವಾಲಿರುವುದೇ ಹೆಚ್ಚು ಇಲ್ಲಿ 
ಗೀತೆಗಳನ್ನುಸಾಮಾನ್ಯವಾಗಿ ಪಾತ್ರವರ್ಗ ಮತ್ತು 
ಹಿಮ್ಮೇಳದವರು ಹಾಡುತ್ತಾರೆ. ಸಂಗೀತವು 
ವಾದ್ಯಮೇಳ(ಚೆಂಡೆ, ಮದ್ದಳೆ) ಗಳ ರೂಪದಲ್ಲಿ 
ಗೀತ-ನೃತ್ಯ ರೂಪಕಗಳ ಆರಂಭದಿಂದ 
ಕೊನೆಯವರೆಗೂ ಇರುತ್ತದೆ. ವಾದ್ಯಮೇಳಗಳು 
ಗೀತ-ನೃತ್ಯಗಳ ಅವಿಭಾಜ್ಯ ಅಂಗವಾಗಿದೆ. 

ಗೀತ-ನೃತ್ಯ ನಾಟಕಗಳಲ್ಲಿ ಸಂಗೀತವು 
ಹೊಸತಾಗಿರಬೇಕು ಹಾಗೂ ಅದು ಯಾವುದೇ 


ಭಾವೋದೇಕಕ್ಕೆ ಅವಕಾಶ 
ನೀಡುವಂತಿರಬಾರದು.. 

ಗೀತನೃತ್ಯ ರೂಪಕಗಳಲ್ಲಿ ಬರುವ ಪ್ರತಿಯೊಂದು 
ಪಾತ್ರಧಾರಿಗಳೂ ತಮ್ಮದೇ ಆದ 


ವೇಷಭೂಷಣಗಳ ಮೂಲಕ ಸಿಂಗರಿಸಿಕೊಂಡು 
ಬಂದು, ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸಿ 
ಸಾಮಾಜಿಕ ವರ್ಗವನ್ನು ರಂಜಿಸಿ 
ಹೋಗುತ್ತವೆ. 


ಅಭಿನಯವೇ ಈ ನಾಟಕಗಳ ತಿರುಳು. ಇದರ 
ಜೊತೆಗೆ ಅಭಿನಯಿಸುವ ಪಾತ್ರಗಳೇ 
ಹಾಡುಗಾರರಾಗಿದ್ದರೆ ಒಳ್ಳೆಯದು, ಒಂದು 
ವೇಳೆ ಹಾಡುಗಾರರಾಗಿಲ್ಲದಿದ್ದರೂ ಆ 
ಕೊರತೆಯನ್ನು ಹಿಮ್ಮೇಳದವರು, ವಾದ್ಯ 
ವೃಂದವರೂ ತಮ್ಮ ಸಂಗೀತದ ಮೂಲಕ 


ಮುಚ್ಚುತ್ತಾರೆ. ಹಾಗಾಗಿ ಸಂಗೀತವೇ 
ಗೀತನಾಟಕಗಳ ಹೃದಯ ಎಂದರೆ 
ತಪ್ಪಾಗಲಾರದು. 

ಗೀತ-ನೃತ್ಯ ರೂಪಕಗಳಲ್ಲಿ ಅತಿ 


ವಾದ್ಯವೃಂದದವರು, ರಂಗ ವೇದಕೆ ನಿರ್ಮಾಣ 
ಮೊದಲಾದುವುಗಳನ್ನು ನಿಯಂತ್ರಿಸಿ 
ನಿರ್ದೇಶಿಸುವವನು ಇವನೇ. ವಾಸ್ತವವಾಗಿ 
ಗೀತನಾಟಕಗಳ ಗೆಲುವು ಇವನ ಕೈಯಲ್ಲೇ 
ಇರುವುದು. 

ಗೀತ ನೃತ್ಯ ರೂಪಕಗಳಲ್ಲಿ ಮುಖ್ಯವಾಗಿ ಬುದ್ದಿ 
ಭಾವಕ್ಕೆ ಆದ್ಯತೆ ನೀಡಲಾಗುವುದು. ಗೀತಾನೃತ್ಯ 
ಅಭಿನಯಗಳು ಭಾವ ಪ್ರಕಟಣಾ ಸಾಧನಗಳೇ 
ಆಗಿವೆ. ಇವು ವಾಸ್ತವಕ್ಕೆ ದೂರ ಹೋದಷ್ಟೂ 
ಮತ್ತಷ್ಟೂ ಶೋಭಿಸುತ್ತವೆ. 

ನವರಸಗಳನ್ನು ಸಹ ಗೀತನೃತ್ಯಗಳಲ್ಲಿ 
ಪ್ರದರ್ಶಿಸಬಹುದು. ಆದಾಗ್ಯೂ ಶೃಂಗಾರ, 
ಹಾಸ, ಕರುಣಾ ರಸಗಳು ಇವುಗಳಲ್ಲಿ ತುಂಬಾ 
ಪ್ರಭಾವಿಯಾಗಿ ಮೆರೆಯುತ್ತವೆ. 

ಗೀತ-ನೃತ್ಯ ನಾಟಕಗಳ ಉದ್ದೇಶ ಮನಸ್ಸನ್ನು 
ಶುಚಿಗೊಳಿಸುವುದು. ನಮ್ಮ ಚಿತ್ತವನ್ನು 
ಪೂರ್ವಾಗ್ರಹಗಳಿಂದ ಬಿಡಿಸುವುದು ಕಷ್ಟ ಆ 
ಕೆಲಸವನ್ನು ಗೀತ-ನೃತ್ಯ ನಾಟಕಗಳು 
ಮಾಡುತ್ತವೆ. 

ಗೀತ ನೃತ್ಯ ನಾಟಕಗಳನ್ನು ಆಸ್ವಾದಿಸುವ 
ನಮಗೆ ಲೌಕಿಕ ಜಡಲೋಕವನ್ನು ಬಿಟ್ಟು 
ಬೇರೊಂದು ಲೋಕದ ಅನುಭವವನ್ನು 
ತಂದುಕೊಡುವಲ್ಲಿ ಗೀತರೂಪಕ ಮಂದಿರದ 
ಅಲಂಕಾರ, ರಂಗಸಜ್ಜಿಕೆ ಜೊತೆಗೆ ಅಲ್ಲಿನ 
ವಾದ್ಯವೃಂದವು ಪ್ರಮುಖ ಪಾತ್ರ ವಹಿಸುತ್ತದೆ. 
ಕಾಳಿದಾಸನು ತನ್ನ'ಮಾಳವಿಕಾಗ್ನಿಮಿತ್ರ' ದಲ್ಲಿ 
“ಮನಸ್ಸನ್ನು ರಂಜಿಸುವ ವಾದ್ಯವನ್ನು ಎಷ್ಟು 
ಹೊಗಳಿದರೂ ಸಾಲದು” ಎನ್ನುತ್ತಾನೆ. ಹೀಗೆ 
ಇಲ್ಲಿ ಸಂಗೀತವು ನವಲೋಕದ ಹೆಬ್ಬಾಗಿಲನ್ನೇ 
ತೆರೆಯುತ್ತದೆ. 


ಮುಖ್ಯವಾದ ಪಾತ್ರ ಸೂತ್ರಧಾರ. ಆತನನ್ನು ಸಮಕಾಲೀನತೆ 
ಸೇನಾಪತಿ ಎನ್ನುವುದೂ ಉಂಟು. ಗೀತ- ಪ್ರಸ್ತುತ ಸನ್ನಿವೇಶದಲ್ಲಿ ಆಧುನಿಕತೆಯ ಪ್ರಭಾವಕ್ಕೆ 
ನೃತ್ಯಗಳಲ್ಲಿನ ಪಾತ್ರದಾರಿಗಳು. ಒಳಗಾದ ಯುವ ಸಮದಾಯವು ಪಾಶ್ಚಾತ್ಯ ಸಂಸ್ಕೃತಿ, 


VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 24 
This article available at: www.srujani.in 


SRUJANI: Indian Journal of Innovative Research and Development 


ಪರಾಮರ್ಶನ ಗ್ರಂಥಗಳು 


ಸಂಗೀತಗಳ ಕಡೆಗೆ ವಾಲುತ್ತಿದ್ದು, ಅವರಿಗೆ ನಮ್ಮ 
ದೇಶೀಯ ಸಂಗೀತ, ನೃತ್ಯ ನಾಟಕಗಳ ಕಡೆಗೆ 
ಅಭಿರುಚಿಯನ್ನು ಬೆಳೆಯಿಸಬೇಕಾದ ಅವಶ್ಯಕತೆಯಿದೆ. 
ಅಲ್ಲದೆ ಈಗಿನ ರಂಗಸ್ಥಳಗಳಲ್ಲಿ, ಚಲನಚಿತ್ರಗಳಲ್ಲಿ 
ಅಬ್ಬರದ ಸಂಗೀತ ಸಂಯೋಜನೆಯು ಯುವಕರಲ್ಲಿ 
ಭಾವೋದ್ರೇಕವನ್ನು ಉಂಟುಮಾಡುತ್ತಿವೆಯೇ 
ಹೊರತು ಭಾವೋಪಶಮನವನ್ನಲ್ಲ. ಜೊತೆಗೆ 
ಮನಸ್ಸನ್ನು ಆಕರ್ಷಿಸುವ ಸಂಗೀತ, ನೃತ್ಯಗಳಾಗಲೀ 
ಈಗ ಸಿಗುವುದು ವಿರಳವೇ. ಇವುಗಳ ಜೊತೆಗೆ ನಮ್ಮ 
ದೇಶೀಯ ಪರಂಪರೆಯನ್ನು ಉಳಿಸುವ ತುರ್ತು ಸಹ 
ನಮ್ಮ ಮೇಲೆ ಇದೆ. ಇಂತಹ ಸನ್ನಿವೇಶದಲ್ಲಿ ನಮ್ಮ 
ಮಕ್ಕಳಿಗೆ, ಯುವ ಜನತೆಗೆ ಅವರ ಪಠ್ಯದ ಜೊತೆಗೆ 


ಮೈಸೂರು ವಿಶ್ವವಿದ್ಯಾಲಯದ 
(2017). ಮೈಸೂರು ವಿಶ್ವವಿದ್ಯಾಲಯ. 


ವಿಶ್ವಕೋಶ. 


ಶಿವರಾಮ ಕಾರಂತರು. (1977). ಸ್ಮತಿ 


ಪಟಲದಿಂದ-ಸಂಪುಟ 1 ಐ.ಬಿ.ಹೆಚ್‌ ಪ್ರಕಾಶನ 
ಶಿವರಾಮ ಕಾರಂತ. (2017). ಡಾ. ಶಿವರಾಮ 


ಕಾರಂತರ ಸಮಗ ನಾಟಕಗಳು-ಸಂಪುಟ 3. 
ರವೀಂದ್ರ ಪುಸ್ತಕಾಲಯ. 


ಶಿವರುದ್ರಪ್ಪ ಜಿ.ಎಸ್‌. ಮತ್ತು ಡಾ.ಎಚ್‌.ಎಸ್‌. 
ವೆಂಕಟೇಶಮೂರ್ತಿ (ಸಂ.) (2002). ಪು.ತಿ.ನ 
ಅವರ ಸಮಗ್ರ ಗದ್ಯ ಸಂಪುಟ, ಕನ್ನಡ ಪುಸ್ತಕ 


ಗೀತ ನೃತ್ಯ ನಾಟಕಗಳ ಪರಿಚಯವನ್ನು ಪ್ರಾಧಿಕಾರ. 

ಮಾಡಿಸುವುದು ನಮ್ಮ ಜವಾಬ್ದಾರಿಯೂ ಹೌದು, * ಶ್ರೀಕಂಠಯ್ಯ ತೀ.ನಂ. (1953). ಭಾರತೀಯ 
ಜೊತೆಗೆ ಇದರಿಂದ ಕಲೆಗೂ ಪ್ರೋತ್ಸಾಹ ಕಾವ್ಯಮೀಮಾಂಸೆ ಪ್ರಸಾರಾಂಗ, ಮೈಸೂರು 
ದೊರೆತಂತಾಗುವುದು. ವಿಶ್ವವಿದ್ಯಾಲಯ. 

VOLUME-3, ISSUE-2, MAY-JUNE 2024 ISSN: 2583-3510, Pp. 19-25 ಕ 


This article available at: www.srujani.in 


ಸ್ಫ್ಪಜಸು IS SN: 2583-3510 


SRUJANI: Indian Journal of Innovative Research and Ss [ R D F 
Development (SRD) 


Volume-3 Issue 2, May-June 2024, Pp. 26-32 editor@srujani.in 
Bi-Monthly, Peer-Reviewed, Open Access, Indexed Journal www.srujani.in 
ಕಾದಂಬರಿಗಳಲ್ಲಿ ಕರಾವಳಿ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿ: ಎಚ್‌. ನಾಗವೇಣಿ ಅವರ 
“ಗಾಂಧಿ ಬಂದ' ಕಾದಂಬರಿಯನ್ನು ಅನುಲಕ್ಷಿಸಿ 
ಪ್ರಮಿತ 
ಸಂಶೋಧನಾ ವಿದ್ಯಾರ್ಥಿ, ಇತಿಹಾಸ ವಿಭಾಗ, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು. 


Abstract: 
ಕನ್ನಡ ಸಾಹಿತ್ಯದ ಸಂದರ್ಭದಲ್ಲ ಕಾದಂಬರಿ, ಕಾವ್ಯ. ಸಣ್ಣ ಕಥೆ ಪ್ರಕಾರಗಳು ಮೊದಲ ಬಾರಿಗೆ 


ಅಭಿವಕ್ಷಗೊಂಡಿರುವುದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಇದಕ್ಕೆ ಪಮುಖ ಕಾರಣ ಕರಾವಳಿ ಪ್ರದೇಶ 
ನೇರವಾಗಿ ಬ್ರಿಟಷ್‌ ಪ್ರಾಂತ್ಯದ ಆಡಳಿತದಲ್ಲಿದ್ದದ್ದು ಒಂದಾದರೆ ಕೈಸ್ತ ಮಿಷನರಿಗಳ ಸಾಂಸ್ಕೃತಿಕ ಶೈಕ್ಷಣಿಕ 
ಚಟುವಟಿಕೆಗಳು ಇನ್ನೊಂದು. ಈ ಕಾರಣದಿಂದ ಆರಂಭಗೊ೦ಡ ಇಂಗ್ಲಿಷ್‌ ಪ್ಲಿಕ್ಷಣಕಮ ಪಾಶ್ಚಾತ್ಮ ಸಾಹಿತ್ಯವನ್ನು 
ಪರಿಚಯಿಸಿತು ಇದು ಇಲ್ಲಿನ ಸ್ಥಳೀಯರಲ್ಲೂ ಹೊಸ ಮಾದರಿಯ ಸಾಹಿತ್ಯ ಚಟುವಟಿಕೆಗಳಲ್ಲಿ 
ತೊಡಗಿಕೊಳ್ಳುವಂತೆ ಪ್ರೇರೇಪಿಸಿತು. ಇದೇ ಸಾಲಿನಲ್ಲಿಟ್ಟು ಗಟ್ಟಿ ದ್ವನಿಯಲ್ಲಿ ಮಾತನಾಡಬಹುದಾದ ಅನೇಕ 
ಕಾದಂಬರಿಗಳು ಸಾಹಿತ್ಯದ ರೂಪಕವಾಗಿ ತುಳುನಾಡಿನ ಕುರಿತು ಪ್ರಕಟವಾಗಿವೆ. ಅಧುನಿಕೋತ್ತರವಾದಿ ಚಿಂತನೆಯ 
ಪಕಾರ ಈ ಬಗೆಯ ಸಾಹಿತ್ಯ ಕೂಡ ಒಂದು ನಿರ್ದಿಷ್ಟ ಕಾಲಘಟ್ಟದ ಪರಿಸರವನ್ನು ರಾಜಕೀಯ 
ಆಡುಂಬೋಲಗಳನ್ನು, ಭೌಗೋಳಿಕ ಸರಹದ್ದಿನ ಜನ ಸಮುದಾಯಗಳ ಇತಿಹಾಸ, ಸಂಸ್ಕೃತಿ ಮತ್ತು 
ಪರಂಪರೆಯನ್ನು ಅರ್ಥಮಾಡಿಕೊಳ್ಳಲು ಉಪಯುಕ್ತ ದಾಖಲೆಗಳಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಎಚ್‌ 
ನಾಗವೇಣಿಯವರ ಗಾಂಧಿ ಬಂದ' ಕಾದಂಬರಿ ಡಿಕೆ ಚೌಟರವರ ಮಿತ್ತ ಬಯಲು ಯಮುನಕ್ಕೆ' ಮತ್ತು 
ಶಿವರಾಂ ಕಾರಂತರ ಚೋಮನ ದುಡಿ' ಕಾದಂಬರಿಗಳು ಚಾರಿತ್ರಿಕವಾಗಿ ಮಹತ್ವದ್ದಾಗಿವೆ. ಪಸ್ತುತ ಲೇಖನದಲ್ಲಿ 
ಎಚ್‌. ನಾಗವೇಣಿ ಅವರ ಗಾಂಧಿ ಬಂದ' ಕಾದಂಬರಿಯನ್ನು ಅನುಲಕ್ಷಿಸಿ ಕರಾವಳಿ ಕರ್ನಾಟಕದ ಚರಿತ್ರೆ ಮತ್ತು 
ಸಂಸ್ಕೃತಿಯನ್ನು ತಿಳಿಯುವ ಪ್ರಯತ್ನ ಮಾಡಲಾಗಿದೆ. 


Keywords: ಕನ್ನಡ ಕಾದಂಬರಿಗಳು, ಎಚ್‌.ನಾಗವೇಣಿ, ಗಾಂಧಿ ಬಂದ, ಕರಾವಳಿ ಕರ್ನಾಟಕ, ಚರಿತ್ರೆ ಮತ್ತು 
ಸಂಸ್ಕೃತಿ. 


ಪೀಠಿಕೆ 

ಕಾದಂಬರಿಗಳು ಒಂದು ನಿರ್ದಿಷ್ಟಾಕಾಲ ಘಟಕದ ಘಟನಾವಳಿಗಳ ಮರು ಮಂಡನೆಯಾಗಿ ಕಾಣುತ್ತವೆ. 
ಸಮಾಜವನ್ನು ಪರಿಚಯಿಸುವ ಪ್ರಯತ್ನ ಮಾಡುತ್ತವೆ ಈ ಸಂದರ್ಭಗಳು ಆಯಾಯ ಕಾಲಕ್ಕೆ ಸೇರಿದ 
ಮತ್ತು. ಇವುಗಳಲ್ಲಿ. ಚರ್ಚೆಯಾಗುವ ಅನೇಕ ದಾಖಲೆಗಳು ದೃಢೀಕರಿಸುತ್ತವೆ. ಆ ಕಾರಣಕ್ಕಾಗಿ 
ಸಂದರ್ಭಗಳು ತುಳುನಾಡಿನಲ್ಲಿ ಘಟಿಸಿದ ಕಾದಂಬರಿಗಳ ವಸ್ತುಗಳನ್ನು ಆಧುನಿಕೋತ್ತರ 


Please cite this article as: ಪ್ರಮಿತ. (2024). ಕಾದಂಬರಿಗಳಲ್ಲಿ ಕರಾವಳಿ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿ: ಎಚ್‌. ನಾಗವೇಣಿ ಅವರ 
"ಗಾಂಧಿ ಬಂದ” ಕಾದಂಬರಿಯನ್ನು ಅನುಲಕ್ಷಿಸಿ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 
26-32 


SRUJANI: Indian Journal of Innovative Research and Development 


ಕಣ್ಣುಗಳಿಂದ ನೋಡಿ ತುಳುನಾಡಿನ ಚರಿತ್ರೆ ಮತ್ತು 
ಸಂಸ್ಕೃತಿಯನ್ನು ಮರು ನಿರೂಪಿಸುವ ಪ್ರಯತ್ನ 
ಮಾಡಬಹುದಾಗಿದೆ. 

ಬಹುತೇಕ ಎಲ್ಲಾ ಭಾರತೀಯ ಭಾಷೆಗಳಲ್ಲಿಯೂ 
ಸಾಮಾಜಿಕ ಬದಲಾವಣೆಯ ಇತಿಹಾಸ ಮತ್ತು 
ಅದರ ಸಾಹಿತ್ಯಕ ಪ್ರತಿನಿಧಿಕರಣವನ್ನು ವಿವಿಧ 
ರೀತಿಯಲ್ಲಿ ಕಾಣುತ್ತೇವೆ. ಜಾನಪದ ಸಾಹಿತ್ಯ/ಮೌಖಿಕ 
ಸಾಹಿತ್ಯಗಳು ರೈತರು, ಆದಿವಾಸಿಗಳು, ದಮನಿತರು, 
ಮಹಿಳೆಯರು ಹಾಗೂ ಇತರೆ ಸಾಮಾನ್ಯ ಜನರು 


ಮತ್ತು ದುಡಿಯುವ ವರ್ಗದ ಜೀವನವನ್ನು 
ಕಟ್ಟಿಕೊಡಲು ಇತಿಹಾಸಕ್ಕೆ ಉಪಯುಕ್ತವಾದ 
ಮಾಹಿತಿಯನ್ನು ನೀಡುತ್ತದೆ. ಇತಿಹಾಸವೆಂದರೆ 


ಗತಕಾಲದ ಘಟನೆಗಳು ಹಾಗೂ ಅವುಗಳ ದಾಖಲೆ 
ಎಂದು ಹೇಳಲಾಗಿದೆ. ವರ್ತಮಾನವನ್ನು ಬದುಕುವ 
ಸಂದರ್ಭದಲ್ಲಿ ಗತಕಾಲದ ವಿಷಯವನ್ನು 
ತಿಳಿದುಕೊಳ್ಳಲು ಹೊರಡುವುದು ಸಹಜ. ಅಂದಿನ 
ಸಂಗತಿಗಳು ವರ್ತಮಾನಕ್ಕೆ ಪ್ರಸ್ತುತವಾಗುವುದು 
ಇಲ್ಲಿಯ ವಿಶೇಷ. ಭೂತಕ್ಕೆ ವರ್ತಮಾನವೂ ಜೀವ 
ತುಂಬುತ್ತದೆ. ಸಾಹಿತ್ಯವು ಭೂತದ ಪಾತ್ರಗಳಿಗೆ ಪ್ರಾಣ 
ಪ್ರತಿಷ್ಠಾಪನೆ ಮಾಡಿದಾಗ ಅವು ಜೀವ೦ತವಾಗಿ ನಮ್ಮ 
ಮುಂದೆ ನಿಲ್ಲುತ್ತವೆ. ಇತಿಹಾಸವು ಬದುಕಬೇಕಾದರೆ 
ವರ್ತಮಾನದೊಂದಿಗೆ ಮಾತ್ರ, ಕಾಲಿಂಗ್‌ವುಡ್‌ 
“ಇತಿಹಾಸ ಮಾನವನ ತಿಳುವಳಿಕೆ ಅಥವಾ ಜ್ಞಾನಕ್ಕೆ 
ಪ್ರಪ್ರಥಮವಾಗಿ ನೆರವಾಗುತ್ತದೆ' ಎನ್ನುತ್ತಾನೆ. 
ಏಕೆಂದರೆ ಇತಿಹಾಸ ಮನುಷ್ಯನನ್ನು ಕುರಿತದ್ದು. ಅದು 
ಮಾನವನ ಬಗ್ಗೆ ಮಾನವನು ಚಿಂತಿಸಿದುದರ 
ಕುರುಹು. ಮನುಷ್ಯ ಏನು ಮಾಡಿದನು? ಏನು 
ಮಾಡುತ್ತಿದ್ದಾನೆ? ಎಂಬುದರ ಅರಿವು 
ಮೂಡಿಸುವುದೇ ಇತಿಹಾಸ, ಸಾಹಿತ್ಯಕ್ಕೂ ಮೂಲ 
ಸಾಮಗ್ರಿ ಮನುಷ್ಯನೇ ಆಗಿರುವುದರಿಂದ ಈ 
ಹಂತದಲ್ಲಿ ಇತಿಹಾಸಕ್ಕೂ ಸಾಹಿತ್ಯಕ್ಕೂ ವ್ಯತ್ಯಾಸ 
ನಿಲ್ಲುವುದಿಲ್ಲ. ಸಾಹಿತಿ ಮತ್ತು ಇತಿಹಾಸಕಾರರಲ್ಲಿ 
ಇರುವ ಮುಖ್ಯ ವ್ಯತ್ಯಾಸವೆಂದರೆ ಇತಿಹಾಸಕಾರನ 
ಕಾವ್ಯ ಸಮಕಾಲೀನ ಸಂಗತಿಗಳಲ್ಲಿ ಸೀಮಿತವಾಗಿದ್ದರೆ 


ಸಾಹಿತಿಯ ಸೃಜನಶೀಲ ಕ್ರಿಯೆ 
ಸಾರ್ವಕಾಲಿಕವಾಗಿರುತ್ತದೆ. 

ಇತಿಹಾಸದಲ್ಲಿ, ಆಧುನಿಕೋತ್ತರವಾದಿ ಚಿ೦ತಕರು 
ಮುಖ್ಯವಾಗಿ ಹೆಡನ್‌ ವೈಟ್‌, ಗತದ ವಾಸ್ತವದ 
ಸಂಗತಿಗಳನ್ನು ಶಾಸನಗಳು, ವಾಸ್ತುಶಿಲಗಳು, 
ಉತ್ಪನನಗಳು, ನಾಣ್ಯಗಳು ಮುಂತಾದ ಆಕರಗಳನ್ನು 
ಹೊರತುಪಡಿಸಿ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ 
ರಚನೆಯಾಗಿರುವ ಕಾದಂಬರಿಗಳು ಕೂಡ 
ಪರಿಚಯಿಸಬಲ್ಲವು ಎಂದು ಹೇಳುತ್ತಾನೆ. ಏಕೆಂದರೆ 
ಸಾಹಿತ್ಯಕ ಆಕರಗಳು ಸಮಾಜದ ಗತಿಬಿಂಬವಾಗಿವೆ. 


ಅದರ ಆಕರ ಮಾನವನ ಬದುಕೆ ಆಗಿದ್ದು 
ಸಮಾಜಮುಖಿ ಲೇಖಕನೊಬ್ಬನ ಸಾಹಿತ್ಯ 
ಕೃತಿಯೊಂದರ ಅಧ್ಯಯನ ಆ ಕಾಲಘಟ್ಟದ 
ಸಮಾಜವೊಂದರ ಅಧ್ಯಯನವೂ ಆಗುತ್ತದೆ. 


ಹಡ್ಬನ್‌ರವರು ಹೇಳುವಂತೆ, ಕಾದಂಬರಿಯ ಲೇಖಕ 
ಬದುಕಿನೊಡನೆ ವ್ಯವಹರಿಸುವುದರಿಂದ ಎಲ್ಲಡೆಯೂ 
ಬದುಕಿನಲ್ಲಿ ಸಿಕ್ಕಿಹಾಕಿಕೊಂಡಿರುವ ನೈತಿಕ ಸಂಗತಿಗಳು 
ಮತ್ತು ಸಮಸ್ಯೆಗಳೊಡನೆ, ಅವನು 
ವ್ಯವಹರಿಸಲೇಬೇಕು ಕಾದಂಬರಿ ಎಂಬುದು ಕೇವಲ 
ಗದ್ಯಾತ್ಮಕವಾದ ಕಾಲ್ಪನಿಕ ಕಥೆ ಮಾತ್ರವಾಗಿರದೆ ಅದು 
ಮಾನವ ಜೀವನವನ್ನು ಕುರಿತು ವಿಶದವಾಗಿ, 
ಗದ್ಯರೂಪದದಲ್ಲಿ ಹೇಳಿದ ವ್ಯಾಖ್ಯಾನ ಆಗಿದೆ. 

ಎಚ್‌ ನಾಗವೇಣಿಯವರ "ಗಾಂಧಿ ಬಂದ' 

ಕಾದಂಬರಿ 

ಎಚ್‌ ನಾಗವೇಣಿಯವರ "ಗಾಂಧಿ ಬಂದ' 
ಕಾದಂಬರಿ ಮೊದಲನೇದಾಗಿ ಚರಿತ್ರೆಗೆ ಸಂಬಂಧಿಸಿದ 
ನಿದರ್ಶನಗಳನ್ನು ಜೋಡಿಸಿ ಕಥನವನ್ನಾಗಿ 
ರೂಪಿಸುವ ಪ್ರಯತ್ನ ಮಾಡುತ್ತದೆ. ಗಾಂಧಿ 
ಆಗಮನದ ಹಿನ್ನೆಲೆಯನ್ನು ಬಳಸಿಕೊಂಡು ತುಳು 
ಪ್ರಾದೇಶಿಕ ಬದುಕಿನ ಸಾಂಸ್ಕೃತಿಕ ಜೀವನವನ್ನು 
ಕಟ್ಟಿಕೊಡುವುದು "ಗಾಂಧಿ ಬಂದ” ಕಾದಂಬರಿಯ 
ಕಥಾವಸ್ತುವಾಗಿದೆ. ಜನತೆಯ ಮೇಲಾದ ಗಾಂಧಿ 
ಪ್ರಭಾವದ ಹಿನ್ನೆಲೆಯಲ್ಲಿ ಈ ಕಾದಂಬರಿ ಬೆಳೆಯುತ್ತ 
ಹೋಗುವುದು ಒಂದು ವೈಶಿಷ್ಟ್ಯ ಈ 


VOLUME-3, ISSUE-2, MAY-JUNE 2024 ISSN: 2583-3510, Pp. 26-32 27 


This article available at: www.srujani.in 


SRUJANI: Indian Journal of Innovative Research and Development 


ಕಾದಂಬರಿಯು ವಸಾಹತು ಸಂದರ್ಭದ ಒಂದು 
ಪ್ರದೇಶದ ಸಾಂಸ್ಕೃತಿಕ ಬದುಕಿನ ಒಳ ವಿವರಗಳಿಂದ 


ಶ್ರೀಮಂತಗೊಂಡಿದೆ. ಸ್ವತಂತ್ರ್ಯ ಚಳುವಳಿಯು 
ಪ್ರಾದೇಶಿಕವಾಗಿ ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ 
ಸಮಾಜ, ಕುಟುಂಬ, ಮನುಷ್ಯ ಸಂಬಂಧಗಳ 
ನಡುವೆ ಏರ್ಪಡುತ್ತಿರುವ ಸಂಘರ್ಷವನ್ನು 
ಅದರೊಂದಿಗೆ ಉತ್ಪನ್ನವಾಗುವ 
ಮನೋಯಾತನೆಯನ್ನು ಒಟ್ಟಿಗೆ ಪ್ರಕಟಿಸುತ್ತದೆ. 
ಹಾಗಾಗಿ ಚರಿತ್ರೆಯ ಅಧ್ಯಯನದಲ್ಲಿ ಈ 
ಕಾದಂಬರಿಯೂ ವಿಶೇಷವಾದದ್ದು. ಈ 


ಕಾದಂಬರಿಯಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕಾಲಕ್ಕೆ 
ದಕ್ಷಿಣ ಕನ್ನಡ ಜಿಲ್ಲೆಗೆ ಮೂರು ಬಾರಿ ಬಂದು 
ಹೋದ “ಗಾಂಧಿ” ಹಾಸುಹೊಕ್ಕಾಗಿ 
ಸೇರಿಕೊಂಡಿದ್ದಾರೆ. ಇಲ್ಲಿ "ಗಾಂಧಿ' ಒಬ್ಬ ವ್ಯಕ್ತಿಯ 
ಹೆಸರು ಮಾತ್ರವಾಗಿರದೆ ಬದಲಾವಣೆಯ 
ಸಂಕೇತವಾಗಿದೆ. ಕರಾವಳಿ ಭಾಗದ ಜನಜೀವನದಲ್ಲಿ 
ನಿರ್ದಿಷ್ಟ ಕಾಲಮಾನವೊಂದರಲ್ಲಿ ನಡೆದ ಸಾಮಾಜಿಕ 
ಪರಿವರ್ತನೆಯನ್ನು ಈ ಕಾದಂಬರಿ ಧ್ವನಿಪೂರ್ಣವಾಗಿ 
ಕಟ್ಟಿಕೊಡುತ್ತದೆ ದ್ರೌಪದಿ- ಆಧ್ರಾಮರ ಬದುಕು 
ಕಥೆಯ ಕೇಂದ್ರವೆಂಬಂತೆ ಇದ್ದರೂ, ಕಾದಂಬರಿಯ 


ವ್ಯಾಪ್ತಿ ಸರ್ವಗ್ರಾಹಿಯಾಗಿದ್ದು ತುಳುನಾಡಿನ 
ಸಮಕಾಲಿನ ಸಾಂಸ್ಕೃತಿಕ ವಿವರಗಳನ್ನು ತನ್ನ 
ತೆಕ್ಕೆಯಲ್ಲಿ ಹಿಡಿದಿಟ್ಟುಕೊಂಡಿದೆ. ಡೋಲು 
ಬಡಿಯುತ್ತಲೇ ಗಾಂಧಿ ಬಗ್ಗೆ ಯೋಚಿಸುವ 
ಕೂಲಿಯಾಳು ನೇಜಿ ನೆಡುತ್ತಲೇ ಗಾಂಧಿ ಬಗ್ಗೆ 


ಗಂಭೀರವಾಗುವ ನಾಟಿ ಹೆಂಗಸು, ಗಾಡಿ 
ಹೊಡೆಯುತ್ತಲೇ ಸ್ವಾತಂತ್ರ್ಯ ಗಾಂಧಿ ದೇಶ ಎಂದು 
ಜಪಿಸುವ ಆದ್ರಾಮ ಹೀಗೆ ಹತ್ತಾರು ಪಾತ್ರಗಳು 
ನೆಲದಲ್ಲಿಯೇ ನಿಂತು ರಾಷ್ಟದ ತಲೆ ಕಾಯುವ ಬಗ್ಗೆ 
ವಿಸ್ಮಯ ಹುಟ್ಟಿಸುತ್ತದೆ. 

“ಗಾಂಧಿ ಬಂದ' ಕಾದಂಬರಿಯು ರಚನೆಗೊಳ್ಳುವ 
ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಿನ ಪರಿಸರವನ್ನು 


ಸಾಂಸ್ಕೃತಿಕ ಸಾಮಾಜಿಕ ಅಂಶಗಳನ್ನು ಗುರುತಿಸಿ 
ಬಾಹ್ಯ ಪ್ರಪಂಚಕ್ಕೆ ಅನಾವರಣಗೊಳಿಸಿದೆ. ಒಂದು 


ಸಂಸ್ಕೃತಿಯನ್ನು ನಿರೂಪಿಸುತ್ತಾ ಸಾಮಾಜಿಕ 
ಪರಿವರ್ತನೆಯನ್ನು ಸೂಕ್ಷವಾಗಿ ಯಾವುದೇ 
ಪಕ್ಷಪಾತವಿಲ್ಲದೆ ಕಟ್ಟಕೊಡುವ ಪ್ರಯತ್ನವನ್ನು 
ನಾಗವೇಣಿಯವರ ಬರವಣಿಗೆಯಲ್ಲಿ 
ವಿಶಿಷ್ಟವಾದುದಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, 
ಕಾಸರಗೋಡು ಜಿಲ್ಲೆಗಳನ್ನು ಒಳಗೊಂಡಂತೆ 
ಪ್ರಾದೇಶಿಕ ತುಳುನಾಡೆಂದು ಕರೆಯಲ್ಲಡುವ 
ಪ್ರದೇಶವು ಆಧುನಿಕತೆಯಿಂದ ಪಡೆಯುತ್ತಿರುವ 


ಹೊಸ ಸ್ವರೂಪದ ಸಾಂಸ್ಕೃತಿಕ ನೆಲೆಗಳ ಸಂಕೀರ್ಣ 
ರೂಪಗಳನ್ನು "ಗಾಂಧಿ ಬಂದ" ಕಾದಂಬರಿಯಲ್ಲಿ 
ಕಾಣಬಹುದು. ಇಲ್ಲಿ ಗಾಂಧಿ ಆಗಮನದ ಸಂಗತಿ 
ಮುಖ್ಯ ವಸ್ತುವಾಗಿದ್ದರೂ ಈ ಸಂಗತಿಯ ಜೊತೆಗೆ 
ಇನ್ನಿತರ ಪ್ರಮುಖ ಪ್ರಸಂಗಗಳು ಇಲ್ಲಿ 
ಮುಖ್ಯವಾಗಿದೆ. ಹೆಬ್ಬಾರ, ಕಾರ್ನಾಡ 
ಸದಾಶಿವರಾಯರು, ಮಾರಪ್ಪ, ಕುಳ್ಳಾಗುತ್ತಿನ ಶೆಟ್ಟರು, 
ಕೇಶವ ಶ್ಯಾನುಭೋಗರು, ಅದ್ರಾಮ, ದೌಪದಿ, 
ದಾರು, ಸೂರಕ್ಕೆ, ರುಕ್ಕುಣಿಯಮ್ಮ ಅ೦ಮುಣಿಯಮ್ಮ 
ಪುಟ್ಟಮ್ಮಕ್ಕ, ಐತ, ಅಂತಪ್ಪ ಹೀಗೆ ಅಸಂಖ್ಯಾತ 
ಪಾತ್ರಗಳು ಚಂದಕೆರೆ ಕಂಬಳದಂತಹ ಅಸಂಖ್ಯಾತ 


ಸಾಂಸ್ಕೃತಿಕ ಹಬ್ಬ-ಹರಿದಿನಗಳು, ಸ್ವಾತಂತ್ರ್ಯ 
ಹೋರಾಟದ ಚಿತ್ರಣಗಳು ಇಲ್ಲಿ ಚಿತ್ರತವಾಗಿದ್ದು 
ಇದೊಂದು ವ್ಯಾಪಕ ಆವರಣವುಳ್ಳ 
ಕಾದಂಬರಿಯಾಗಿದೆ. 


ಕಾದಂಬರಿಯ ಪ್ರಮುಖ ಪಾತ್ರಗಳಲ್ಲಿ ಹೆಬ್ಬಾರರು 
ಒಬ್ಬರು. ಮನೆತನದಿ೦ದ ಸ್ಥಿತಿವ೦ತರಾಗಿದ್ದ ಹೆಬ್ಬಾರರು 
ಕಟ್ಟಾಬ್ರಾಹ್ಮಣರು. ಪಾರಂಪರಿಕ ಸಂಪ್ರದಾಯದ 
ಚೌಕಟ್ಟಿನಲ್ಲಿ ಬೆಳೆದು ಬಂದು ಹೆಬ್ಬಾರರಿಗೆ ಅಪಾರ 
ಜಾತಿ ಅಭಿಮಾನ ಯಾವ ಸಂದರ್ಭದಲ್ಲೂ 


ಹಿಂದಿನಿಂದ ಹರಿದು ಬಂದ ಬ್ರಾಹ್ಮಣ್ಯವನ್ನು ಬಿಟ್ಟು 


ಕೊಡಬಾರದು, ಅದಕ್ಕೆ ಅಪಚಾರವಾಗದಂತೆ 


ಆಕರವಾಗಿ ಆದರ್ಶವಾಗಿ ಕಟ್ಟಿಕೊಂಡು ಕಾಯಬೇಕು, ಇದು ಹೆಬ್ಬಾರರ ಜಾತಿ ಬಗೆಗಿನ ದಿಟ್ಟ 
ರಚಿತವಾಗಿದೆ. ಜೊತೆಗೆ ಒಂದು ಪ್ರದೇಶದ ಪ್ರಧಾನ ನಿಲುವು. ಈ ಕಾರಣಕ್ಕಾಗಿಯೇ ಅವರು ತಮ್ಮ 
VOLUME-3, ISSUE-2, MAY-JUNE 2024 ISSN: 2583-3510, Pp. 26-32 28 


This article available at: www.srujani.in 


SRUJANI: Indian Journal of Innovative Research and Development 


ಬಾಳನ್ನು ಹಾಳುಗೆಡೆವಿದ್ದು. ಅವರ ಜಾತಿ ಭ್ರಮೆ 


ಅವರ ಒಬ್ಬಳೇ ಹೇಣ್ಣು ಮಗಳು ದೌಪದಿಯ 
ಬದುಕನ್ನೇ ಕೊಂದು ಹಾಕುವಂತೆ ಮಾಡುತ್ತದೆ. 
ಬ್ರಾಹ್ಮಣ್ಯದ ಕವಿಮುಷ್ಠಿಯಲ್ಲಿ ಬದುಕನ್ನು 
ಆಯ್ದುಕೊಂಡ ಹೆಬ್ಬಾರರಿಗೆ ಮಗಳು ಮುಸ್ಲಿಂ 
ಹುಡುಗನೊಬ್ಬನನ್ನು ಪ್ರೀತಿಸುವುದು, 
ಮಾತನಾಡುವುದು ಬಹುದೊಡ್ಡ ಸಮಸ್ಯೆಯಾಗಿ, 
ಕುತ್ತಾಗಿ ಕಾಡತೊಡಗಿ ಬ್ರಾಹ್ಮಣ್ಯಕ್ಕೆ ಬಹುದೊಡ್ಡ 


ಪ್ರಚಾರವಾಗುತ್ತದೆ ಎಂದು ಭಾವಿಸುತ್ತಾರೆ. ಸುರಗಿ 
ಮಠದ ಮಾದೆಗೆ ಇದು ಬಹುದೊಡ್ಡ ದಕ್ಕೆ ಎಂದೇ 


ಹೆಬ್ಬಾರರು ಪರಿಗಣಿಸುತ್ತಾರೆ. ಹೀಗಾಗಿ ಮಗಳು 
ದೌಪದಿ ಪ್ರೀತಿಸಿದ ಇಸ್ಲಾಂ ಧರ್ಮಕ್ಕೆ ಸೇರಿದ 
ಆದ್ರಾಮನನ್ನು ಮಟ್ಟ ಹಾಕಲು ಹೆಬ್ಬಾರರು 


ಪ್ರಯತ್ನಿಸುತ್ತಾರೆ. ಹೆಬ್ಬಾರರ ದೃಷ್ಟಿಯಲ್ಲಿ ಧರ್ಮದ 
ಕಟ್ಟಳೆಯ ಮುಂದೆ ಮಾನವತೆಗಾಗಲಿ, ಪ್ರೀತಿ- 
ಪ್ರೇಮಗಳಿಗಾಗಲಿ. ಯಾವ ಬೆಲೆಯೂ ಇಲ್ಲ. 
ಜಾತಿವ್ಯವಸ್ಥೆಯು ಯಾವ ರೀತಿಯಾಗಿ ಕರಾವಳಿ 
ಭಾಗದಲ್ಲಿ ಬೇರೂರಿತ್ತು ಎಂಬುದನ್ನು ಇಲ್ಲಿ 
ಅರ್ಥೈಸಿಕೊಳ್ಳಬಹುದು. 

ಧರ್ಮದ ಚೌಕಟ್ಟಿಗೆ ಕಟ್ಟುಬಿದ್ದು ಮಾನವತೆಯ 
ಗಂಧವೇ ಇಲ್ಲದ ಒಂದು ವಿಶಿಷ್ಟ ಪಾತ್ರವಾಗಿ ಇಲ್ಲಿ 
ಹೆಬ್ಬಾರರನ್ನು ಕಾಣಬಹುದು. ಆದ್ರಾಮನನ್ನು 
ಮಟ್ಟಹಾಕಲು ಯಾರ ಸಹಾಯ 
ಪಡೆಯಬೇಕೆಂಬುದನ್ನು ಚಿಂತಿಸಿದ ಹೆಬ್ಬಾರರು 
ಮೊದಮೊದಲು ಆತನನ್ನು ಮುಗಿಸಿ ಬಿಡಬೇಕೆಂಬ 
ನಿರ್ಧಾರಕ್ಕೂ ಬರುತ್ತಾರೆ. ಆದರೆ ಅದರಿಂದ 
ಆಗಬಹುದಾದ ಅನಾಹುತಗಳ ಅರಿವಿದ್ದ ಹೆಬ್ಬಾರರು 
ತನ್ನ ಮಗಳು ದೌಪದಿಯ ವಿಷಯಕ್ಕೆ ಬರದಂತೆ 
ನೋಡಿಕೊಳ್ಳುವ ಯೋಜನೆಯನ್ನು ರೂಪಿಸಿ 
ಅದಕ್ಕಾಗಿ ಮಾರಪ್ಪನ ಸಹಾಯವನ್ನು ಕೇಳುತ್ತಾರೆ. 
ಆದರೆ ಇಲ್ಲಿ ಮಾರಪ್ಪ ದೌಪದಿಯನ್ನು ಆದ್ರಾಮನಿಗೆ 


ಯಾವ ಮೂಲದಿಂದ ವಿಚಾರಿಸಿದರೂ 
ಆದ್ರಾಮನನ್ನು ಮಟ್ಟಹಾಕುವುದು ಅಷ್ಟು ಸುಲಭದ 
ಮಾತಾಗಿರಲಿಲ್ಲ. ಕುಳ್ಳಾಗುತ್ತಿನ ಶೆಟ್ಟರು, ಪೊಸೂಡಿ 
ಶೆಟ್ಟರು, ಮಾರಪ್ಪ ಇವರುಗಳ ಬೆಂಬಲದೊಂದಿಗೆ 


ಅದ್ರಾಮ ದೌಪದಿಯನ್ನು ಮದುವೆಯಾದಾಗ 
ಹೆಬ್ಬಾರರು ಮಗಳನ್ನು ಜಾತಿಯಿಂದಲೇ 
ಬಹಿಷ್ಠರಿಸುತ್ತಾರೆ. ಬ್ರಾಹ್ಮಣ್ಯದ ಮುಂದೆ ಮಗಳ 
ಪ್ರೀತಿಯು ಸೋಲಾಗಿ ಮಾನವತೆಗಿಂತ ಜಾತಿ 
ಮಿಗಿಲೆನಿಸುತ್ತದೆ. 

ದೌಪದಿ "ಗಾಂಧಿ ಬಂದ' ಕಾದಂಬರಿಯ 


ನಾಯಕಿ. ಈಕೆಯ ಗುಣ ಸ್ವಭಾವದ ನೈಜ ಚಿತ್ರಣ 
ಇಲ್ಲಿ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. 
ಬದುಕಿನ ಸುಖವನ್ನು ಕಾಣುವುದಕ್ಕಿಂತ ಮೊದಲೇ 
ಗಂಡನನ್ನು ಕಳೆದುಕೊಂಡು ವಿಧವೆ ಬಾಳಿನ ಅಪಾರ 
ನೋವನ್ನು ಅನುಭವಿಸಿ ಕೊನೆಗೆ ಧರ್ಮದ 
ಕಟ್ಟಳೆಯನ್ನು ಧಿಕ್ಕರಿಸಿ ಅನ್ಯಧರ್ಮದ ಹುಡುಗನನ್ನು 
ಮದುವೆಯಾಗಿ ದುರ್ದೈವಕ್ಕೆ ಆತನನ್ನು 
ಕಳೆದುಕೊಂಡು, ಮಗನ ಪ್ರೀತಿ ಒಂದನ್ನು ನಂಬಿ 
ಬಾಳುವಂತಾದ ಹೆಣ್ಣೊಬ್ಬಳ ಪರಿಸ್ಥಿತಿಯನ್ನು ಇಲ್ಲಿ 
ಕಾಣಬಹುದು. ಬ್ರಾಹ್ಮಣ್ಯದ ಸಾಂಪ್ರದಾಯಿಕ 
ಚೌಕಟ್ಟಿನಲ್ಲಿ ಹುಟ್ಟಿ ಬೆಳೆದು ಧರ್ಮದ ಕಟ್ಟಳೆಯಲ್ಲಿ 
ಬದುಕನ್ನು ಕಂಡುಕೊಂಡವಳು ದೌಪದಿ. ಬ್ರಾಹ್ಮಣ್ಯದ 
ಅಥವಾ ಜಾತಿ ವ್ಯವಸ್ಥೆಯ ಕಪಿಮುಷ್ಠಿಯಲ್ಲಿ ಸಿಕ್ಕಿ 
ಬಿದ್ದಿದ್ದ ಹೆಬ್ಬಾರರೇ ತಮ್ಮ ಮಗಳ ದುರಂತ ಬದುಕಿಗೆ 
ಬಹುಮುಖ್ಯ ಕಾರಣರಾಗುತ್ತಾರೆ. ಸಂಪ್ರದಾಯದಂತೆ 
ಮದುವೆಯಾದ ದೌಪದಿ ಆರಂಭದಲ್ಲಿ ಆತನನ್ನು 
ಕಳೆದುಕೊಂಡು ವಿಧವೆಯಾಗುತ್ತಾಳೆ. ಇಲ್ಲಿ ಧರ್ಮದ 
ಕಟ್ಟಳೆಯ ಪ್ರಕಾರ ಇನ್ನೊಂದು ಮದುವೆಯಾಗುವುದು 
ಮಹಾಪರಾಧ. ಇಂತಹ ಸಂದರ್ಭದಲ್ಲಿ ಮಗಳು 
ದೌಪದಿ ಇಸ್ಲಾಂ ಧರ್ಮಕ್ಕೆ ಸೇರಿದ ಯುವಕನನ್ನು 
ಪ್ರೀತಿಸಿ ಮದುವೆಯಾಗುವುದನ್ನು ಹೆಬ್ಬಾರರು ಹೇಗೆ 


ಪ್ರೀತಿಸಿ 


ಕೊಟ್ಟು ಮದುವೆ ಮಾಡುವಂತೆ ಸಲಹೆ ಒಪ್ಪಬಲ್ಲರು? ಆದರೆ ಧರ್ಮದ ಚೌಕಟ್ಟನ್ನು ಧಿಕ್ಕರಿಸಿ 
ನೀಡಿದಾಗಲೂ ಇದನ್ನು ಒಪ್ಪಿಕೊಳ್ಳದ ಹೆಬ್ಬಾರರು ದೌಪದಿ ಆದ್ರಾಮನನ್ನು ವಿವಾಹವಾಗುತ್ತಾಳೆ. 
ಮಾರಪ್ಪನ ಮೇಲೆ ಕೋಪಗೊಳ್ಳುತ್ತಾರೆ. ಆದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದ 
VOLUME-3, ISSUE-2, MAY-JUNE 2024 ISSN: 2583-3510, Pp. 26-32 29 


This article available at: www.srujani.in 


SRUJANI: Indian Journal of Innovative Research and Development 


ಅದ್ರಾಮ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ 
ಕಳೆದುಕೊಂಡಾಗ ಆತನ ನೆನಪಾಗಿ ಕೊಟ್ಟುಹೋದ 
ಮಗುವಿಗಾಗಿ ದೌಪದಿ ಬಾಳುವುದು 
ಅನಿವಾರ್ಯವಾಗುತ್ತದೆ. ಇಲ್ಲಿ ಹಿಂದೂ-ಮುಸ್ಲಿಂ 
ವಿವಾಹ ಗತಿಶೀಲ ಸಮಾಜದ ಪ್ರತಿಬಿ೦ಬವಾಗುತ್ತದೆ. 

"ಗಾಂಧಿ ಬಂದ' ಕಾದಂಬರಿಯ ನಾಯಕ 
ಆದ್ರಾಮ. ಈತನ ಸ್ವಭಾವದ ನೈಜ ಚಿತ್ರಣ ಇಲ್ಲಿ 
ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಅಪಾರ 
ಪ್ರೇಮಮಯಿಯಾದ ಆದ್ರಾಮನ ಮಾನವತೆ ಇಲ್ಲಿ 
ತುಂಬಾ ಮೆಚ್ಚುವಂತಹದು. ವಿಧವೆಯೊಬ್ಬಳಿಗೆ ಬಾಳು 
ಕೊಟ್ಟ ಆತನ ತ್ಯಾಗ ಗುಣ ಹಿರಿದಾದುದು. ದೇಶದ 
ಹೋರಾಟದಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟ ಹುತಾತ್ಮ 
ಆದ್ರಾಮ. ಆದ್ರಾಮನ ಎರಡು ಮುಖ್ಯ ಮುಖಗಳ 
ಚಿತ್ರಣ ಇಲ್ಲಿದೆ. ಮೊದಲನೇಯದು, ಅನನ್ಯ ಪ್ರಣಯ 
ಮುಖ, ಎರಡನೆಯದು, ಅನನ್ಯ ಸ್ವಾತಂತ್ರ್ಯ 
ಹೋರಾಟದ ಮುಖ. ಇದು ಈ ಕಾದಂಬರಿಯಲ್ಲಿ 
ಪರಿಣಾಮಕಾರಿಯಾಗಿ ಸೆರೆಹಿಡಿಯಲ್ಪಟ್ಟಿದೆ. ಇಲ್ಲಿ 
ಆದ್ರಾಮ ಹೆಚ್ಚು ಓದಿದವನಲ್ಲ ಯಾವುದೇ ಸರಕಾರಿ 
ಹುದ್ದೆಯಲ್ಲಿರದೆ ಸಾಮಾನ್ಯನಾಗಿದ್ದವನು. ಮಾನವತೆ, 
ಪ್ರೀತಿ, ಪ್ರೇಮ, ಇವುಗಳಲ್ಲಿ ಇವುಗಳ ಜೊತೆಗೆ 
ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಬೆಳೆಸಿಕೊಂಡವನು 
ಜಾತಿ ವ್ಯವಸ್ಥೆ ಪ್ರಬಲವಾಗಿದ್ದ ಆ ಕಾಲಘಟ್ಟದಲ್ಲಿ 
ಸಂಪ್ರದಾಯದ ಮದುವೆ ಚೌಕಟ್ಟನ್ನು ಮುರಿದು 
ಅಂತರ್ಜಾತಿಯ ವಿವಾಹವಾಗುವಲ್ಲಿ ಈತನ ಪ್ರಖರ 
ವೈಚಾರಿಕ ಪ್ರಜ್ಞೆ ಎದ್ದು ತೋರುತ್ತದೆ. ಗಾಂಧಿಯವರು 
ಮಂಗಳೂರಿಗೆ ಬಂದ ಸಲಕ್ಕೊಮ್ಮೆ ಏನಾದರೂ 
ಒಂದು ವಿಶಿಷ್ಟ ಘಟನೆ ನಡೆಯುವುದು ಇಲ್ಲಿ ಒಂದು 
ಮಹತ್ವದ ಬೆಳವಣಿಗೆಯಾಗಿದ್ದು. ಗಾಂಧಿ ಮೊದಲ 
ಬಾರಿಗೆ ಬಂದಾಗ ಆದ್ರಾಮ ಇನ್ನೂ ದೌಪದಿಯನ್ನು 


ಬರುವುದು ಅಂತಪ್ಪ, ಕೂಸಮೊಲಿಯಂಥ 
ಕೆಳವರ್ಗದ ದುಡಿಯುವ ಜನಾಂಗಕ್ಕೂ, 
ಮಾರಪ್ಪನಂತ ಮಧ್ಯಮ ವರ್ಗದ ವ್ಯಕ್ತಿಗಳಿಗೂ, 
ಕಾರ್ನಾಡರಂತಹ ರಾಷ್ಟಪ್ರೇಮಿಗಳಿಗೂ, ತಾಯಿ 


ಸೂರಕ್ಕೆಗಾಗಲಿ, ಹೆಬ್ಬಾರರಿಗಾಗಲಿ ಗಾಂಧಿ ಬರುವುದು 
ಸಹಿಸದ ಮಾತು. ಇದರ ದೃಷ್ಟಿಯಲ್ಲಿ ಗಾಂಧಿ 
ಎಂದರೆ ಹಾಡು ಹಗಲ ದರೋಡೆಕೋರ ದಲಿತರ 
ಉದ್ಧಾರಕ್ಕಾಗಿ ಗಾಂಧಿ ಸಂಗ್ರಹಿಸುತ್ತಿದ್ದ ವಂತಿಗೆಯ 
ಹಣ ಇವರೆಲ್ಲರ ದೃಷ್ಟಿಯಲ್ಲಿ ಸ್ವಾರ್ಥದ ಭಿಕ್ಷೆಯಾಗಿ 
ತೋರುತ್ತದೆ. ಆದರೆ ಉಳಿದಂತೆ ಎಲ್ಲರಿಗೂ ಗಾಂಧಿ 
ಪೂಜನೀಯ ವ್ಯಕ್ತಿಯಾಗಿಯೇ ಕಾಣುತ್ತಾರೆ. 


“ಗಾಂಧಿ ಬಂದ' ಕಾದಂಬರಿಯ ಶಕ್ತಿ ಮತ್ತು 
ಮಿತಿ ಇವೆರಡು ಬೇರೆಯ ನೆಲೆಯಲ್ಲಿವೆ ಪ್ರತಿ 
ಸಮರ್ಥವಾಗಿ ಕಟ್ಟುಕೊಡುವ ತುಳುನಾಡಿನ 
ಸಾಂಸ್ಕೃತಿಕ ಜಗತ್ತಿನಲ್ಲಿ ತುಳುನಾಡಿನ ಶ್ರೀಮಂತರ 
ಆಟವಾದ ಕಂಬಳ ಮತ್ತು ಬಡವರ ಅಂಕ, ಎಲ್ಲರೂ 
ಭಾಗವಹಿಸುವ ಭೂತಕೋಲ, ತುಳುವರ ವಿಶಿಷ್ಟ 
ಸಾಂಸ್ಕೃತಿಕ ಆಚರಣೆಗಳಾದ ಕೆಡ್ಡಸ ಹಬ್ಬ, ಕಂಗೀಲ 
ಹಬ್ಬ, ಮಾಯಿದ ಪುರುಷ ಕುಣಿತ ಇತ್ಯಾದಿ. ಮಣ್ಣಿ, 
ಮೂಡೇ ಮುಂತಾದ ವಿಶಿಷ್ಟ ಆಹಾರ ವಿಶೇಷಗಳು, 
ಪಾಡ್ದನಗಳು, ನಂಬಿಕೆಗಳು ಇವೆಲ್ಲವುಗಳ ದೀರ್ಫ 
ಹಾಗೂ ವಿಶ್ವಾಸನೀಯ ವರ್ಣನೆಗಳು ಕೃತಿಯುದ್ಧಕ್ಕೂ 
ಬರುತ್ತದೆ. 


ಈ ಕಾದಂಬರಿಯ ಜೀವದ್ರವ್ಯ ಸಾಮಾಜಿಕ 


ಸಂಘರ್ಷ ಮತ್ತು ಗಾಂಧಿವಾದದ ಹಿನ್ನೆಲೆಯಲ್ಲಿ 
ದೇಶವನ್ನು ಒಂದುಗೂಡಿಸುವ ಯತ್ನ. ಈ 
ಪ್ರಯತ್ನದಲ್ಲಿ ಜಾತಿ-ಜಾತಿಗಳೊಳಗೆ ಹುಟ್ಟುವ, 


ಹುಟ್ಟಿದ ಗೊಂದಲಗಳನ್ನೆಲ್ಲ ತಮ್ಮದೇ ರೀತಿಯಲ್ಲಿ 
ಹೊಸಕಿ ಹಾಕುವ ಭಾವನೆ ಇಲ್ಲಿ ಮೂಡಿಬಂದಿದೆ. 


ವಿವಾಹವಾಗಿರುವುದಿಲ್ಲ. ಆದರೆ ಕೊನೆಯ ಸಲ ಕ ಕಾದಂಬರಿ ವಸಾಹತು ಸಂದರ್ಭದ ಒಂದು 
ಗಾಂಧಿ ಬರುವ ಹೊತ್ತಿಗಾಗಲೇ ಅದ್ರಾಮ ಪ್ರದೇಶದ ಸಾಂಸ್ಕೃತಿಕ ಬದುಕಿನ ಒಳವಿವರಗಳಿಂದ 
ಸ್ಥಾತಂತ್ಯಕ್ಕಾಗಿ ಹುತಾತ್ಮನಾಗಿದ್ದ. ಗಾಂಧಿ ಬರುವ  ಶ್ರೀಮಂತಗೊಂಡಿದೆ. ಸ್ವಾತಂತ್ರ್ಯ ಚಳುವಳಿಯು 
ಕುರಿತು ಜನರಲ್ಲಿ ಸಮ್ಮಿಶ್ರ ಅಭಿಪ್ರಾಯಗಳು ಪ್ರಾದೇಶಿಕವಾಗಿ ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ 
ವ್ಯಕ್ತವಾಗುವುದು ಇದೆ. ಇಲ್ಲಿ ಗಾಂಧಿಯವರು ಸಮಾಜ, ಕುಟುಂಬ, ಮನುಷ್ಯ ಸಂಬಂಧಗಳ 
VOLUME-3, ISSUE-2, MAY-JUNE 2024 ISSN: 2583-3510, Pp.26-32 30 


This article available at: www.srujani.in 


SRUJANI: Indian Journal of Innovative Research and Development 


ನಡುವೆ ಏರ್ಪಡಿಸುತ್ತಿರುವ ಸಂಘರ್ಷವನ್ನು 
ಅದರಿಂದ ಉತ್ಪನ್ನವಾಗುವ ಮನೋಯಾತನೆಯನ್ನು 
ಒಟ್ಟಿಗೆ ಈ ಕಾದಂಬರಿ ಪ್ರಕಟಿಸುತ್ತದೆ. ಇಲ್ಲಿ 
ಸಾಮಾಜಿಕ ವ್ಯವಸ್ಥೆಯ ಕೌಲ್ಯ, ಹಿಂಸೆ, ಶೋಷಣೆಗಳ 
ವಿರುದ್ದದ ಬಂಡಾಯಗಳ ದ್ವನಿಯಿದೆ. ಪ್ರೀತಿ, 
ಗೌರವ, ಆಕರ್ಷಣೆಗಳ ಸೆಳೆತವಿದೆ. ಆಧುನಿಕ 
ಬದುಕಿನ ಆರ್ಥಿಕ ರಚನೆ, ವ್ಯಕ್ತಿ ಗೌರವ, ಸಾಮಾಜಿಕ 
ಸ್ಥಾನಮಾನಗಳು ಮುಖ್ಯವಾಗುವ ವಿಷಯವನ್ನು 
ಕಾದಂಬರಿ ಬಿಚ್ಚಿಡುತ್ತದೆ. ಈ ಕೃತಿಯನ್ನು 
ಅಧ್ಯಯನಕ್ಕೆ ಒಳಪಡಿಸಿದಾಗ ಆಧುನಿಕತೆಯಿಂದ 
ಸ್ಥಿತ್ಯಂತರಗೊಳಿಸುತ್ತಿರುವ ಈ ಕೆಳಕಂಡ 
ವಿಷಯಗಳನ್ನು ಗಮನಿಸಬಹುದು. 

ಆಧುನಿಕತೆಯಿಂದ ಸ್ಥಿತ್ಯಂತರಗೊಳ್ಳುತ್ತಿರುವ 
ತುಳುನಾಡು ಸಾಮಾಜಿಕ ಸಂಘರ್ಷ ಮತ್ತು 
ಸಾಮರಸ್ಯದ ನೆಲೆಗಳು ಗಾಂಧಿಯ ಸಾಂಕೇತಿಕತೆ 
ಕೃತಿಯಲ್ಲಿ ವ್ಯಕ್ತವಾಗಿರುವ ಸ್ವಾತಂತ್ರ್ಯ ಹೋರಾಟ 
ಮತ್ತು ತುಳುನಾಡ ಸಂಸ್ಕೃತಿಯನ್ನು ಈ 
ಕಾದಂಬರಿಯಲ್ಲಿ ಕಾಣಬಹುದು. "ಗಾಂಧಿ ಬಂದ? 
ಕಾದಂಬರಿಯು ಹದಿನಾರು ಅಧ್ಯಾಯಗಳನ್ನು 
ಒಳಗೊಂಡಿದೆ. ಸುಮಾರು ನೂರು ವರ್ಷಗಳ 
ಬದುಕನ್ನು ಕಾದಂಬರಿ ಸ್ವಾತಂತ್ರ್ಯ ಹೋರಾಟದ 
ಸಂದರ್ಭವನ್ನಿಟ್ಟುಕೊಂಡು ತಿಳಿಸುತ್ತದೆ. ತುಳುನಾಡಿಗೆ 
ಮೂರು ಬಾರಿ ಭೇಟಿ. ನೀಡಿದ ಗಾಂಧಿಯ 
ಆಗಮನವನ್ನು ತಂತ್ರವಾಗಿ ಬಳಸಿ ಅವುಗಳು 
ಸಾಮಾಜಿಕ ಸಂರಚನೆಯ ಮೇಲೆ ಬೀರಿದ 
ಪ್ರಭಾವವನ್ನು ಕೃತಿಯು ವಿಶ್ಲೇಷಿಸುತ್ತದೆ. ಈ 
ಕಾದಂಬರಿಯು ಮೂರು ನೆಲೆಗಳಲ್ಲಿ ಸಾಗುತ್ತದೆ. 
ಮೊದಲನೆಯದಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಈ 
ಪ್ರದೇಶದ ಜನರು ತೊಡಗಿಸಿಕೊಂಡ ರೀತಿ. 
ಎರಡನೆಯದಾಗಿ, ಆದ್ರಾಮ ಮತ್ತು ದೌಪದಿಯವರ 
ಪ್ರೇಮಕಥೆ, ಅಂತರ್‌ಜಾತಿಯ ವಿವಾಹ 
ಮೂರನೆಯದಾಗಿ ತುಳುನಾಡಿನ ಸಂಸ್ಕೃತಿಯ 
ವಿವರಗಳು. ಅಲ್ಲದೆ ವಿಜ್ಞಾನ ಆವಿಷ್ಕಾರಗಳು, ಹೊಸ 
ಚಿಂತನೆಗಳು, ಜಾತಿ, ಧರ್ಮ, ವಿವಾಹ, ಆರ್ಥಿಕ 


ನೆಲೆಗಟ್ಟು ಸಾಂಸ್ಕೃತಿಕ ಬದಲಾವಣೆಗಳು ಈ ಎಲ್ಲಾ 
ವಿಷಯಗಳ ಮೇಲೆ ಪ್ರಭಾವ ಬೀರಿದವು. ಮನುಷ್ಯ 
ಸಂಬಂಧಗಳು ಸೊರಗಿದ ಕಾಲದಲ್ಲಿ ಗಾಂಧಿ ಸ್ತೀ 
ಹಾಗೂ ಪುರುಷರ ವ್ಯಕ್ತಿ ಸ್ವಾತಂತ್ರದ ಪ್ರತಿನಿಧಿಯಾಗಿ 
ಕಾಣಿಸಿಕೊಂಡರು. ಹೀಗೆ ಗಾಂಧಿಯು ವ್ಯಕ್ತಿಯಾಗದೆ 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ಥಿತ್ಯಂತರದ 
ಮೌಲ್ಯವಾಗಿ ಸ್ವಾತಂತ್ಯ ಚಳುವಳಿಯ ನೇತಾರವರಾಗಿ, 


ಶೂದ್ರರು, ದಲಿತರು ಇವರ ಬದುಕಿನಲ್ಲಿ 
ಭರವಸೆಯಾಗಿ ಕಾಣಿಸಿಕೊಂಡರು. ಎಲ್ಲಕ್ಕಿಂತ 
ಮುಖ್ಯವಾಗಿ ಬದುಕಿನಲ್ಲಿ ಮಹಾ ವ್ಯತ್ಯಾಸಗಳು 


ಕಾದಂಬರಿಯೊಳಗೆ ನಡೆದು ಹೋಗುತ್ತದೆ. ಹಿಂದೂ 
ಮತ್ತು ಇಸ್ಲಾಂ ಧರ್ಮದವರ ನಡುವಿನ ವಿವಾಹ 
ಗತಿಶೀಲ ಸಮಾಜದ ಪ್ರತಿಬಿ೦ಬವಾಗುತ್ತದೆ. ವಿಧವಾ 
ವಿವಾಹದ ಮೂಲಕ ಕಷ್ಟಕ್ಕೆ ಒಳಪಡುವ ದೌಪದಿ 
ಮರು ಮದುವೆಯಾಗುವುದು ಒಂದು ಸಂಸ್ಥೆಯ 
ಮೂಲಕ ಸಂಘಟನೆಯ ಶಕ್ತಿಯ ಸಾಮರ್ಥ್ಯ ಜನರ 
ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಪುರೋಹಿತ 
ವರ್ಗ, ಆಳುವ ವರ್ಗದವರಾದ ಬಂಟರ ನಡುವೆ 
ಬದಲಾವಣೆಗೊಂಡ ವಿಷಯಗಳು ಸಣ್ಣ ಬಿಕ್ಕಟ್ಟನ್ನು 


ಶಲ 
ತೋರಿಸುತ್ತದೆ. ಗಾಂಧಿ ಮೌಲ್ಯಗಳನ್ನು ತಿಳಿಸುವುದು 


ಕಾದಂಬರಿಯ ವಿಶೇಷತೆ. ನಗುವನ್ನು 
ಕಳೆದುಕೊಂಡವರ ಮುಖದಲ್ಲಿ ನಿಷ್ಕಲ್ಮಶ ನಗು 
ಹುಟ್ಟುತ್ತದೆ. ಬದುಕಿನ ಆಸೆಗಳು ಚಿಗುರುತ್ತದೆ. 


ಬ್ರಾಹ್ಮಣರು ಬಂಟರ ಜೀವನಕ್ರಮ ಸಂಬಂಧಗಳ 
ನಡುವೆ ಕೊರಗರು ಪ್ರವೇಶ ಪಡೆದುಕೊಳ್ಳುವುದು 
ಮಹತ್ವದ ವಿಚಾರವಾಗುತ್ತದೆ. ಕೊರಗರ ಹಸುವಿನ 
ಪ್ರಪಂಚ ಆ ಕಾಲಕ್ಕೆ ಕಂಬಳದಂತಹ ಒಂದು 
ಸಾಂಸ್ಕೃತಿಕ ಕ್ರೀಡೆಯಲ್ಲಿ ತೊಡಗಿದ್ದ ಅಮಾನುಷ 


ಪದ್ಧತಿಗಳು ಎಕಾಸಕ್ಕೆ ಬದಲಾದ ದಿಕ್ಕನ್ನು 
ಪಡೆಯುತ್ತದೆ. ಹೀಗೆ ಈ ಕಾದಂಬರಿಯ ಒಳಗೆ 
ಅಂಚಿಗೆ ತಳ್ಳಲ್ಪಟ್ಟ. ವರ್ಗದವರ ಪ್ರಾಥಮಿಕ 


ಅವಶ್ಯಕತೆಗಳನ್ನು ಪಡೆದುಕೊಳ್ಳುವ ಕೆಲವು ಹಂತಗಳ 


ಪರಿಚಯವಾಗುತ್ತದೆ. ಹೀಗೆ ಈ ಎಲ್ಲಾ ಪ್ರಕ್ರಿಯೆಗಳು 
ನಡೆಯುವಾಗ ತುಳುನಾಡಿನ ಈ ಸಮಾಜದಲ್ಲಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 26-32 31 


This article available at: www.srujani.in 


SRUJANI: Indian Journal of Innovative Research and Development 


ಬ್ರಾಹ್ಮಣ, ಗೌಡ, ಸಾರಸ್ವತ, ವಿಶ್ವಕರ್ಮ, ಜೈನ, 
ಬಂಟ, ಬಿಲ್ಲವ, ಮಡಿವಾಳ, ಪರವ, ಪಂಬದ, 
ಕುಲಾಲ, ನಲಿಕೆ, ಮನ್ಯ, ಮುಗೇರ, ಮುಂಡಗ, 
ಕೊರಗ, ಬ್ಯಾರಿ, ಕ್ರಿಶ್ಚಿಯನ್‌ ಹೀಗೆ ಹಲವು ಜಾತಿ 
ಧರ್ಮಗಳ ಜನ ವರ್ಗದವರು ತಮ್ಮ-ತಮ್ಮ 
ಜೀವನಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಸಾಮಾಜಿಕ 
ವರ್ಣ-ವರ್ಗಗಳು ಸೃಷ್ಟಿಯಾದವು. ಹೀಗೆ ಮುಂದೆ 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವರ ರಚನೆ 
ಸೃಷ್ಟಿಯಾದವು. ನಂತರ ಇವುಗಳು ಭಿನ್ನ-ಭಿನ್ನ 
ರೀತಿಯಲ್ಲಿ ಸಕ್ರಿಯಗೊ೦ಡವು. ಈ ಎಲ್ಲಾ ವರ್ಗಗಳು 
ವಿಜ್ಞಾನದ ಆವಿಷ್ಠಾರಗಳೊಂದಿಗೆ ಬದುಕುವಾಗ 
ಸಾಂಸ್ಕೃತಿಕ ಲೋಕವನ್ನು ಉಳಿಸಿಕೊಳ್ಳುವ ಸಂಕ್ರಮಣ 
ಸ್ಥಿತಿಯನ್ನು “ಗಾಂಧಿ ಬಂದ' ಕಾದಂಬರಿ ಬಹಳ 
ಕಲಾತ್ಮಕವಾಗಿ ವಿವರಿಸುತ್ತದೆ. 


ಹೀಗೆ ಜಾಗತೀಕರಣದ ಗಾಳಿಗೆ, ವಿಜ್ಞಾನ, 
ಪ್ರಭುತ್ವ, ಧರ್ಮಶಾಸ್ತಗಳು ಘರ್ಷಣೆಗೆ 
ಒಳಗಾಗುವುದನ್ನು ಕೃತಿಯು ತಿಳಿಸುತ್ತಾ ಇಡೀ 


ಕರಾವಳಿ ಜನರ ಆತ್ಮಗೌರವದ ಉಳಿಸುವಿಕೆಯು 
ಅಸ್ತಿತ್ವವನ್ನು ಪಡೆದುಕೊಂಡು ಮೂಕ ಮನಸುಗಳು 


ಪ್ರಭುತ್ವದ ಜನರೊಂದಿಗೆ ನಡೆಸುವ ಮೌಖಿಕ 
ಸಂದರ್ಶನಗಳು ತಿಳಿಯಾಗುತ್ತಾ ಹೋಗುತ್ತದೆ. 


ಪ್ರದರ್ಶನ, ಆಚರಣೆಗಳು ಅದರೊಳಗಿರುವ ನಿಗೂಢ 
ಲೋಕಗಳು ಮನಸ್ಸು ವೃತ್ತಿಗಳ ವ್ಯಾಪಾರೀಕರಣಗಳು 


ವಿವಿಧ ನೆಲೆಗಳಲ್ಲಿ ದಾಖಲಾಗುತ್ತಾ ಹೋಗುತ್ತದೆ 
ಕಾಲದ ಕೆಲವು ಮಿತಿಗಳು ಇವುಗಳನ್ನು 
ಹೊರತುಪಡಿಸಿ ಕೃತಿಯನ್ನು ಚಾರಿತ್ರಿಕ ನೆಲೆಯಿಂದ 
ಅಧ್ಯಯನ ಮಾಡುತ್ತಾ ಹೋದರೆ ಸಂಸ್ಕೃತಿಯ 


ಬೇರುಗಳನ್ನು ಉಳಿಸಿಕೊಳ್ಳಲು ಸನ್ನದ್ಧವಾಗಿರುವ ಕೃತಿ 
ಇದಾಗಿದೆ. 
ಆಕರ ಗಂಥ 
* ನಾಗವೇಣಿ, ಎಚ್‌. (1999). ಗಾಂಧಿ ಬಂದ. 
ಲೋಹಿಯಾ ಪ್ರಕಾಶನ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 26-32 


This article available at: www.srujani.in 


ಪರಾಮರ್ಶನ ಗ್ರಂಥಗಳು 


* ಬಾರ್ಕೂರು ಉದಯ. (2015). ಇತಿಹಾಸದ 
ಶೋಧ ಗತದ ಹುಡುಕಾಟ ಆಕ್ರಿತಿ ಆಶಯ 
ಪಬ್ಲಿಕೇಶನ್‌. 


* ಚಂದಿಕಾ, ಪಿ ಹ ಶಿವರಾಮಯ್ಯ. (2017). 
ಸಾಹಿತ್ಯ ಮತ್ತು ಚರಿತ್ರೆ. ಸಾಹಿತ್ಯ ಅಧ್ವಯನದ 
ನೆಲೆಗಳು. ಅಭಿನವ ಪ್ರಕಾಶನ. 


* ಹೇಡನ್‌ ವೈಟ್‌. (1975). ಮೆಟಾ ಹಿಸ್ಟರಿ: ದಿ 


ಹಿಸ್ಟಾರಿಕಲ್‌ ಇಮ್ಯಾಜಿನೇಷನ್‌ ಇನ್‌ 
ನೈ೦ಟೀ೦ತ್‌ ಸೆಂಚುರಿ. ಜಾನ್‌ ಹಾಪ್ಕಿನ್ಸ್‌ 


ಯೂನಿವರ್ಸಿಟಿ ಪ್ರೆಸ್‌. 


* ಫಣಿಕ್ಕರ್‌, ಕೆ.ಎನ್‌. (2017). ಲಿಟರೇಚರ್‌ 
ಆಸ್‌ ಎ ಸೋರ್ಸ್‌ ಆಫ್‌ ಸೋಶಿಯಲ್‌ 
ಚೇಂಜ್‌. ಸೋವಿಯೆತ್‌ ಸೈಂಟಿಸ್ಟ್‌ ಸಂ. 40. 


32 


58111/4711: Indian Journal of Innovative Research and 


Development (SUIRD) 
Volume-3 Issue 2, May-June 2024, Pp. 33-38 
Bi-Monthly, Peer-Reviewed, Open Access, Indexed Journal 


ISSN: 2583-3510 


SIRDF 


editor@srujani.in 
www.srujani.in 


ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ ಮೇಲೆ ಮಹನೀಯರ ಚಿಂತನೆಗಳ ಪ್ರಭಾವ 
ಮಹದೇವ' & ಡಾ. ವೈ. ಹೆಚ್‌. ನಾಯಕವಾಡಿ 
'ಸಂಶೋಧನಾ ವಿದ್ಯಾರ್ಥಿ, *ಪ್ರಾಧ್ಯಾಪಕರು 
ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ, ಮೈಸೂರು. 

Abstract: 

ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ ಉದಯದ ಮೇಲೆ ಮಹನೀಯರ ಚಿಂತನೆಗಳ ಪಭಾವ ಎ೦ಬ 
ತಿರ್ಷಿಕೆ ಅಡಿಯಲ್ಲಿ ಪಸ್ತುತ ಲೇಖನವನ್ನು ಸಿದ್ಧಪಡಿಸಲಾಗಿದೆ. ಪ್ರಾಚೀನ ಕಾಲದಿಂದ ಮಧ್ಯಕಾಲದ ಭಾರತ 
ಹಾಗೂ ಆಧುನಿಕ ಭಾರತದ ಕಾಲದವರೆಗೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಡ್ಡುಗಟ್ಟಿದ ಜಾತೀಯತೆ ಪ್ರಪಂಚದ 
ಯಾವುದೇ ಮೂಲೆಯಲ್ಲಿ ಕಾಣದ ಅಸ್ಪೃಶ್ಯತೆಯ ಆಚರಣೆ ಭಾರತದಲ್ಲಿ ಕಾಣುತ್ತೇವೆ. ಅದರ ಬದಲಾವಣೆಗಾಗಿ 
ದಲಿತ ಚಳವಳಿ ಉದಯವಾಗಲು ಅನೇಕ ಮಹನೀಯರ ವಿಭಿನ್ನ ವಿಚಾರಗಳು ಕಾರಣವಾಗಿವೆ. ಯಾವುದೇ 
ಹೊರಾಟ ಅಥವಾ ಚಳವಳಿ ಆರಂಭವಾಗಬೇಕಾದರೆ ಮತ್ತು ಒಂದು ವ್ಯವಸ್ಥಿತ ರೀತಿಯಲ್ಲಿ ಸಮಾಜದ ಮೇಲೆ 
ಯಾವುದೇ ದುಷ್ಠಪರಿಣಾಮ ಬೀಳದೆ ಸಮಾನ ರೀತಿಯಲ್ಲಿ ಸಮಾನ ಆವಕಾಶಗಳನ್ನು ನಿಡುವ ಚಳುವಳಿಗೆ 
ತನ್ನದೆ ಆದ ಸಿದ್ದಾಂತ, ಚಿಂತನೆಗಳ ಪಭಾವ ಹಾಗೂ ಪ್ರೇರಣೆ ಅತಿ ಅವಶ್ಯಕ ಅ೦ತಹ ಪಭಾವ ಮತ್ತು 
ಪೇರಣೆಯೂ 1906-1948ರ ಕಾಲಘಟ್ಟದ ನಿಜಾಮ್‌ ಕರ್ನಾಟಕದ ಮೇಲೆ ಅನೇಕ ಮಹನೀಯರು 
ಕಾರಣಿಕರ್ತರಾಗಿದ್ದಾರೆ ಅಂತಹ ಮಹನೀಯರನ್ನು ಕುರಿತು ಪ್ರಸ್ತುತ ಲೇಖನದಲ್ಲಿ ಚರ್ಚಿಸಲಾಗಿದೆ. 


Keywords: ನಿಜಾಮ್‌ ಕರ್ನಾಟಕ, ದಲಿತ ಚಳವಳಿ, ವಚನ ಚಳವಳಿ, ಭಕ್ಷಿ ಚಳವಳಿ. 


ಪೀಠಿಕೆ 


ಕುರಿತು ಮತ್ತು ಪ್ರಮುಖವಾಗಿ ಹೈದರಾಬಾದ್‌ ದಲಿತ ಚಳವಳಿ ಪ್ರಾರಂಭವಾಗಲು ಅನೇಕ 
ನಿಜಾಮರ್‌ ಆಳ್ವಿಕೆಗೆ ಒಳಪಟ್ಟ ಈಗಿನ ಕಲ್ಯಾಣ ಮಹನೀಯು ಪಾತ್ರ ಪ್ರಮುಖವಾಗಿದೆ. ನಿಜಾಮ್‌ 
ಕರ್ನಾಟಕ ಅಥವಾ ನಿಜಾಮರ ಆಳ್ವಿಕೆಯ ಕರ್ನಾಟಕ ಬೀದರ್‌, ಗುಲ್ಬರ್ಗಾ ಮತ್ತು 
ಸಂದರ್ಭದಲ್ಲಿ ಕರೆಯುತ್ತಿದ್ದ ನಿಜಾಮ್‌ ಕರ್ನಾಟಕ ರಾಯಚೂರು ಈ ಮೂರು ಜಿಲ್ಲೆಗಳ ಭಾಗಗಳನ್ನು 
ಕುರಿತು ಸಾಹಿತ್ಯ ಸಮೀಕ್ಷೆ ಆರಂಭಿಸಿದಾಗ ಆ ಹಳಗೊಂಡಿದೆ. ಇವು ರಾಜ್ಯ 
ಭಾಗದಲ್ಲಿ ಇಡೀ ಪ್ರಾಚೀನ ಕಾಲದಿಂದ ಮಧ್ಯಕಾಲದ ಪುನರ್‌ವಿಂಗಡನೆಯಾದಗ ಕರ್ನಾಟಕ ರಾಜ್ಯದೊಳಗೆ 
ಭಾರತ ಹಾಗೂ ಆದುನಿಕ ಭಾರತದ ಕಾಲದವರೆಗೂ ಸೇರಿದವು' ಈ ಲೇಖನದಲ್ಲಿ 1906-1948ರ 


ಅವಧಿಯಲ್ಲಿ ನಡೆದ ದಲಿತ ಚಳವಳಿಗಳಿಗೆ ಅನೇಕ 
ಮಹನೀಯರ ಚಿಂತನೆಗಳು ಕಾರಣವಾಗಿವೆ. 


ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಡ್ಡುಗಟ್ಟದ ಜಾತೀಯತೆ 
ಏರದ ವಿವಿಧ ಕಾಲಘಟ್ಟಗಳಲ್ಲಿ ದಲಿತ ಚಳವಳಿಯೂ 
Please cite this article as: ಮಹದೇವ ಮತ್ತು ವೈ. ಹೆಚ್‌. ನಾಯಕವಾಡಿ. (2024). ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ ಉದಯದ 


ಮೇಲೆ ಮಹನೀಯರ ಚಿಂತನೆಗಳ ಪ್ರಭಾವ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 
33-38 


SRUJANI: Indian Journal of Innovative Research and Development 


ದಲಿತ ಪದದ ಹಿನ್ನೆಲೆ 


"ದಲಿತ" ಎಂದರೆ "ತುಳಿತಕ್ಕೋಳಗಾದವರು 
ಎಂದರ್ಥ. ಸಮಾಜದಲ್ಲಿ ಕೀಳೆಂದು ಭಾವಿಸಲಾದ 
ವರ್ಗ, ಅಥವಾ ಸಮಾಜದಲ್ಲಿ ದಃಖಿತ ವರ್ಗವಾಗಿದೆ 
ಮತ್ತು ಯಾವುದೇ ಬಗೆಯ ಸಾರ್ವಜನಿಕ 
ಸೌಲಭ್ಯಗಳಿಲ್ಲದೇ ಹಲವಾರು ಕಟ್ಟುಪಾಡುಗಳಿಗೆ 
ಒಳಗಾಗಿ, ಊರ ಹೊರಗೆದೂಡಲ್ಪಟ್ಟ, ಅಸ್ಪಶ್ಯರೆಂಬ 
ನಿಂದನೆಗೆ ಒಳಗಾದವರನ್ನು ದಲಿತರೆಂದು 
ಗುರುತಿಸಲಾಗಿದೆ. ಸ್ವಾತಂತ್ರ್ಯಾ ನಂತರ ಭಾರತ 
ಸರಕಾರವು ಅನಾದಿಕಾಲದಿಂದ ಶೋಷಿತರಾದವರನ್ನು 


ಗುರುತಿಸಿ ಒಂದು ಪಟ್ಟಿಯನ್ನು ತಯಾರಿಸಿ 
ಇಂತವರನ್ನು ಪರಿಶಿಷ್ಟ ಜಾತಿ, ಜನರೆಂದು 
ಗುರುತಿಸಲಾಗಿದೆ. 


ದಲಿತ ಚಳವಳಿಯ ಉದಯ ಮತ್ತು ಅದರ 
ವಿಕಾಸಕ್ಕೆ ಪ್ರಮುಖ ಕಾರಣಿಕರ್ತರು ಆಗಿರುವಂತಹ 
ಬುದ್ಧಿಜೀವಿಗಳು ದೂರದರ್ಶಿ, ಸಮಾಜ ಮತ್ತು 
ದೇಶದ ಹಿತ ಮಾಡುವವನು. ಅವನು ತನ್ನ 
ಕಾರ್ಯವೃತ್ತಿ ಅಥವಾ ಪದ್ಧತಿಯಿಂದ ಬೇರೆಯವರಿಗೆ 
ವಿಕಾಸಗೊಳ್ಳುವ ಮಾರ್ಗ ಸೂಚಿಸುವವನು, ಪ್ರೇರಣೆ 
ನೀಡುವವನು ಎಂಬುವುದಾಗಿದೆ. ಡಾ ಬಿ.ಆರ್‌. 


ಅಂಬೇಡ್ಕರ್‌ ರವರ ಪ್ರಕಾರ ಬುದ್ಧಿಜೀವಿ 
ವರ್ಗವೆಂದರೆ ದೂರದರ್ಶಿಯಾಗಿದ್ದು. ಸಲಹೆ 
ನೀಡುವವನು ಮತ್ತು ಮುಂದಾಳುತನವನ್ನು 


ನೀಡಬಲ್ಲವನು. ಯಾವುದೇ ಒಂದು ದೇಶ, ಒಂದು 
ರಾಜ್ಯ ಹಾಗೂ ಯಾವೋದೊ ಒಂದು ಪ್ರದೇಶದ 
ಸಂಪೂರ್ಣ ಭವಿಷ್ಯ ಅದರ ಬುದ್ಧಿಜೀವಿ ವರ್ಗದ 
ಮೇಲೆ ಅವಲಂಬಿಸಿದೆ.” ಡಾ. ಅಂಬೇಡ್ಕರ್‌ ಅವರ 
ಈ ಮೇಲಿನ ವಿಚಾರವು ತನಗೆ ತಾನೆ ಸರಿಯಿದೆ 
ಎಂಬುವುದು ಸ್ಪಷ್ಠವಾಗುತ್ತದೆ. 
ಪ್ರಾಚೀನ ಕಾಲದ ಮಹನೀಯರ ಪ್ರಭಾವ 

ಚಾರ್ವಾಕ 


ಮೂಲ ಮಾನವ ಚಾರ್ವಾಕನೆಂದರೆ 
ತಪ್ಪಾಗಲಾರದು. ಪಂಚೇಂದ್ರಿಯಗಳ ಅನುಭವದಿಂದ 
ಬರುವುದೇ ಸ್ಥಿರವಾದ ಜ್ಞಾನವೆಂದು ಅವರು 


ನಂಬಿದ್ದರು. ಸಾಲ ಮಾಡಿಯಾದರೂ ತುಪ್ಪ 
ತಿನ್ನೋಣ ಎಂದು ಪ್ರಪ್ರಥಮವಾಗಿ ವೈದಿಕರ ವಿರುದ್ಧ 
ಯುದ್ಧ ಸಾರಿದ್ದು ಚಾರ್ವಾಕರೆ ಮತ್ತೆ 
ಮುಂದುವರೆದು ಚಾರ್ವಾಕರು ತಮ್ಮ ಅಮೂಲ್ಯವಾದ 
ಜ್ಞಾನದಿಂದ ಪ್ರಾಚೀನ ಕಾಲದಲ್ಲಿ ಘಟಿಸಿದೆ ಎನ್ನಲಾದ 
ಕುರುಕ್ಷೇತ್ರ ಯುದ್ದದ ನಂತರ ಕೌರವರು 
ನಾಶವಾದಂತೆ ಧರ್ಮರಾಯನಿಗೆ ಪಟ್ಟಾಭಿಷೇಕ 
ನಡೆದ ಸಂದರ್ಭದಲ್ಲಿ ಎಲ್ಲಾ ಬ್ರಾಹ್ಮಣರಿಗೆ ಹಾಡಿ 
ಹೊಗಳುವಾಗ ಒಬ್ಬನ ಮಾತು ಕೌರವ ಸೋದರರ 
ರಕ್ತದಲ್ಲಿ ಪಡೆದ ಈ ಅಧಿಕಾರ ಅಪವಿತ್ರವಾದುದ್ದು, 
ಅನ್ಯಾಯದಿಂದ ಕೂಡಿದ್ದೆಂದು ವಿರೋಧಿಸಿದ್ದು 
ನೋಡಿ ಅಲ್ಲಿ ಸೇರಿದ್ದ ವೈದಿಕ ವರ್ಗ ಆ 
ಚಾರ್ವಾಕನನ್ನು ಕೊಂದು ಹಾಕಿರಿ ಎಂದು ಎಲ್ಲರೂ 
ಸೇರಿ ಹಿಡಿದು ನೆಲಕ್ಕೆ ಹಾಕಿಕೊಂದರು. ಆದರೆ ಆ 
ಮಹಾನುಭವನ ವಿಚಾರಗಳು ಕಾಲಕಾಲಕ್ಕೆ ಜನರಿಂದ 
ಜನರೆಡೆಗೆ ಸಾಗಿ ಬಂದುದರ ಫಲವೆ 1906-1948ರ 
ಕಾಲದ ದಲಿತ ಚಳವಳಿಯಲ್ಲಿ ಕಾಣುತ್ತೇವೆ. 
ಬುದ್ಧ 

ಭಾರತದ ಪ್ರಾಚೀನ ಕಾಲದಲ್ಲಿ ವೈದಿಕರ 
ಕರ್ಮಸಿದ್ಧಾಂತ, ಕರ್ಮಕಾಂಡಗಳ ಹಾವಳಿಗೆ ಬೇಸತ್ತ 
ಜನರ ದಾರಿದೀಪವಾಗಿ ಬಂದವನು ಬುದ್ಧ. ನಿಮಗೆ 
ನೀವೇ ಬೆಳಕಾಗಬೇಕೆಂದು ವೈದಿಕರ ಎಲ್ಲಾ ಸೀಳು 
ಮತ್ತು ಆಳು ನೀತಿಯನ್ನು ಸುಟ್ಟು ಹಾಕಿ ಪ್ರಸ್ತುತ 
ದಲಿತರು ಎನಿಸಿಕೊಳ್ಳುವ ಅಂದಿನ ಅಸ್ಪಶ್ಯರನ್ನು 
ಬೋಧಿವೃಕ್ಷದ ಕೆಳಗೆ ಸೇರಿಸಿ ಧರ್ಮತತ್ವ 
ಸರ್ವರಿಗೂ ಸಮತ ಸ್ವಾತಂತ್ರ, ಸಹೋದರತ್ವ. 
ಸುಖ, ಶಾಂತಿ, ಸಮೃದ್ಧಿ 


ಸಿಗುವಂತೆ ಹೋರಾಟ 
ಅಥವಾ ಚಳವಳಿಯನ್ನು ನಡೆಸಿದರು. ದೇವರ 


ನಿಜಾಮ್‌ ಕರ್ನಾಟಕದಲ್ಲಿ 1906-1948ರ  ಅಸ್ತಿತ್ವಕ್ಕಿಂತಲೂ ಮನುಷ್ಯತ್ವ ಹೆಚ್ಚಿನದೆಂದು ಲೋಕಕ್ಕೆ 
ಕಾಲಾವಧಿಯಲ್ಲಿ ಹುಟ್ಟಿಕೊಂಡಿರುವ ದಲಿತ ತಿಳಿಸಿದರು. ಅಂದಿನ ಕಾಲಘಟ್ಟದ ವೈದಿಕರು 
ಸಮುದಾಯದ ಹೋರಾಟ ಅಥವಾ ಚಳವಳಿಯ ಜಾತೀಯತೆ ಅಥವಾ ಸಮಾನತೆಯ ಬಗ್ಗೆ 
VOLUME-3, ISSUE-2, MAY-JUNE 2024 ISSN: 2583-3510, Pp. 33-38 34 


This article available at: www.srujani.in 


SRUJANI: Indian Journal of Innovative Research and Development 


ಬುದ್ದನನ್ನು ಕೇಳಿದಾಗ ಪ್ರಾರಂಭದಲ್ಲಿ ಎಲ್ಲರೂ 
ಸಮಾನಾರಾಗಿದ್ದರು. ಎಲ್ಲರಿಗೂ ಸಂಪನ್ಮೂಲಕ್ಕೆ 
ಸಂಬಂಧಿಸಿದಂತೆ ಸಮಾನ ಅವಕಾಶಗಳಿದ್ದವು. ಹೀಗೆ 
ಬುದ್ಧನಲ್ಲಿ ಶುದ್ಧ ಕಲ್ಪನಾಲೋಕ ಚಿಂತನಗಳು ಇತ್ತು" 
ಇಂತಹ ಆಲೋಚನೆಯಿಂದ ಬೇರೆ ಬೇರೆ ಜನಾಂಗದ 
ಜನರಾದ ಅಂದಿನ ಕಾಲದ ಸುಜಾತ, ಅಂಗುಲಿ 
ಮಾಲ ಮುಂತಾದವರನ್ನು ಜ್ಞಾನಿಗಳನ್ನಾಗಿ ಮಾಡಿ 
ದೀನದಲಿತರಾದ ಅಸ್ತೃಶ್ಯ, ಚಾಂಡಳ, ಪಂಚಮ 
ಜನರೆಲ್ಲರನ್ನೂ ಒಂದೇ ಬೆಳಕಿನಡೆಯಲ್ಲಿ ತಂದರು. 


ಇಂತಹ ಅನೇಕ ಚಿಂತನೆಗಳ ಮೂಲಕ ಅಂದಿನ 
ಕಾಲದಲ್ಲಿದ್ದ ಜಾತಿ ತಾರತಮ್ಯತೆಯನ್ನು ಪ್ರಾಚೀನ 
ಕಾಲದಲ್ಲಿಯೇ ಅಳಿಸಿ. ಹಾಕಿದರು. ಇಂತಹ 
ಚಿಂತನೆಗಳು ಕಾಲ೦ತರದಲ್ಲಿಯೂ ಹಾಗೆ ಪ್ರಭಾವವೂ 
ಬೀರಿದವು. ಈ ಚಿಂತನೆಗಳು ಅಲ್ಲಿಗೆ ನಿಲ್ಲದೇ 
ಪ್ರಾಚೀನ ಕಾಲದಿಂದ ಮಧ್ಯಕಾಲ ಮತ್ತು ಆಧುನಿಕ 
ಕಾಲಘಟ್ಟದವರಿಗೂ ಮುಂದುವರೆದಿರುವುದು 
ಭಾರತದ ಚರಿತ್ರೆಯಲ್ಲಿ ಕಾಣುತ್ತೇವೆ. ಇಂತಹ ಹಲವು 
ಕಾರಣಗಳಿಂದ ಆಧುನಿಕ ಭಾರತದ ದಲಿತ 
ಚಳವಳಿಯ ಮೇಲೆ ಬುದ್ದನ ಪಭಾವ 
ಅಗಾಧವಾಗಿದೆ. 

ವಚನಕಾರರ ಪ್ರಭಾವ 

ಬಸವಣ್ಣ: ಮಧ್ಯಯುಗ ರಾಜ-ಮಹಾರಾಜರ 
ಆಳ್ವಿಕೆಯ ಕಾಲವಾಗಿತ್ತು. ಶ್ರೇಣಿಕೃತ ಜಾತಿಪದ್ಧತಿ 
ಜಾರಿಯಲ್ಲಿತ್ತು. ಜಾತಿಯೆಂಬ ಸಾಮಾಜಿಕ 
ವ್ಯವಸ್ಥೆಯನ್ನು ಜನರ ಮಧ್ಯೆ ಗೋಡೆಯಾಗಿ 
ನಿರ್ಮಾಣ ಮಾಡಿ ಎಲ್ಲಾ ರೀತಿಯ 
ಅಸಮಾನತೆಯನ್ನು ಸಮಾಜದ ಮೇಲೆ ಹೇರಿ 
ಕೆಳಜಾತಿಗಳನ್ನು ಆರ್ಥಿಕವಾಗಿ ಶೋಷಣೆ 
ಮಾಡುತ್ತಿದ್ದರು. ಇದರ ಎರುದ್ಧ ಬಸವಣ್ಣ ವಚನ 
ಸಾಹಿತ್ಯದ ಮೂಲಕ ವೈದಿಕಶಾಹಿಯ ಎರುದ್ಧ 
ಹೋರಾಡಿದರು. ವೈದಿಕರು ಪಾಪ ಪುಣ್ಯ, ಸ್ವರ್ಗ- 


ನರಕ, ಕೈಲಾಸ-ವೈಕುಂಠ, ಮಂತ್ರ-ತಂತ್ರ, 
ಜೋತಿಷ್ಯ-ಪಂಚಾಂಗ, ಪ್ರಾಣಿಬಲಿ, ನರಬಲಿ, 
ಯಾಗ-ಯಜ್ಞ ಹೋಮ ಹವನದ ಹೆಸರಿನಲ್ಲಿ 


ಮೌಢ್ಯವನ್ನು ಬಿತ್ತಿದರು. ದೇವರು, ಧರ್ಮ, 
ದೇವಸ್ಥಾನ ಎಂಬ ಸಂಸ್ಥೆಗಳನ್ನು ಸ್ಥಾಪಿಸಿ ಜನರ 
ಪ್ರತಿಭಟನೆ ಧ್ವನಿಯನ್ನು ಹತ್ತಿಕ್ಕಿದ್ದರು. ಇಂತಹ 
ಅಮಾನವೀಯ, ಅಸಮಾನ, ಅಪಮಾನ ಮತ್ತು 
ಶೋಷಣೆಯ ವಿರುದ್ದ ಹೊರಾಡುವಂತೆ ಬಸವಣ್ಣ 
ಮಾಡಿದರು.” ಬಸವಣ್ಣನವರ ಚಿಂತನೆಗಳ 
ಪ್ರಭಾವಕ್ಕೊಳಗಾದ ಕಾಳೆವ್ವ ಮಾದಾರ ಚೆನ್ನಯ್ಯ, 


ಅಕ್ಕಮಾಹಾದೇವಿ ಮುಂತಾದವರು ಶೋಷಣೆಯ 
ವಿರುದ್ಧ ದ್ವನಿ ಎತ್ತಿದರು. ವಚನಕಾರರು ನುಡಿದಂತೆ 
ಬದುಕಿದವರು." ವಚನಕಾರರ ಈ ಚಳುವಳಿಯೂ 
ಕೂಡ ದಲಿ ಚಳವಳಿಯ ಮೇಲೆ ಪ್ರಭಾವ ಬೀರಿದೆ. 


ಭಕ್ತಿ ಚಳವಳಿಕಾರರ ಪ್ರಭಾವ 

ಭಕ್ತಿ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ 
ರಮಾನಂದರೂ ಬ್ರಾಹ್ಮಣರಾದರೂ ಜಾತಿ ಧಾರ್ಮಿಕ 
ನಿಯಮಗಳಿಗೆ ವಿರೋಧ ವ್ಯಕ್ತಪಡಿಸಿದರು. 
ಜಾತಿಕಟ್ಟಳೆಗಳನ್ನು ಮತ್ತು ಅಂದಿನ ಕಾಲದಲ್ಲಿದ್ದ 
ಜಾತಿಭೇದಗಳನ್ನು ಖಂಡಿಸಿದರು. ಇವರ ಶಿಷ್ಕರಾದ 
ಕಬೀರ್‌ದಾಸರು ಮತ್ತು ಅಂದಿನ ಕಾಲದ ಅನೇಕ 
ಮಹನೀಯರಾದ ನಂದನರ್‌ ನಾನಕ್‌, 
ಚೋಕಮೇಳ, ರವಿದಾಸ್‌, ಗುರುನಾನಕ್‌ ಮೊದಲಾದ 
ಮಹನೀಯರು ತಮ್ಮ ಪ್ರಮುಖ ಚಿಂತನೆಗಳ 
ಮೂಲಕ ಜಾತಿ ಬೇಧವನ್ನು ಖಂಡಿಸಿದರು. 
ಇವರಲ್ಲದೆ ತುಳಸಿದಾಸರು, ಸೂರದಾಸರು, 
ಮೀರಬಾಯಿ, ಜ್ಞಾನೇಶ್ವರ, ತುಕರಾಮ ಇನ್ನಿತರರು 
ಜಾತಿಯ ನಿರ್ಮೂಲನೆಗಾಗಿ ಸಂಪ್ರದಾಯದ 
ಕಟ್ಟಳೆಯನ್ನು ಮುರಿಯಲು ಪ್ರಯತ್ನಿಸಿದರು. ಇಂತಹ 
ಹಲವು ವಿಚಾರಗಳು ನಂತರದ ಕಾಲದಲ್ಲಿನ 
ದಲಿತಪರ ಹೋರಾಟಗಾರರು ಅಥವಾ ದಲಿತಪರ 
ಚಳವಳಿಗಾರರ ಮೇಲೆ ಆಗಿದ್ದರಲ್ಲಿ ಯಾವುದೇ 
ಅನುಮಾನವಿಲ್ಲ. ಮೇಲ್ಲಾತಿಗಳಿಗೆ ಸರ್ವಾಧಿಕಾರ 
ಇರುವವರೆಗೆ ಕೆಳಜಾತಿಗಳಿಗೆ ವಿಮೋಚನೆ ಇಲ್ಲವೆಂಬ 
ಭಕ್ತಿ ಚಳವಳಿಕಾರರ ಸೂತ್ರೀಕರಣಗಳು ನಿಜಾಮ್‌ 
ಕರ್ನಾಟಕದ ದಲಿತ ಚಳವಳಿಗೆ ಪ್ರಾಥಮಿಕ 
ಅಂಶಗಳಾದವು.' 20ನೇ ಶತಮಾನದ ದಲಿತ 


VOLUME-3, ISSUE-2, MAY-JUNE 2024 ISSN: 2583-3510, Pp. 33-38 35 


This article available at: www.srujani.in 


SRUJANI: Indian Journal of Innovative Research and Development 


ಚಳವಳಿಯ ಮೇಲೆ ವಿಶೇಷವಾಗಿ ನಿಜಾಮ್‌ 
ಕರ್ನಾಟಕದ ಭಾಗದಲ್ಲಿನ ದಲಿತ ಚಳವಳಿಯ ಮೇಲೆ 
ಭಕ್ತಿ ಚಳವಳಿಕಾರರ ಪ್ರಭಾವವೂ ಕೂಡ 


ಹೆಚ್ಚಿರುವುದನ್ನು. ಅಧ್ಯಯನದ ಸಂದರ್ಭದಲ್ಲಿ 
ಗುರುತಿಸಲಾಗಿದೆ. 

ಆಧುನಿಕ ಕಾಲದ ಮಹನೀಯರ ಚಿಂತನೆಗಳ 
ಪ್ರಭಾವ 

ಜ್ಯೋತಿಬಾ ಫುಲೆ 

19ನೇ ಶತಮಾನದಲ್ಲಿ ಭಾರತದಲ್ಲಿ ಉದಯಿಸಿದ 
ಅನೇಕ ಸಮಾಜ ಸುಧಾರಕರಲ್ಲಿ ಜ್ಯೋತಿಬಾ 
ಫುಲೆಯವರಿಗೆ ವಿಶಿಷ್ಟ ಸ್ಥಾನವಿದೆ. ಆಧುನಿಕ 
ಭಾರತದಲ್ಲಿ ಸ್ವಾಭಿಮಾನದ ಬದುಕಿಗಾಗಿ 
ಆರಂಭವಾದ ದಲಿತ ಚಳವಳಿಯನ್ನು ಕಟ್ಟಿ 


ಬೆಳಸಿದವರಲ್ಲಿ ಜ್ಯೋತಿಬಾ ಫುಲೆಯವರು ಮೊದಲ 
ಸಾಲಿಗೆ ಸೇರಿದವರು. ಧಾರ್ಮಿಕ ಅಂಧಶ್ರದ್ಧೆ. 
ಕಟ್ಟುಪಾಡು, ಮಡಿಮೈಲಿಗೆಯ ಅಸ್ಪಶ್ಯ 
ಆಚರಣೆಗಳಿಂದ ಗಬ್ಬೆದ್ದ ಸಾಮಾಜಿಕ ಸ್ಥಿತಿಯಿಂದಾಗಿ 
ಕೆಳವರ್ಗದ ಸಮುದಾಯಗಳು ನರಕಯಾತನೆ 
ಅನುಭವಿಸಬೇಕಿತ್ತು ಆ ಸಂದರ್ಭದಲ್ಲೇ ಜ್ಯೋತಿಬಾ 
ಫುಲೆಯವರು ಭಾರತೀಯ ಜಾತಿವ್ಯವಸ್ಥೆ ಮತ್ತು 
ಜೀವ ವಿರೋಧಿ ಹಿಂದುತ್ವದ ವಿರುದ್ಧ ಸಮರ 
ಸಾರಿದರು. ತಳ ಸಮೂದಾಯದ ಬದುಕುವ ಹಕ್ಕನ್ನು 
ಕಿತ್ತುಕೊಂಡಿದ್ದ ಹಿ೦ದೂಶಾಸ್ತ್ರಗಳು ಮತ್ತು 
ಪದ್ಧತಿಗಳನ್ನು ವಿರೋಧಿಸುವ ಚಳವಳಿಯನ್ನು 
ಫುಲೆಯವರು ಹುಟ್ಟುಹಾಕಿದರು." ಹೀಗಾಗಿ ಮಹಾತ್ಮ 
ಜ್ಯೋತಿಬಾ ಫುಲೆಯವರ ಸಾಮಾಜಿಕ ಕ್ರಾಂತಿಯ 
ಪ್ರಭಾವ ನಿಜಾಮ್‌ ಕರ್ನಾಟಕದ ಮೇಲೆ ಸಾಕಷ್ಟು 
ಆಗಿದೆ. 
ಡಾ. ಬಿ. ಆರ್‌. ಅಂಬೇಡ್ಕರ್‌ 

ಜ್ಯೋತಿಬಾ ಫುಲೆಯವರ ಚಿಂತನೆಗಳಿಂದ 
ಪ್ರೇರಿತರಾದ ಡಾ.ಬಿ.ಆರ್‌. ಅಂಬೇಡ್ಕರ್‌ “ನಮ್ಮೊಂದಿಗೆ 
ಮಾರ್ಕ್ಸ್‌ರನ್ನು ಜೊತೆಗೆ ಒಯ್ಯಬಹುದು, 
ಒಯ್ಯದಿರಬಹುದು, ಆದರೆ ಜ್ಯೋತಿಬಾ ಅವರ 
ತತ್ವಗಳನ್ನು ಯಾವುದೇ ಕಾರಣಕ್ಕೂ ತ್ಯಜಿಸುವುದಿಲ್ಲ? 


ಎಂದು ಹೇಳುತ್ತಾರೆ. ಇದು ಕೂಡ 20ನೇ 
ಶತಮಾನದಲ್ಲಿ ಭಾರತದ ಎಲ್ಲಾ ರಾಜ್ಯಗಳಲ್ಲೂ 
ಹಾಗೂ ಭಾರತದ ಪ್ರಾದೇಶಿಕ ನೆಲೆಯಲ್ಲಿ 
ಆರಂಭಗೊಂಡ ದಲಿತ ಚಳವಳಿಯ ಮೇಲೆ ಸಾಕಷ್ಟು 
ಪ್ರಭಾವ ಬೀರಿರುವುದು ಕಾಣುತ್ತೇವೆ. ಅದು ನಿಜಾಮ್‌ 
ಸಂಸ್ಥಾನ ಹಾಗೂ ನಿಜಾಮ್‌ ಕರ್ನಾಟಕದಲ್ಲಿನ ದಲಿತ 
ಚಳವಳಿಯ ಮೇಲೆ ಪ್ರಭಾವ ಬೀರಿದೆ. ಆಧುನಿಕ 
ಭಾರತದಲ್ಲಿ ಜೀವಪರ ಹೋರಾಟ ಅಥವಾ ಚಳವಳಿ, 
ಸಂಘಟನಾತ್ಮಕ ಚಿಂತನೆ ನಡೆಸಿದ ಪ್ರಮುಖರಲ್ಲಿ ಡಾ. 
ಅಂಬೇಡ್ಕರ್‌ ಪ್ರಮುಖರು. ಅವರು ನೊಂದವರ, 
ದುಡಿಯುವ ವರ್ಗಗಳ, ಶೋಷಿತರ, ದೀನ-ದಲಿತರ 
ಬಾಳಿಗೆ ಬೆಳ್ಳಿಚುಕ್ಕೆಯಾಗಿದ್ದಾರೆ. ಶತಶತಮಾನಗಳ 
ಕಾಲ ಅನ್ಯಾಯ, ಅವಮಾನ, ದೌರ್ಜನ್ಯ, ಶೋಷಣೆ, 
ತುಳಿತಕ್ಕೆ ಒಳಗಾದ ಜನಸಮೂದಾಯಗಳಿಗೆ ಸಾಂತ್ವನ 
ನೀಡಿ, ಆತ್ಮಸ್ಥೆರ್ಯ ತುಂಬಿ, ಸ್ವಾಭಿಮಾನದ 
ಜಾಗೃತಿಯನ್ನು ಉಂಟುಮಾಡಿದ ಕೀರ್ತಿ 
ಅಂಬೇಡ್ಕರ್‌ ಅವರಿಗೆ ಸಲ್ಲುತ್ತದೆ. 

ಈ ರೀತಿಯಾದ ವಿಚಾರಗಳು ಹೊಂದಿರುವ ಡಾ. 
ಅಂಬೇಡ್ಕರ್‌ ಅವರು ತಮ್ಮ ಜೀವಿತ ಅವಧಿಯಲ್ಲಿ 
ಗುಲ್ಬರ್ಗ ಜಿಲ್ಲೆಯ ವಾಡಿ ಪಟ್ಟಣಕ್ಕೆ ಎರಡೂ ಸಲ 
ಭೇಟಿ ನೀಡಿದ್ದರು. ಈ ನೆನಪು ಎಂದಿಗೂ ಕೂಡ 
ಮಾಸದು. 1944ರ ಏಪ್ರಿಲ್‌ 28 ಮತ್ತು 1952ರ 
ಏಪ್ರಿಲ್‌ 27ರಂದು ಪಟ್ಟಣಕ್ಕೆ ಭೇಟ ನೀಡಿದ್ದ 
ಅಂಬೇಡ್ಕರ್‌ ಅವರು ಸ್ಥಳೀಯರೊಂದಿಗೆ ಸಂವಾದ 
ನಡೆಸಿದ್ದರು, ಅವರ ವಿಚಾರಗಳನ್ನು 
ಹಂಚಿಕೊಂಡಿದ್ದರು. ವಾಡಿ ರೈಲು ನಿಲ್ದಾಣದಲ್ಲಿ 
ಅಂಬೇಡ್ಕರ್‌ ಅವರು ಇಳಿದಿದ್ದನು ಕಂಡು ಅಲ್ಲಿನ 
ಚಹ ಮಾರಟಗಾರ ದಿಲ್ಬರ್‌ ಹಸೆನ್‌ ಸ್ಥಳೀಯರಿಗೆ 
ಮಾಹಿತಿ ನೀಡಿದ್ದರು. ನಿಲ್ದಾಣದಲ್ಲಿ ಜಮಾಯಿಸಿದ 
ಸ್ಥಳೀಯರು ಮತ್ತು ದಲಿತ ಸಮುದಾಯದ 
ಮುಖಂಡರು ಅಂಬೇಡ್ಕರ್‌ ಅವರಿಗೆ ಹೂಮಾಲೆ 
ಹಾಕಿ ಸನ್ಮಾನಿಸಿದರು. ಮಕ್ಕಳಿಗೆ ಒಳ್ಳೆ ಶಿಕ್ಷಣ 
ನೀಡಿದರೆ. ಅದುವೇ ನೀವು ನನಗೆ ನೀಡುವ ಗೌರವ 
ಎಂದು ಅಂಬೇಡ್ಕರ್‌ ಹೇಳಿದ್ದರು. ಅಂದಿನಿಂದ ಈ 


VOLUME-3, ISSUE-2, MAY-JUNE 2024 ISSN: 2583-3510, Pp. 33-38 36 


This article available at: www.srujani.in 


SRUJANI: Indian Journal of Innovative Research and Development 


ಭಾಗದಲ್ಲಿ ದೇವರ ಹೆಸರಲ್ಲಿ ಖಾಂಡ ಮಾಡುವ 
ಪದ್ಧತಿಗೆ ವಿದಾಯ ಹೇಳಿದರು. 

ಇದನ್ನು ಅಂದಿನ ದಲಿತ ಮುಖಂಡರಾದ 
ಅಮೃತರಾವ್‌ ಕೋಮಟಿ, ಟೋಪಣ್ಣ ಕೋಮಟೆ 
ಅವರು ಅಂಬೇಡ್ಕರ್‌ ಅವರ ಮಾತುಗಳನ್ನು 
ಆಲಿಸಿದ್ದರು. ಅವರು ಕಣ್ಣಾರೆ ಕಂಡಿದ್ದನ್ನು ಆಗಾಗೆ 
ನೆನಪಿಸಿಕೊಳ್ಳುತ್ತಿದ್ದರು.. ಈ ಎಲ್ಲಾ ಮೇಲಿನ 
ಅಂಶಗಳಿಂದ ಡಾ. ಅಂಬೇಡ್ಕರ್‌ ಅವರ ಒಡನಾಟ 
ನಿಜಾಮ್‌ ಕರ್ನಾಟಕದಲ್ಲಿತ್ತು ಎಂಬುದು ಸ್ಪಷ್ಟವಿದೆ. 


ಈ ಮೇಲೀನ ಅಂಶಗಳಲ್ಲದೇ 1920ರಿಂದಲೇ 
ಡಾ.ಬಿ.ಆರ್‌. ಅಂಬೇಡ್ಕರ್‌ ಅವರು ನಿಜಾಮ್‌ 
ಸಂಸ್ಥಾನದೊಂದಿಗೆ ಒಡನಾಟ ಹೊಂದಿದ್ದರು 
ಏಕೆಂದರೆ ಭಾರತದ ಇತರೆ ರಾಜ್ಯಗಳನ್ನು 


ಅವಲೋಕಿಸಿದಾಗ ನಿಜಾಮ್‌ ಸಂಸ್ಥಾನದಲ್ಲಿ ದಲಿತ 
ಜಾಗೃತಿ ಕ್ರಮಗಳು ಅತ್ಯಂತ ಚುರಕಿನ ರೀತಿಯಲ್ಲಿ 
ನಡೆಯುತ್ತಿದ್ದವು. ಹಾಗೆ ಮುಂದುವರೆದು ನಿಜಾಮ್‌ 
ಕರ್ನಾಟಕದ ಪ್ರಮುಖ ದಲಿತ ಚಳವಳಿಗಾರರಾದ 
ಶಿವರಾಮ್‌ ಮೋಘ ಅವರು ಅಂಬೇಡ್ಕರ್‌ ಅವರ 
ಒಡನಾಟದಲ್ಲಿದ್ದ ಅವರು ಡಾ. ಅಂಬೇಡ್ಕರ್‌ 
ಅವರನ್ನು ಮೂರು ಬಾರಿ ನಿಜಾಮ್‌ ಕರ್ನಾಟಕದ 
ಬೀದರ್‌ ಜಿಲ್ಲೆಗೆ ಕರೆಯಿಸಿ ಅಲ್ಲಿನ ದಲಿತರಲ್ಲಿ ಜಾಗೃತಿ 
ಮೂಡಿಸಿದರು. ಇಂತಹ ಹಲವು ಕಾರಣಗಳಿಂದಾಗಿ 
ಡಾ.ಅಂಬೇಡ್ಕರ್‌ ಅವರ ಚಿಂತನೆಗಳ ಪ್ರಭಾವ 
ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ 
ನಾಯಕರ ಮೇಲೆ ಪರಿಣಾಮ ಬೀರಿರುವುದು 
ಅಧ್ಯಯನದಿಂದ ಸ್ಪಷ್ಟವಾಗಿದೆ. 
ಗಾಂಧೀಜಿ 

ಗಾಂಧೀಜಿಯವರು ಕಾರ್ಮಿಕರ ಮೊಕದ್ದಮೆ - 
ಯೊಂದರಲ್ಲಿ ವಾದಿಸಲು ದಕ್ಷಿಣ ಆಫ್ರಿಕಾಗೆ 
ಹೋಗುವಾಗ ನಡೆದ ಘಟನೆಯಿಂದ ಅಸ್ಪಶ್ಯತೆಯ 
ಅನುಭವಾಯಿತು. ಆಗ ಅವರಿಗೆ ಭಾರತದ ಅಸ್ಪಶ್ಯರು 
ಎದುರಿಸುತ್ತಿದ್ದ ಅಪಮಾನ ನೋವು ಸಂಕಟಗಳು 
ಅವರಿಗೆ ಅರಿವಿಗೆ ಬಂದವು. ಆ ನಂತರ 
ಗಾಂಧೀಜಿಯವರು ಅಸ್ಪಶ್ಯತೆ ನಿವಾರಣೆಗೆ ವಿವಿಧ 


ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 
ಜನಜಾಗೃತಿ ಮೂಡಿಸಿದರು. ಇವರ ಪ್ರಯತ್ನದ 
ಫಲವಾಗಿ ಹಲವಾರು ಮೇಲ್ಜಾತಿ ಜನರೂ ಕೂಡ 
ಅಸ್ಪಶ್ಯತೆಯ ಎರುದ್ಧ ಹೋರಾಡಲು ಸಿದ್ಧರಾದರು. 
ಇವರ ಈ ಕಾರ್ಯದಿಂದಾಗಿ ದಲಿತರಲ್ಲಿ 
ಜಾಗೃತಿಯುಂಟಾಗಿ ಚಳವಳಿಗಳನ್ನು ಪ್ರಾರಂಭಿಸಿದರು. 

ದೀನದಲಿತರಿಗಾಗಿ ಜೀವನ ಸುಧಾರಣೆಗಾಗಿ 
ಜ್ಯೋತಿಬಾ ಫುಲೆ ಹಾಗೂ ಅಂಬೇಡ್ಕರ ಅವರನ್ನು 
ಹೊರತುಪಡಿಸಿದರೆ ಗಾಂಧೀಜಿ ಅವರು ಮಾಡಿದ 
ಹರಿಜನರೋದ್ಧಾರ ಕಾರ್ಯಗಳು 
ಪ್ರಮುಖವಾದವುಗಳಾಗಿವೆ.'? 

ಹೀಗೆ ಗಾಂಧೀಜಿ ಅವರ ಅಸ್ಪಶ್ಯತೆಯ ಕುರಿತಾದ 
ಚಿಂತನೆಗಳು ನಿಲುವುಗಳು ದೇಶದ ವಿವಿಧ ಕಡೆ 
ಪ್ರಭಾವ ಬೀರಿತು. 1920 ರಿಂದ 1948ರ ಕಾಲದಲ್ಲಿ 
ನಿಜಾಮ್‌ ಕರ್ನಾಟಕದ ದಲಿತ ಚಳವಳಿಯ 
ಉದಯದ ಮೇಲೆ ಗಾಂಧೀಜಿಯವರ ಚಿಂತನೆಗಳ 
ಪ್ರಭಾವ ಆಗಿರುವುದನ್ನು ಅಲ್ಲಗಳೆಯುವಂತಿಲ್ಲ. 


ಬಾಗೇರೆಡ್ಡಿ ವರ್ಮ 
ಬಾಗೇರೆಡ್ಡಿ ವರ್ಮ ನೇತೃತ್ವದಲ್ಲಿ 1906ರಲ್ಲಿ 
ಸ್ಥಾಪಿಸಿದ "ಜಗನ್‌ಮಿತ್ರ ಮಂ೦ಡಲಿ' ನಿಜಾಮ್‌ 


ಸಂಸ್ಥಾನದ ಪ್ರದೇಶದಲ್ಲಿ ದಲಿತ ಜಾಗೃತಿಗೆ ನಾಂದಿ 
ಹಾಡಿತು. ಶತಮಾನಗಳ ಕಾಲ ಜಾತಿ ಶೋಷಣೆ 
ಮತ್ತು ದಮನಕ್ಕೆ ಗುರಿಯಾಗಿ ಅವಮಾನದ 
ಪರಿಸ್ಥಿತಿಗಳಲ್ಲಿ ಒಣಗಿ ಹೋದ ದಲಿತ ಜಾತಿಗಳ 
ವಿಮೋಚನೆಗೆ ಮಾರ್ಗವನ್ನು ತೋರಿಸಿತು. ಅವರು 
ಆರಂಭಿಸಿದ ಅನೇಕ ದಲಿತ ಜಾಗೃತಿ 
ಕಾರ್ಯಕ್ರಮಗಳು ನಿಜಾಮ್‌ ಸಂಸ್ಥಾನದ ಎಲ್ಲಾ 
ಭಾಗಗಳಲ್ಲೂ ಪಸರಿಸಿತು. ಇವರ ಚಿಂತನೆಗಳಿಂದ 
ಪ್ರಭಾವಿತರಾದ ನಿಜಾಮ್‌ ಕರ್ನಾಟಕದ ದಲಿತ 
ಮತ್ತು ದಲಿತೇತರ ನಾಯಕರು ದಲಿತ ಸಬಲೀಕರಣ 
ಚಳವಳಿಗಳಲ್ಲಿ ಭಾಗವಹಿಸಿದರು. ಬಾಗೇರೆಡ್ಡಿ 
ವರ್ಮ ರ ಹೋರಾಟ ಅವರ ಸಾವಿನ ನಂತರದಲ್ಲೂ 
ಮುಂದುವರೆದಿರುವುದು ಚರಿತ್ರೆಯಲ್ಲಿ ದಾಖಲಾಗಿದೆ.” 
ಒಟ್ಟಾರೆಯಾಗಿ ಭಾಗೇರೆಡ್ಡಿ ವರ್ಮ ಅವರ 


VOLUME-3, ISSUE-2, MAY-JUNE 2024 ISSN: 2583-3510, Pp. 33-38 37 


This article available at: www.srujani.in 


SRUJANI: Indian Journal of Innovative Research and Development 


ಚಿಂತನೆಗಳ ಪ್ರಭಾವ ನಿಜಾಮ್‌ ಕರ್ನಾಟಕದ ದಲಿತ 
ಚಳವಳಿಯ ಮೇಲೆ ಪ್ರಭಾವ ಬೀರಿರುವುದನ್ನು 
ಪ್ರಸ್ತುತ ಅಧ್ಯಯನದಲ್ಲಿ ಗುರುತಿಸಲಾಗಿದೆ. 
ಇವರಲ್ಲದೆ ಶಾಹು ಮಹಾರಾಜ, ಪೆರಿಯಾರ್‌ 
ರಾಮಸ್ವಾಮಿ ನಾಯ್ಕರ್‌, ಶ್ರೀ ನಾರಯಣ್‌ ಗುರು, 
ನಾಲ್ವಡಿ ಕೃಷ್ಣರಾಜ ಒಡೆಯರ್‌, ಕುಸುಮ್‌ ಧರ್ಮನ್‌, 
ಶ್ರೀ ಶಿವಯೋಗಿ ಸ್ವಾಮಿ ಅವರುಗಳು ತಮ್ಮ 
ಹೋರಾಟ ಹಾಗೂ ಕಾರ್ಯಸಾಧನೆಗಳ 
ಮುಖಾಂತರ ದಲಿತರಲ್ಲಿ ಜಾಗೃತಿ ಮೂಡಿಸಲು ತಮ್ಮ 
ಜೀವಿತಾವಧಿಯಲ್ಲಿ ಪ್ರಯತ್ನಿಸಿದರು. ಈ ಎಲ್ಲಾ 
ಮಹನೀಯರ ಕೊಡುಗೆಯೂ ಕೂಡ ನಿಜಾಮ್‌ 
ಕರ್ನಾಟಕದ ದಲಿತ ಯುವ ಚಿಂತಕರ ಮೇಲೆ 
ಪ್ರಭಾವ ಬೀರಿದ್ದು, 1906-1948ರ ಅವಧಿಯಲ್ಲಿ 
ಅನೇಕ ದಲಿತಪರ ಚಳವಳಿ ನಡೆದಿರುವುದನ್ನು 
ಅಧ್ಯಯನದಲ್ಲಿ ಗುರುತಿಸಲಾಗಿದೆ. 
ಕೊನೆಟಿಪ್ಪಣಿಗಳು 
1. ಸೂರ್ಯನಾಥ್‌ ಯು ಕಾಮತ್‌, 
ಹಿಸ್ಟೋರಿಯೋಗಫಿ 
ಬೆ೦ಗಳೂರು ಪುಟ. 1 
2. ಜಿಯಾಲಾಲ ಆರ್ಯ. 
ಆರ್‌.ಪಿ). ದಲಿತ ಸಮಾಜ 
ಸವಾಲುಗಳು. ಪು.47 
3. ಹೆಗಡೆ. ಕೆ. ಎಸ್‌. (2010). ಮಹಾರಾಷ್ಟ್ರದಲ್ಲಿ 
ದಲಿತ ಚಳವಳಿಗಳು. ಪ್ರಸಾರಾಂಗ ಕರ್ನಾಟಕ 
ರಾಜ್ಯ ಮುಕ್ತ ವಿಶ್ವವಿದ್ಯಾನಿಯ. ಪುಟ. 28-29 
4. ರೋಮಿಲಾ ಥಾಪರ್‌. (2014). ಲೋಕ 
ಚಿಂತಕರು. (ಅನು, ಮಾಧವಿ, ಭಾರತೀ ದೇವಿ, 
ಟಿ. ಎಸ್‌. ವೇಣುಗೋಪಾಲ್‌ ಹಾಗೂ ಶೈಲಜ). 
ಅಭಿರುಚಿ ಪ್ರಕಾಶನ. ಪುಟ 33-35 
5. ಸಬರದ ಬಸವರಾಜ. ಬಸವೇಶ್ವರ 
ಪುರಂದರದಾಸ. ಪುಟ. 125 
6. ಸಿದ್ದಲಿಂಗಯ್ಯ. ವಚನ ಚಳವಳಿ ಮತ್ತು ದಲಿತರು. 
ಪುಟ. 65 


(1991). 


ಆಫ್‌ ಕರ್ನಾಟಕ 


ಹೆಗಡೆ. 
ಇಂದಿನ 


ಮತ್ತು 


VOLUME-3, ISSUE-2, MAY-JUNE 2024 ISSN: 2583-3510, Pp. 33-38 


This article available at: www.srujani.in 


7. 


. ಜಿಯಾಲಾಲ ಆರ್ಯ. 


. ಸತ್ಯನಾರಯಣ 


ಬಜ್‌ ರಂಜನ್‌ ಮಣಿ. (2019). ಚರಿತ್ರೆಯ 
ಅಬ್ರಾಹಮಣೀಕರಣ ಭಾರತ ಸಮಾಜದಲ್ಲಿ 
ಯಜಮಾನಿಕೆ ಮತ್ತು ಪತಿರೋಧ (ಅನು, 


ಎ.ರೀಟಾರೀನಿ). ಟಿಡಿಎಸ್‌ ಪಬ್ಲಿಕೇಷನ್ಸ್‌. ಪುಟ. 
173-176 

ಅಶೋಕ ಚೌಸಳಕರ. (2013). ಜ್ಯೋತಿಬಾ 
ಫುಲೆ ಮತ್ತು ರೈತ ಚಳವಳಿ. (ಅನು, ಜೆ.ಪಿ. 
ದೊಡಮನಿ). ಲಡಾಯಿ ಪ್ರಕಾಶನ. ಪುಟ. 7 
ಬ್ರಜ್‌ ರಂಜನ್‌ ಮಣಿ. (2019). ಪೂರ್ವೋಕ್ತ 
ಪುಟ. 173-176 

ಪೂರ್ವೋಕ್ತ ಪುಟ. 
78-179 

ಅಡಪ ಆಂಧ್ರಪ್ರದೇಶದಲ್ಲಿ 
ನೂರು ವರ್ಷಗಳ ದಲಿತ ಚರಿತೆ. (ಅನು, 
ನಾಗರಾಜ ಜಿ. ಪಿ). ಏಕಾ೦ತಗಿರಿ ಟ್ರಸ್ಟ್‌ ಪುಟ. 
9-16 


38 


165% 2583-3510 


58111/4711: Indian Journal of Innovative Research and S 1 R 0 F 
Development (SUIRD) 


editor@srujani.in 


Volume-3 Issue 2, May-June 2024, Pp. 39-43 a 
www.srujani.in 


Bi-Monthly, Peer-Reviewed, Open Access, Indexed Journal 


ದಾಸ ಸಾಹಿತ್ಯದಲ್ಲಿ ಮಹಿಳಾ ಕವಯತ್ರಿಯರು 
ಡಾ. ತ್ರಿವೇಣಿ 
ಸಹ ಪ್ರಾಧ್ಯಾಪಕರು, ಶ್ರೀ ಡಿ.ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಣಸೂರು. 
Abstract: 
ವಚನ ಸಾಹಿತ್ಯದ ನಂತರದಲ್ಲಿ ಭಕ್ಷಿ ಚಳುವಳಿಯ ಮೂಲಕ ಸಮಾಜ ಸುಧಾರಣೆಗೆ ನಾಂದಿ ಹಾಡಿದವರು 
ಹರಿದಾಸರು. ಹದಿಮೂರನೇ ಶತಮಾನದಲ್ಲಿ ಆರಂಭವಾದ ಈ ಆಂದೋಲನ ಕರ್ನಾಟಕದಲ್ಲ ಕೀರ್ತನ 
ಸಾಹಿತ್ಯವಾಗಿ ಸಮೃದ್ಧವಾದ ಕೊಡುಗೆಯನ್ನು ನೀಡಿತು. ಶ್ರೀಪಾದರಾಯರು, ಪುರಂದರದಾಸರು, ಕನಕದಾಸರು, 
ಮಹಿಪತಿದಾಸರು ಮುಂತಾದವರು ಜನಮನವನ್ನು ಆಷ್ಟ ನೆಲೆಯಲ್ಲಿ ಮುಟ್ಟುವ ಹಾಡುಗಳನ್ನು ತಮ್ಮ 
ಭಕಿಪಾರಮೃದ ಮಾಧ್ಯಮವಾಗಿಸಿಕೊ೦ಡು ಸಮೃದ್ಧವಾದ ಸಾಹಿತ್ಯವನ್ನು ನೀಡಿದ್ದಾರೆ. 


೫೫೫014: ಕನ್ನಡ ಸಾಹಿತ್ಯ, ಭಕ್ತಿ ಚಳವಳಿ, ದಾಸ ಸಾಹಿತ್ಯ ಮಹಿಳಾ ಕವಯತ್ತಿಯರು, ಹೆಳವನಕಟ್ಟೆ ಗಿರಿಯಮ್ಮ. 
ಸಂಚಿಯ ಹೊನ್ನಮ್ಮ 


ಪೀಠಿಕೆ 
ದಾಸ ಸಾಹಿತ್ಯಧಾರೆಯಲ್ಲಿ ಭಕ್ತಿಯೇ ಕ್ರಿಶ. 1500 ರಿಂದ 1899ರ ಕಾಲಾವಧಿಯಲ್ಲಿ 
ಪ್ರಧಾನವಾದುದರಿಂದ ಆಲೌಕಿಕಕ್ಕೆ ಹೆಚ್ಚು ಒತ್ತು ಸುಮಾರು ನಾನೂರಕ್ಕೂ ಹೆಚ್ಚು ಕವಿಯತ್ರಿಯರು 


ನೀಡಿದ್ದಾರೆ. ಎಂತಲೇ ಹೆಣ್ಣನ್ನು ಈ ಸಾಧನೆಯ ಸಾಹಿತ್ಯ ರಚಿಸಿದ್ದಾರೆ. ಹದಿಮೂರನೇ ಶತಮಾನದಲ್ಲಿ 


ಪಥದಲ್ಲಿ ಬಹು ದೊಡ್ಡ ಅಡ್ಡಿಯೆಂದೇ ಆರಂಭವಾದ ದಾಸಸಾಹಿತ್ಯದ ಪರಿಧಿಯಲ್ಲಿ 
ಭಾವಿಸಲಾಗಿದೆ. ಅಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿದ ಮದ್ವಾಚಾರ್ಯರ ಸೋದರಿ ಕಲ್ಯಾಣಿದೇವಿ, 
ದಾಸರು ಸಂಸಾರದಿಂದ ಹೊರಬಂದುದರಿಂದ ಪುರಂದರದಾಸರ ಪತ್ನಿಯಾದ ಸರಸ್ವತಿಬಾಯಿ 
ಮಹಿಳೆಯ ಭಾಗವಹಿಸುವಿಕೆಯು ಇಲ್ಲಿ ಅವರು ಕೀರ್ತನೆಗಳನ್ನು ರಸಿದ್ಧಾಗಿ ತಿಳಿದುಬಂದರೂ 
ಶೂನ್ಯವಾಯಿತು. "ಮಾನಿನಿಯರ ಸಂಗ ಅವು ಉಪಲಬ್ಧವಾಗಿಲ್ಲ. ಲಿಂಗಬೇಧ ಆಲೋಚನೆಯ 
ಲೊಳಲೊಟ್ಟೆ', “ಲೋಕದಿ ಇಂದುಮುಖಿಯರ ಪರಿಣಾಮವಾಗಿ ನಲುಗಿಹೋದ ಹೆಣ್ಣು 


ಗುಣವ ತಿಳಿಯಲಸಾಧ್ಯ' ಎಂಬಿವೇ ಭಾವನೆಗಳು 
ಬೇರೂರಿದ್ದ ಆ ಕಾಲಘಟ್ಟದಲ್ಲಿ ಹೆಣ್ಣು ಮತ್ತದೇ 
ಜಡ್ಡುಗಟ್ಟಿದ್ದ ಸಾಮಾಜಿಕ ವ್ಯವಸ್ಥೆಯೊಳಗೆ 
ಥ 
ಬಂಧಿಯಾಗಿಹೋದಳು. ಈ ಮಿತಿಯ ನಡುವೆಯೂ 
ಅಲ್ಲಲ್ಲಿ. ಆಶ್ಚರ್ಯವೆಂಬಂತೆ ಹೆಣ್ಣು ತನ್ನ 
ಸೃಜನಶೀಲತೆಗೆ ಅಭಿವ್ಯಕ್ತಿಯನ್ನು ನೀಡಿದ್ದಾಳೆ. 


ಬರವಣಿಗೆಯ ಅವಕಾಶದಿಂದಲೇ ವಂಚಿತಳಾಗಿದ್ದಳು. 
ಇಂಥವಳಿಗೆ ಮಾರ್ಗತೋರಿದುದು ಮತ್ತೆ 
ಭಕ್ತಿಸಾಹಿತ್ಯವೇ. ಎಲ್ಲಾ ಭಕ್ತಿ ಚಳುವಳಿಗಳಂತೆ 
ದಾಸಸಾಹಿತ್ಯ ವು ಕೂಡ ಹೆಣ್ಣಿನ ಮನದಾಳದ 
ಸಂವೇದನೆಗಳಿಗೆ ದನಿಯಾಯಿತು. ಅಧ್ಯಾತ್ಮವು 
ಲಿಂಗವನ್ನು ಮೀರಿದ್ದೆಂಬ ಚಿಂತನೆಯೇ ಹೆಣ್ಣೂ ಈ 


Please cite this article as: ವೇಣಿ. (2024). ದಾಸ ಸಾಹಿತ್ಯದಲ್ಲಿ ಮಹಿಳಾ ಕವಯತ್ರಿಯರು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 


ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 39-43 


SRUJANI: Indian Journal of Innovative Research and Development 


ಬಗೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗಿಸಿದ್ದು 
ಎಂಬುದು ಸ್ಪಷ್ಟ ಇಲ್ಲಿ ಕೌಟುಂಬಿಕ ಪರಿಸರದಿಂದ 
ಜ್ಞಾನಪಡೆದವರೇ ಹೆಚ್ಚಾಗಿದ್ದು, ಇರ್ಯಾರು ಔಪಚಾರಿಕ 
ಶಿಕ್ಷಣ ಪಡೆದವರಾಗಿರಲಿಲ್ಲ. ಮಹಾಬಾರತ, 
ರಾಮಾಯಣ, ದಾಸರ ಕೀರ್ತನೆಗಳು 
ಮುಂತಾದವುಗಳನ್ನು ಕೇಳುತ್ತಲೇ ತಮಗೆ 
ದಕ್ಕಿದ್ದಷ್ಟನ್ನೂ ವಿಶಿಷ್ಟ ಆಲೋಚನೆಗಳ ಮೂಲಕ 
ಹೊರಹಾಕಲು ಯತ್ನಿಸಿದರು. ಅದರಲ್ಲೂ 
ಹರಿಭಕ್ತಿಯೇ ಈ ಬಗೆಯ ಆಲೋಚನೆಗೆ ಬಹು 


ಮುಖ್ಯ ಪ್ರೇರೇಪಣೆ ಆಯಿತು. ಇಂತಹ 
ಅವಕಾಶಗಳು ಸಹಜವಾಗಿಯೇ ಮೇಲ್ವರ್ಗಕ್ಕೆ 
ಸಿಕ್ಕಿದ್ದರಿ೦ದ ಈ ಕಾಲಘಟ್ಟದಲ್ಲಿ ವೈದಿಕ 
ಹಿನ್ನೆಲೆಯಲ್ಲಿಯೆ ಸಾಹಿತ್ಯ ರಚನೆ ನಡೆದಿವೆ. 
“ಕೀರ್ತನೆಗಳೆಂಬ ಈ ಸಾಹಿತ್ಯ ರೂಪ ವೈಷ್ಣವ 
ಭಕ್ತಿಯು ಕನ್ನಡ ನಾಡಿನಲ್ಲಿ ಪ್ರವಹಿಸಿದ 


ಸಂದರ್ಭದಲ್ಲಿ ಹುಟ್ಟಿಕೊಂಡಿತು. ವೀರಶೈವ ಧರ್ಮದ 
ಉತ್ಕಷ್ನದ ಕಾಲದಲ್ಲಿ ಹೇಗೆ ವಚನಗಳು 
ನಿರ್ಮಿತಿಯಾದವೋ ಅದೇ ರೀತಿ ಭಾಗವತ 
ಸಂಪ್ರದಾಯದ ಉತ್ಕಷ್ಟ ಕಾಲದಲ್ಲಿ ಕೀರ್ತನೆಗಳು 
ಹುಟ್ಟಿಕೊಂಡವು." ಚಂದನಾಂಬಿಕೆ ಕಥೆ ಎಂಬ 


ಪುಟ್ಟಕಾವ್ಯ ಬರೆದ ಜೈನ ಕವಯತ್ರಿ ಹಾಗೂ 
ಸಹರಾಬಾನು ಎಂಬ ಮುಸ್ಲಿಂ ಲೇಖಕಿಯರನ್ನು 
ಹೊರತುಪಡಿಸಿದರೆ ಉಳಿದವರೆಲ್ಲರೂ 


ಮೇಲ್ವರ್ಗದಿಂದ ಬಂದವರೇ ಆಗಿದ್ದಾರೆ. ಅಂದಿನ 
ಸಮಾಜದಲಿ ರೂಢಿಯಲ್ಲಿದ್ದ  ಆಲೋಚನೆಗಳನ್ನೇ 
ವ್ಯಕ್ತಪಸಿದ್ದಾರೆ. 

ಸಾಹಿತ್ಯ ಸಮೃದ್ಧಿಗೆ ಹೆಸರಾದ ಚಿಕ್ಕದೇವರಾಯನ 
ಕಾಲಘಟ್ಟದಲ್ಲಿ ಮೊದಲ ಬಾರಿಗೆ ಕವಯತ್ರಿಯರು 
ಕಂಡುಬರುತ್ತಾರೆ. ಅದಕ್ಕಿಂತ ಮುಂಚಿನ ಒಂದೂವರೆ 


ತಮ್ಮ ಕಾಲದ ಸ್ತ್ರೀ ಪ್ರಪಂಚವನ್ನು ಸಮರ್ಥವಾಗಿ 
ತೆರೆದಿಟ್ಟಿದ್ದಾರೆ. ಸಂಚಿಯ ಹೊನ್ನಮ್ಮ ಹೆಳವನ ಕಟ್ಟೆ 
ಗಿರಿಯಮ್ಮ ಸರಸ್ವತಿಬಾಯಿ, ಹರಪನಹಳ್ಳಿ ಭೀಮವ್ವ, 
ಶಿವಲಿಂಗವ್ವ ಜತ್ತಿ, ಗಣಪಕ್ಕ ಸಣ್ಣಭಡತಿ, ಸಿ ಆರ್‌ 
ಚಲ್ಲಮ್ಮ ಹೆಬ್ಬಳ್ಳಿ ಸುಂದರಬಾಯಿ, ಓರುಬಾಯಿ 
ಲಕ್ಷ್ಮಿದೇವಮ್ಮ ರಾಣಿ ಲಕ್ಷ್ಮಮಮ್ಮ ಯದುಗಿರಿಯಮ್ಮ 
ಮುಂತಾದ ಮಹಿಳೆಯರು ಈ ಕಾಲಘಟ್ಟದಲ್ಲಿ 
ಸಾಹಿತ್ಯ ರಚಿಸಿದ್ದಾರೆ. 

ಇಲ್ಲಿನ ಬಹುಪಾಲು ಕವಯತ್ರಿಯರು ಪುರುಷರು 
ಈಗಾಗಲೇ ಅನುಸರಿಸುತ್ತಿದ್ದ ಸಿದ್ಧವಸ್ತುವನ್ನೇ ಕಾವ್ಯದ 
ವಸ್ತುವಾಗಿಸಿಕೊಂಡರು. ಮಾಧ್ವಮತ, ದಶಾವತಾರ, 
ರಾಮಾಯಣ, ಮಹಾಭಾರತ, ಕೃಷ್ಣಲೀಲೆ 
ಮುಂತಾದವುಗಳಲ್ಲಿ ಇವರ ಕಾವ್ಯದ ಹರಹು ಇದೆ. 
ಆದರೂ ಪುರುಷ ಸಾಹಿತ್ಯಕ್ಕಿಂತ ವಿಭಿನ್ನವಾದ 
ಆಲೋಚನೆ ಯನ್ನು ಹೊಂದಿರುವ ಒಳಹುಗಳು 
ನಮಗೆ ದೊರೆಯುತ್ತವೆ. ಪಾತಿವ್ರತ್ಯದ ಸುತ್ತಲೂ 
ಹೆಣಿಯಲ್ಪಟ್ಟ ಆ ಕಾಲದ ಸ್ತ್ರೀ ಸಮುದಾಯದಿಂದ 
ಸಮಾಜ ನಿರೀಕ್ಷಿಸುತ್ತಿದ್ದ ಸಾ೦ಪ್ರದಾಯಿಕ ಮೌಲ್ಯಗಳು 
ಇಲ್ಲಿ  ಅಭಿವ್ಯಕ್ತಗೊಂಡಿವೆ. ವಿವಾಹದ ಸುತ್ತ 


ರೂಪಿಸಲ್ಪಡುವ ಹೆಣ್ಣಿನ ಬದುಕು 
ಪುರುಷರಿಂದಾಗುತ್ತಿರುವ ಅನ್ಯಾಯದಿಂದ 
ಬಳಲಿದೆಯೆಂದು ಪರಿಭಾವಿಸದೆ ತನ್ನ ಅನಂತ 
ಕಷ್ಟಗಳಿಗೆ ಆ ಭಗವಂತನೇ ಮದ್ದೆನ್ನುವಂತೆ 


ಕಟ್ಟಿಕೊಟ್ಟಿದ್ದಾರೆ. ತನಗೊದಗಿಬರುವ ಕಷ್ಟ ಸುಖವನ್ನು 
ಅನುಭವಿಸುವ ಮಾರ್ಗ ತೋರುವ ಇವರ ಸಾಹಿತ್ಯ 
ಜೀವನ್ಮುಖಯಾದುದು. 
ಸಂಚಿಯ ಹೊನ್ನಮ್ಮ 

ದಾಸಸಾಹಿತ್ಯ ಹಿನ್ನೆಲೆಯ ಮಹಿಳೆಯರಲ್ಲಿ ಹಲವು 


ದೃಷ್ಟಿಯಿಂದ ಅತ್ಯಂತ ಪ್ರಮುಖಳು ಸಂಚಿಯ 
ಶತಮಾನದಲ್ಲಿ ಯಾವ ಮಹಿಳೆಯೂ ಸಾಹಿತ್ಯದಲ್ಲಿ ದ್ಞೂದ್ಧಮ್ಧ  ಯಳಂದೂರಿನ ಈಕೆ ರಾಣಿ 
ಕಾಣಸಿಗುವುದಿಲ್ಲ. ಈಕಾಲದಿಂದ ಆರಂಭವಾದ ದ್ರೀವಮ್ಮನೊಡನೆ. ಊಳಿಗದವಳಾಗಿ ಮೈಸೂರಿಗೆ 
ಸಾಹಿತ್ಯವು ಮುಂದೆ ಹಣ್ಣಿನ ಚಿಂತನೆಗಳಿಗೆ ಬದಧವಳಿನ್ನುತ್ತಾರೆ ವಿದ್ವಾಂಸರು. ಈ ವಿವರವನ್ನು 
ಮಾರ್ಗವಾಗುತ್ತಲೇ ಹೋಯಿತು. ಇದು ಹೆಚ್ಚಾಗಿ ಹೊರತುಪಡಿಸಿ ಅವಳ ವೈಯಕ್ತಿಕ ಏವರಗಳು 
ಭಕ್ತಿಷ್ಟ ಹಾಗೂ ಪ್ರಭುತ್ವನಿಷ್ಠ ಸಾಹಿತ್ಯವಾದರೂ ಪ್ರ ನ ವಾಗುವ 
VOLUME-3, ISSUE-2, MAY-JUNE 2024 ISSN: 2583-3510, Pp. 39-43 40 


This article available at: www.srujani.in 


58014711: Indian Journal of Innovative Research and Development 


ಚಿಕ್ಕದೇವರಾಯನ ಆಶ್ರಯದಲ್ಲಿದ್ದ ಈಕೆ ರಾಜನ 
ಪ್ರೇರಣೆಯಿಂದ ಗುರು ಸಿಂಗಾರಾರ್ಯನ ಬಳಿ ವಿದ್ಯೆ 
ಕಲಿತವಳು. ಅರಮನೆಯಲಿ ಇದ್ದುದರಿಂದ ಆಕೆಗೆ 
ಶಾಸ್ತ್ರೀಯ ಶಿಕ್ಷಣ ಕಲಿಯಲು ಸಾಧ್ಯವಾಗಿ 
ಬರವಣಿಗೆಯಲ್ಲಿ ತೊಡಗಲು ಅನುವಾಯಿತು. ತನ್ನ 
ಗುರುವಿನಿಂದ "ಸರಸ ಸಾಹಿತ್ಯ ದೇವತೆ' ಎಂದು 
ಪ್ರಶಂಸೆ ಪಡೆದ ಈಕೆಯ ಕವಿತಾಶಕ್ತಿಯನ್ನು 
ಗುರುತಿಸಿದ ಚಿಕ್ಕದೇವರಾಯ ಮತ್ತು ಅವನ ರಾಣಿ 
ದೇವಮ್ಮನ ಪ್ರೋತ್ಸಾಹದಿಂದ ಕಾವ್ಯ ರಚಿಸಲು 
ಸಾಧ್ಯವಾಯಿತು. ರಾಮಾಯಣ, ಭಾಗವತ, 
ಭಗವದ್ಗೀತೆ, ಮಹಾಭಾರತ, ತೀಥರ೯ಕರರ 
ಚರಿತೆಗಳು, ಶರಣರ ಕಥೆಗಳು ಮುಂತಾದವುಗಳನ್ನು 
ಬಲ್ಲವಳಾಗಿದ್ದಳು. ಊಳಿಗದವಳಾದ ಹೊನ್ನಮ್ಮ 
ಅಂದು ಕಾವ್ಯ ರಚಿಸಿರುವುದೇ ಅತ್ಯಂತ ಮಹತ್ವದ 
ಸಂಗತಿ. 
ಹಳೆಯ ಕಾವ್ಯ ರಚನಾ ವಸ್ತುವಿನ ಜಾಡು 
ಹಿಡಿಯದೆ, ವಿಭಿನ್ನ ವಸ್ತುವನ್ನು ಹೊಂದಿರುವ ವಿಶಿಷ್ಟ 
ಕೃತಿ ಈಕೆಯ ಹದಿಬದೆಯ ಧರ್ಮ. ಇದೊಂದು 
ನೀತಿಕಾವ್ಯವಾಗಿದ್ದು ಪತಿವ್ರತಾ ಧರ್ಮವನ್ನು ಕುರಿತು 
ಹೇಳುತ್ತದೆ. ಇದಕ್ಕೆ "ಸ್ತ್ರೀ ಧರ್ಮ' ಸಾಂಗತ್ಯ ಎಂಬ 
ಮತ್ತೊಂದು ಹೆಸರೂ ಇದೆ. ಮಹಿಳೆಯರು ತಮ್ಮ 
ಬದುಕನ್ನು ಹಸನಾಗಿಸಿಕೊಳ್ಳಲು ಬೇಕಾದ 
ಮಾರ್ಗಸೂಚಿ ತನ್ನ ಕೃತಿ ಎನ್ನುವ ಹೊನ್ನಮ್ಮನ 
ಹದಿಬದೆಯ ಧರ್ಮದಲ್ಲಿ ಒಂಬತ್ತು ಸಂಧಿಗಳಿವೆ. 
“ಪತಿಯ ಪಾದಾಂಬುಜದೊಳು ಭಕ್ತಿಗೈವುದು, 
ಸತಿಯರ ಧರ್ಮದ ಸಾರ' ಎಂಬುದು ಈ ಕೃತಿಯ 
ಸಾರುತ್ತದೆ. ಸಾಂಪ್ರದಾಯಿಕ 

ನಸ್ಸಿತಿಯಲ್ಲೇ ಕಾವ್ಯ ರಚಿತವಾಗಿದ್ದರೂ ಅಲ್ಲಲ್ಲಿ 
ಹಿಳಾಪರ ದನಿಯೆತ್ತಿದ್ದಾಳೆ ಹೊನ್ನಮ್ಮ 
ಲ್ಲವೆ ತಮ್ಮನೆಲ್ಲ ಪಡೆದ ತಾಯಿ 

ಿಲವೆ ಪೊರೆದವಳು 
ಪೆಣ್ಣ ಪೆಣ್ಣೆಂದೇತಕೆ ಬೀಳುಗಳೆವರು 


ಣ 
ಕಣು ಕಾಣದ ಗಾವಿಲರು 


22 


ಎಂದು ಸಮಾಜದಲ್ಲಿ ಹೆಣ್ಣಿನ ಬಗೆಗಿರುವ 
ಅನಾದರವನ್ನು ಖಂಡಿಸುತ್ತಾಳೆ. ಹೆಣ್ಣು ಗಂಡಿನ 
ಬಗೆಗಿರುವ ಅಸಮಾನತೆಯನ್ನು ವಿರೋಧಿಸುತ್ತಾ. 


ಹೆಣ್ಣಿನ ಘನತೆಯನ್ನು ಅರಿಯಬೇಕೆನ್ನುತ್ತಾಳೆ. ಹೆಣ್ಣಿನ 
ಬದುಕಿನ ಸುತ್ತಲೂ ಹೆಣೆದುಕೊಡಿರುವ ಹಲವು 
ಸಂಬಂಧಗಳೊಡನೆ ಅವಳು ಯಾವ ಬಗೆಯ 
ಸೌಹಾರ್ಧ ಸಂಬಂಧವಿರಬೇಕೆನ್ನುವುದನ್ನು 
ಚಿತ್ರಿಸುತ್ತಾಳೆ. ಸಾಂಪ್ರದಾಯಿಕ ಮನಸ್ಥಿತಿಯಲ್ಲಿ ಈಕೆ 


ಕಾವ್ಯ ರಚಿಸಿದ್ದರೂ ಅವಳ ಕವಿತಾಶಕ್ತಿ 
ಅಪಾರವಾದುದು. ಒಟ್ಟಾರೆಯಾಗಿ ಸಂಚಿಯ 
ಹೊನ್ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವ 


ಪ್ರತಿಭೆಯುಳ್ಳ ಕವಯತ್ರಿಯಾಗಿದ್ದಾಳೆ. 
ಹೆಳವನ ಕಟ್ಟೆ ಗಿರಿಯಮ್ಮ 

ಹರಿದಾಸ ಪರಂಪರೆಯಲ್ಲಿ ತನ್ನ ಅಪಾರ ಭಕ್ತಿಯ 
ಮೂಲಕ ಪ್ರಸಿದ್ಧಳಾದವಳು ಹೆಳವನಕಟ್ಟೆ ಗಿರಿಯಮ್ಮ 
ಕ್ರಿಶ. ಸುಮಾರು 1750ರಲ್ಲಿದ್ದ ಈಕೆ ಧಾರವಾಡ 
ಜಿಲ್ಲೆಯ ರಾಣಿಬೆನ್ನೂರಿನ ಜೋಯಿಸರ 
ಮಗಳು. ಮಲೆಬೆನ್ನೂರಿನ ಶಾನುಭೋಗರ 
ಸೊಸೆಯಾದ ಇವಳು ಅಲ್ಲಿಗೆ ಸಮೀಪವಿದ್ದ 
ಹೆಳವನಕಟ್ಟೆಯ ರಂಗನಾಥನ ಪರಮ ಭಕ್ಷಳಾದಳು. 
ಈಕೆಯ ಸಾಹಿತ್ಯಕ್ಕೆ ರಂಗನಾಥನೇ ಪ್ರೇರಕನಾಗಿದ್ದು, 
ಭಗವದ್ಭಕ್ತಿಯಿಂದ ಅನೇಕ ಪವಾಡಗಳನ್ನು 
ಮಾಡಿದ್ದಾಗಿ ಐತಿಹ್ಯಗಳಿಂದ ತಿಳಿದುಬರುತ್ತದೆ. “ಪತಿಗೆ 
ಬೇರೆ ಮದುವೆ ಮಾಡಿಸಿ ಕೊನೆಯವರೆಗೂ ತಾನು 
ವಿರಾಗಿಣಿಯಾಗಿಯೇ ಉಳಿದು ಭಕ್ತರಿಂದ ಅವ್ವ 
ಎಂದು ಕರೆಸಿಕೊಂಡಳು. ಈಕೆ ಹಾಕಿದ್ದ 
ರಂಗೋಲಿಯಲ್ಲಿ ಗೋಪಾಲದಾಸರು ರಂಗನನ್ನು 
ದರ್ಶಿಸಿದರಂತೆ. ಯಶೋಧೆ ಅವತಾರವೆಂದು ಈಕೆ 
ಪ್ರಸಿದ್ಧಳು.”” ದೈವಭಕ್ತಿಯಿಂದ ಈಕೆ ನೂರಾರು 
ದೇವರ ನಾಮಗಳನ್ನೂ ಪದಗಳನ್ನೂ ಹೆಳವನಕಟ್ಟೆ 
ರಂಗ ಎಂಬ ಅಂಕಿತನಾಮದೊಂದಿಗೆ ಹಾಡಿದ್ದಾಳೆ. 
ಅಲ್ಲದೆ ವೈವಿಧ್ಯಮಯವಾದ ಹಲವು ಕೃತಿಗಳನ್ನೂ 
ರಚಿಸಿದ್ದಾಳೆ. ಸಾಂಪ್ರದಾಯಿಕ ಶಿಕ್ಷಣ ಪಡೆಯದ 


ನ್‌್‌ 
ಭಿಷ್ಪಪ್ಪ 


ಗ 


VOLUME-3, ISSUE-2, MAY-JUNE 2024 ISSN: 2583-3510, Pp. 39-43 41 


This article available at: www.srujani.in 


SRUJANI: Indian Journal of Innovative Research and Development 


ಈಕೆಗೆ ಸುಮತೀಂದಸ್ತಾಮಿಗಳು ಹಾಗೂ 
ಗೋಪಾಲದಾಸರ ಪ್ರೋತ್ಸಾಹವು ದೊರೆಯಿತು. 
ಹಾಡುಗಬ್ಬಕ್ಕೆ ಬೇಕಾದ ಸಾಂಗತ್ಯ ಧಾಟಿಯಲ್ಲಿ 
ಈಕೆ ಕಾವ್ಯ ರಚಿಸಿದ್ದು, ಇವುಗಳಲ್ಲಿ ಸಾಹಿತ್ಯ ಮತ್ತು 
ಸಂಗೀತವೆರಡೂ ಪ್ರಧಾನವಾಗಿವೆ. ಸಹಜ 
ಕವಿತಾಶಕ್ತಿಯುಳ್ಳ ಈಕೆ ಸುಮಾರು ನಲವತ್ತಕ್ಕೂ 
ಹೆಚ್ಚಿನ ಕೀರ್ತನೆಗಳನ್ನು ರಚಿಸಿದ್ದಾಳೆ. ಚಂದ್ರಹಾಸನ 
ಕಥೆ, ಉದ್ದಾಳಿಕನ ಕಥೆ, ಸೀತಾಕಲ್ಯಾಣ, 
ಶಂಕರಗಂಡನ ಹಾಡು, ಲವಕುಶರ ಕಾಳಗ, ಬ್ರಹ್ಮ 
ಕೊರವಂಜಿ, ಕೃಷ್ಣ ಕೊರವಂಜಿ ಎಂಬ ಕೃತಿಗಳು 
ಲಭ್ಯವಿರುವ ಕೃತಿಗಳಾಗಿವೆ. ಇವುಗಳಲ್ಲದೆ ಈಕೆಯ 
ರಚನೆಗಳೆಂದು ಗುರುತಿಸಿರುವ ಕಾಳಿಯ ಮರ್ದನ, 


ಗಜೇಂದಮೋಕ್ಷ ಪತಿ ದಾನಕೊಟ್ಟ ಹಾಡು, 
ಭಾಗವತ ಮತ್ತು ರಾಮಾಯಣ ಕೃತಿಗಳು 
ದುರದೃಷ್ಟವಶಾತ್‌ ಲಭ್ಯವಾಗಿಲ್ಲ. 

ಭಕ್ತಿಯ ಭರದಿಲ್ಲಿ ರಚಿತವಾದ ಈಕೆಯ 
ಸಾಹಿತ್ಯವು ಸಾಮಾನ್ಯನಿಗೂ ಅರ್ಥವಾಗುವಷ್ಟು 


ಸರಳವಾದುದು. ಪರಮಾತ್ಮನಲ್ಲಿ ಅಪಾರ ವಾತ್ಸಲ್ಯ 
ಭಕ್ತಿಯುಳ್ಳ ಈಕೆ ಆತನನ್ನು ಮಗುವನ್ನು ಆಡಿಸಿ 
ಮುದ್ದಿಸಿದಂತೆ ಹಾಗೂ ಆತನ್ನು ಸಖನಂತೆ ಭಾವಿಸಿ 
ಅಗಲಲಾರದೆ ತೊಳಲಾಡುವ ಧಾಟಿಯಲ್ಲಿ ತನ್ನ 
ಕೃತಿಗಳನ್ನು ರಚಿಸಿದ್ದಾಳೆ. 

ಮನವೆನ್ನ ಮಾತ ಕೇಳದು ಮಂದ ಜ್ಞಾನದಿ 

ತನುವಿನಾಶೆಯ ಬಿಡಲೊಲ್ಲದು 

ವನಜನಾಭನೆ ನಿನ್ನ ನಾಮ ಸ್ಥರಣೆ ಮಾಡದೆ 

ಕಂಡ ಕಂಡೆಡೆಗೆ ಅಲೆಯುತಲಿದೆ 

ಎಂದು ತನ್ನ ಅಂತರಂಗದ ತೊಳಲಾಟವನ್ನು 


ನಿವೇದಿಸಿಕೊಳ್ಳುತ್ತಾಳೆ. ಒಟ್ಟಾರೆಯಾಗಿ ಈಕೆ ರಚಿ'ದ 
ಪದಗಳೆಲ್ಲವೂ ಹರಿನಾಮಸ್ಮರಣೆ ಮಾಡುತ್ತಾ. 
ಭಕ್ತಿಮಾರ್ಗದಲ್ಲಿ ಸಿದ್ಧಿ ಪಡೆಯುವ ಆಶಯವುಳ್ಳವು. 
ಮನುಷ್ಯನನ್ನು ವಿಧಿ ಹೇಗೆ ನಡೆಸುತ್ತದೆ 
ಎಂಬುದನ್ನು ವಿನೂತನ ಕಥನಕಲೆಯಲ್ಲಿ ಸಾಂಗತ್ಯ 


ಛಂದದ ಮೂಲಕ “ಉದ್ಧಾಲಕನ ಕಥೆ'ಯಲ್ಲಿ 
ಗಿರಿಯಮ್ಮ ಚಿತ್ರಿಸಿದ್ದಾಳೆ. "ಶಂಕರಗಂಡನ ಹಾಡು' 
ಎಂಬ ಪುಟ್ಟ ಕೃತಿ ಮನುಷ್ಯನಲ್ಲಿರುವ ಅಹಂಕಾರ 
ತಂದೊಡ್ಡುವ ವಿನಾಶವನ್ನು ಮನ್ಮಥನ ಪಾತ್ರದ 
ಮುಖೇನ ಕಟ್ಟಿಕೊಡುತ್ತದೆ. ಜಾನಪದ ಸಾಹಿತ್ಯದಿಂದ 
ಪ್ರೇರಣೆಹೊಂದಿದ “ಬ್ರಹ್ಮಕೊರವಂ೦ಜಿ ಹಾಡು ವಿಭಿನ್ನ 
ಕಥಾ ಹಂದರವುಳ್ಳದ್ದು ಕೊರವಂಜಿ ಪಾತ್ರ 
ಬಹುಪತ್ತಿತ್ವದಿಂದ ನಲುಗುವ ಹೆಣ್ಣಿನ ಅಂತರಂಗದ 
ಬೇಗುದಿಯನ್ನು ತೆರೆದಿಡುತ್ತದೆ. "ಚಂದ್ರಹಾಸನ ಕಥೆ' 
ಕೃತಿಯು ಜೈಮಿನಿ ಭಾರತದಿಂದ 
ಹೊಂದಿರುವ ಕಾವ್ಯವಾಗಿದ್ದು, ಹರಿಮಹಿಮೆಯನ್ನು 
ತನ್ನ ಮನೋಜ್ಞ ನಿರೂಪಣೆಯಲ್ಲಿ ತೆರೆದಿಡುತ್ತದೆ. 
“ಸೀತಾಕಲ್ಯಾಣ”. ಹಾಗೂ "ಲವಕುಶರ ಕಾಳಗ' 
ರಾಮಾಯಣದ ಕಥೆಯುಳ್ಳವಾದರೂ ವಿಭಿನ್ನ 
ಆಶಯವುಳ್ಳವು. ಸಾಂಪ್ರದಾಯಿಕ ವಾತಾವರಣದಲ್ಲಿ 
ಬೆಳೆದರೂ ಅವಕಾಶ ದೊರೆತಲ್ಲೆಲ್ಲ ಹೆಣ್ಣು ಸಾಂಸಾರಿಕ 
ಚೌಕಟ್ಟಿನೊಳಗೆ ಅನುಭವಿಸುವ ವಿವಿಧ ಬಗೆಯ 
ಶೋಷಣೆಯನ್ನು ಚಿತ್ರಿಸಿದ್ದಾಳೆ. ಸಮಕಾಲೀನ 
ಸಮಾಜದ ಮುಖವಾಣಿಯಾದ ಈಕೆ ತನ್ನ ಸರಳ 
ನಿರೂಪಣೆಯಿಂದ ವೈಷ್ಣವ ಭಕ್ತಿಪಂಥದ ಪ್ರಮುಖ 
ಕವಯತ್ರಿಯಾಗಿದ್ದಾಳೆ. 

ಇನ್ನೂ ಮುಂತಾದ ಮಹಿಳಾ ಕವಯತ್ರಿಯರು 
ದಾಸ ಸಾಹಿತ್ಯದ ಪ್ರೇರಣೆ ಪ್ರಭಾವಗಳಿಗೆ ಒಳಗಾಗಿ 
ಸಾಹಿತ್ಯವನ್ನು ತಮ್ಮ ಭಕ್ತಿಯ ಮಾಧ್ಯಮವಾಗಿ 
ಬಳಸಿಕೊಂಡಿದ್ದಾರೆ. ಸಾಮಾಜಿಕ ಕಳಕಳಿಯೊಟ್ಟಗೇ 
ಮಹಿಳಾಪರ ಚಿಂತನೆಗಳನ್ನೂ ಅಭಿವ್ಯಕ್ತಪಡಿಸಿದ್ದಾರೆ. 
ಕೊನೆಟಿಪ್ಪಣಿಗಳು 


* ಶಿವರುದ್ರಪ್ಪ ಜಿ.ಎಸ್‌. (1975). ಕನ್ನಡ ಸಾಹಿತ್ಯ 
ಸಮೀಕ್ಷೆ ಬೆಂಗಳೂರು ವಿಶ್ವವಿದ್ಯಾನಿಲಯ. 
ಪುಟ.30 


ಮಂ 
ಪ್ರೇರೇಪಣೆ 


* ನಾಗರತ್ನ. ಟ.ಎನ್‌. (1996). 
ಶೇರ್ತನಕಾರರು. ಕರ್ನಾಟಕ ಸಾಹಿತ್ಯ 
ಅಕಾಡೆಮಿ. ಪುಟ.11 


VOLUME-3, ISSUE-2, MAY-JUNE 2024 ISSN: 2583-3510, Pp. 39-43 42 


This article available at: www.srujani.in 


SRUJANI: Indian Journal of Innovative Research and Development 


ಪರಾಮರ್ಶನ ಗ್ರಂಥಗಳು 


ಎಚ್ಚೆಸ್ಕೆ. (1984). ದಾಸ ಸಾಹಿತ್ಯ ದರ್ಶನ. 
ಮಂಗಳ ಭಾರತೀ ಪ್ರಕಾಶನ. 

ಭಟ್ಟ ಜಿ.ಎಸ್‌. (ಸ೦.) (2011). ಮಹಿಳಾ 
ಸಾಹಿತ್ಯ ಅಕ್ಕ ಮಹಾದೇವಿ. ಚೇತನಾ 
ಬುಕ್‌ಹೌಸ್‌. 


ಹಂಪ ನಾಗರಾಜಯ್ಯ. (2012). ಸಾಂಗತ್ಯ 
ಕವಿಗಳು. ಸಪ್ನ ಬುಕ್‌ಹೌಸ್‌. 

ಶಕುಂತಲಾ ಸಿದ್ಧರಾಮ ದುರಗಿ. (2019). 
ಮಹಿಳಾ ಸಾಹಿತ್ಯ ಮತ್ತು ಸಂವೇದನೆ 
ಸಮನ್ವಯ ಪ್ರಕಾಶನ. 

ವೀರಭದ್ರಪ್ಪ ಬಿ.ವಿ. (2003). ಹೆಳವನಕಟ್ಟೆ 
ಗಿರಿಯಮ್ಮ. ಕರ್ನಾಟಕ ಸಾಹಿತ್ಯ ಅಕಾಡೆಮೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 39-43 
This article available at: www.srujani.in 


43 


165% 2583-3510 


58111/4711: Indian Journal of Innovative Research and S ] R F 
Development (SUIRD) 
Volume-3 Issue 2, May-June 2024, Pp. 44-49 editor@srujani.in 
Bi-Monthly, Peer-Reviewed, Open Access, Indexed Journal WWW.SrujJanl.In 
ಕಾವ್ಯಾವಲೋಕನ ಕೃತಿಯ ಅಧ್ಯಯನ ಮತ್ತು ಪ್ರಕಟಣೆ 
ವತ್ಸಲ ಎನ್‌ 


ಸಂಶೋಧನಾ ವಿದ್ಯಾರ್ಥಿ, ಹಸ್ತಪ್ರತಿಶಾಸ್ತ್ರ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

Abstract: 

ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಾವ್ಯ ಸಾಹಿತ್ಯ. ಶಾಸ್ತ್ರ ಸಾಹಿತ್ಯ ಮತ್ತು ಲಾಕ್ಷಣಿಕ ಸಾಹಿತ್ಯ ಎಂದು 
ವರ್ಗೀಕರಣ ಮಾಡಿಕೊಂಡು ಅಧ್ವಯನ ಮಾಡಿದರೆ ಆಯಾ ಗ್ರಂಥಗಳ ನಿಜದ ನೆಲೆಯನ್ನು ಶೋಧಿಸಿದಂತೆ 
ಆಗುತ್ತದೆ. ಈ ದೃಷ್ಟಿಯಿಂದ ಲ್ಹಾಕ್ಟಣಿಕ ಕೃತಿಗಳು ತಮ್ಮದೇ ಆದ ವ್ಯಲಕ್ಷಣಗಳನ್ನು ಹೊಂದಿವೆ. ಸಂಸ್ಥೃತದಲ್ಲಿ 
ಭರತ, ಭಾಮಹ, ದಂಡಿ, ವಾಮನ ಹಾಗೂ ರುದ್ರಟ ಮೊದಲಾದವರು ಅಲಂಕಾರಗಳಿಗೆ ಹೆಚ್ಚಿನ ಮಹತ್ವವನ್ನು 
ಕೊಟ್ಟದ್ದಾರೆ. ಕಾವ್ಯಕ್ಕೆ ಶೋಭೆ ಅಥವಾ ಸೊಗಸು ಕೊಡುವುದಕ್ಕೆ ಅಲಂಕಾರ ಎಂದು ಕರೆಯುತ್ತಾರೆ. ಕನ್ನಡ 
ಕವಿಗಳು ಸಂಸ್ಕ್ರತ ವಿದ್ವಾಂಸರ ಆದಿಯಲ್ಲಿಯೇ ಅಲಂಕಾರಶಾಸ್ತ್ರ ಕುರಿತು ಚೆ೦ತನೆ ಮಾಡಿ ಲಕ್ಷಣ ಗಂಥಗಳನ್ನು 
ರಚಿಸಿದ್ದಾರೆ. ಪ್ರಸ್ತುತ ಲೇಖನದಲ್ಲಿ ಕಾವ್ಯಾವಲೋಕನ ಕೃತಿಯ ಸ್ವರೂಪ. ಅಧ್ಯಯನದ ಪರಿಷ್ಠರಣೆ ಹಾಗೂ 
ಪ್ರಕಟಣೆಯನ್ನು ಕುರಿತು ವಿಶ್ಲೇಷಿಲಾಗಿದೆ. 


Keywords: ನಾಗವರ್ಮ, ಕಾವ್ಯಾವಲೋಕನ, ಅಲಂಕಾರಶಾಸ, ವ್ಯಾಕರಣ, ಶಬ್ದಸ್ಟ್ರ ತ್ರೆ 
ಮೌ 


ಪೀಠಿಕೆ 

“ಕಾವ್ಯಾವಲೋಕನ'ವು ಅಲಂಕಾರಶಾಸ್ತ್ರವನ್ನು ಜಾಸ್ತಿ ಒತ್ತನ್ನು ಕೊಡುತ್ತಾರೆ. ಕೆಲವು ಅಲಂಕಾರಿಕರು 
ಕುರಿತ ಕೃತಿಯಾಗಿದೆ. ಅಲಂಕಾರದಲ್ಲಿ ಎರಡು ಕಾವ್ಯದ ಅಲಂಕಾರಗಳನ್ನು ಹೆಣ್ಣಿನ ಅಲಂಕಾರಕ್ಕೆ 
ಬಗೆಯನ್ನು ಕಾಣಬಹುದು. ಮೊದಲನೆಯದು ಹೋಲಿಕೆ ಮಾಡಿದ್ದಾರೆ. 
ಮಾನವ ಸೊಗಸಾದ ಉಡುಗೆ ತೊಡುಗೆಗಳಿಂದ ಕನ್ನಡದಲ್ಲಿ ಲಾಕ್ಷಣಿಕ ಸಾಹಿತ್ಯ 


ತಮ್ಮನ್ನು ಅಲಂಕರಿಸಿಕೊಳ್ಳುವುದು ಅಥವಾ ಕನ್ನಡದಲ್ಲಿ ಲಾಕ್ಷಣಿಕಶಾಸ್ತಕ್ಕೆ ಸುದೀರ್ಫ್ಥವಾದ 
ಸಿಂಗಾರಗೊಳಿಸಿಕೊಳ್ಳುವುದು. ಮತ್ತೊಂದು ಇತಿಹಾಸವಿದೆ. ಕನ್ನಡದ ಮೊದಲ ಉಪಲಬ್ಧ ಕೃತಿ 
ಕಾವ್ಯವನ್ನು ಅಲಂಕರಿಸುವುದು ಅಥವಾ ಕವಿರಾಜಮಾರ್ಗವು ಮೊದಲ ಲಕ್ಷಣ ಗ್ರಂಥವಾಗಿದೆ. 


ಚಂದಗೊಳಿಸುವುದು. ಹಿಂದಿನಿಂದಲೂ ಸಹ ನಂತರ ಎರಡನೇ ನಾಗವರ್ಮನ ಕಾವ್ಯವಲೋಕನ, 
ಮಾನವ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತ ಉದಯಾದಿತ್ಯನ ಉದಯಾದಿತ್ಯಲಂಕಾರ, ಮಾದವನ 
ಬಂದಿರುವುದನ್ನು ನೋಡಬಹುದು. ಅದರಲ್ಲಿಯೂ ಮಾದವಾಲಂಕಾರ, ಕವಿಕಾಮನ ಶೃಂಗಾರರತ್ನಾಕರ, 
ಹೆಣ್ಣು ಮಕ್ಕಳು ತಾವು ಇರುವ ಅಂದಕ್ಕಿಂತಲೂ ಸಾಳ್ವನ ರಸರತ್ನಾಕರ, ತಿಮ್ಮನ ಅಲಂಕಾರಸಾರ 
ಇನ್ನೂ ಚೆನ್ನಾಗಿ ಕಾಣಬೇಕೆಂಬ ಆಸೆ ಹೆಚ್ಚಾಗಿ ಸಂಗ್ರಹ. ಜಾಯೇಂದನ ಕನ್ನಡಕುವಲಯಾನಂದ, 
ಇರುತ್ತದೆ. ಹಾಗಾಗಿ ಹೆಣ್ಣು ಮಕ್ಕಳು ಅಲಂಕಾರಕ್ಕೆ ತಿರುಮಲಾಚಾರ್ಯ ಅಪ್ರತಿಮವೀರಚರಿತ್ರೆ, 


Please cite this article as: ವತ್ಸಲ ಎನ್‌. (2024). ಕಾವ್ಯಾವಲೋಕನ ಕೃತಿಯ ಅಧ್ಯಯನ ಮತ್ತು ಪ್ರಕಟಣೆ. ಸೃಜನಿ: ಇಂಡಿಯನ್‌ ಜರ್ನಲ್‌ 
ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 44-49 


SRUJANI: Indian Journal of Innovative Research and Development 


ಲಿಂಗರಾಜನ ನರಪತಿಚರಿತೆ ಹಾಗೂ 
ಮೊದಲಾದವರು ಅಲಂಕಾರಶಾಸ್ತ್ರವನ್ನು ಕುರಿತು 
ಲಕ್ಷಣ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ 
ಲಾಕ್ಷಣಿಕ ಕೃತಿಗಳು ಸಂಸ್ಕೃತ ಲಾಕ್ಷಣಿಕ ಗ್ರಂಥಗಳ 
ಪ್ರಭಾವದಿಂದ ರಚಿತವಾಗಿದ್ದರು ಸಹ ಸಂಸ್ಕೃತದಲ್ಲಿ 
ಹೇಳಿಲ್ಲದ ವಿಷಯಗಳನ್ನು ಹೇಳುವ ಮೂಲಕ 
ಸ್ವಂತಿಕೆಯನ್ನು ಮೆರೆದಿದ್ದಾವೆ. ಕನ್ನಡದ ಲಾಕ್ಷಣಿಕ 
ಕೃತಿಗಳು ಕೇವಲ ಕಾವ್ಯ ಲಕ್ಷಣವನ್ನು ಮಾತ್ರ ಹೇಳದೆ 
ಕನ್ನಡ ನಾಡು-ನುಡಿ ಸಂಸ್ಕೃತಿಯನ್ನು ಕುರಿತಂತೆ 
ಸಾಮಾಜಿಕ ಚಹರೆಯನ್ನು ಒಳಗೊಂಡಿವೆ. 

ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥವಾದ 
“ಕವಿರಾಜಮಾರ್ಗ'ವು ಒಂದು ಮಹತ್ವವಾದ 
ಕೃತಿಯಾಗಿದೆ. ಈ ಗಂಥದಲ್ಲಿ ಕೇವಲ 
ಅಲಂಕಾರವನ್ನು ಕುರಿತು ಮಾತ್ರ ಹೇಳದೆ ಕನ್ನಡ 
ನಾಡು-ನುಡಿ ಜನಗಳ ಬಗ್ಗೆ ಉಪಯುಕ್ತವಾದ 


ವಿಚಾರಗಳನ್ನು ಒಳಗೊಂಡಿದೆ. ಹಾಗೂ ಕನ್ನಡ 
ಸಾಹಿತ್ಯ ಚರಿತೆಯ ದೃಷ್ಟಿಯಿಂದಲೂ ಒಂದು 
ಉತ್ತಮವಾದ ಕೃತಿಯಾಗಿದೆ. ಕನ್ನಡ 
ಅಲಂಕಾರಶಾಸ್ತ್ರದಲ್ಲಿ ಎರಡನೇ ಕೃತಿ 
ಕಾವ್ಯವಲೋಕನ. ಈ ಕೃತಿಯ ಸ್ವರೂಪ, 


ಅಧ್ಯಯನದ ಪರಿಷ್ಕರಣೆ 
ಕುರಿತು ವಿಶ್ಲೇಷಿಸುವುದು 
ಉದ್ದೇಶವಾಗಿದೆ. 
ಎರಡನೇ ನಾಗವರ್ಮ ಈ ಕೃತಿಯ ಕತೃ. 
ನಾಗವರ್ಮನು ಈ ಕೃತಿಯ ಕುರಿತು “ಕವಿಗಳಿಗೆ 
ಕೈಗನ್ನಡಿ, ಕವಿತೆಗೆ ಜನ್ಮಸ್ಥಾನ, ಸರಸ್ವತಿಯ 
ಅವತಾರಕ್ಕೆ ಕಾರಣ; ಕಾವ್ಯಸಂಪತ್ತಿಗೆ ಕೋಶಗಾರ” 
ಎಂದು ಹೇಳಿದ್ದಾನೆ. ಎರಡನೇ ನಾಗವರ್ಮನಿಗೆ 
ವಿದ್ವಾಂಸರು ಅಭಿನವಶರ್ವವರ್ಮನೆಂಬ ಬಿರುದನ್ನು 
ಕೊಟ್ಟಿದ್ದಾರೆ. ಕವಿತಾಗುಣೋದಯ ಹಾಗೂ 
ಕವಿಕರ್ಣಪೂರ ಎಂಬುವು ಇವನ ಇತರ 
ಬಿರುದುಗಳಾಗಿವೆ. ನಾಗವರ್ಮನು ತನ್ನ ಕಾಲ, ದೇಶ 
ಮತ್ತು ಗ್ರಂಥಗಳ ವಿಷಯವಾಗಿ ತನ್ನ ಗ್ರಂಥದಲ್ಲಿ 
ಹೇಳಿಕೊಂಡಿರುವುದನ್ನು ನೋಡಬಹುದು. 


ಹಾಗೂ ಪ್ರಕಟಣೆಯನ್ನು 
ಈ ಲೇಖನದ ಮುಖ್ಯ 


ನಾಗವರ್ಮನು ಸುಮಾರು 11ನೇ ಶತಮಾನದಲ್ಲಿ ಈ 
ಗಂಥವನ್ನು ರಚಿಸಿದ್ದಾನೆ. 

ನಾಗವರ್ಮನ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಾಚೀನ 
ಕಾಲದಿಂದ ತನ್ನ ಕಾಲದವರಗೆ ಇದ್ದ ಎಲ್ಲಾ ಲಕ್ಷಣ 
ಗಂಥಗಳ ಸಾರವನ್ನು ಹೀರಿ ಕನ್ನಡ ಭಾಷೆಯಲ್ಲಿ 
ಕಂದ ಪದ್ಯಗಳಲ್ಲಿ ಆ ಲಕ್ಷಣಗಳನ್ನು ಬರೆದು 
ಲಕ್ಷಣಗಳಿಗೆ ಅನುಗುಣವಾಗಿ ಲಕ್ಷ್ಯಗಳನ್ನು ಪ್ರಾಚೀನ 


ಕನ್ನಡ ಕವಿಗಳಾದ ಪಂಪ, ಪೊನ್ನ ರನ್ನ 
ಗುಣವರ್ಮ, ಹಂಸರಾಜ ಮೊದಲಾದವರ 
ಗಂಥಗಳಿಂದಲೂ ಶಾಸನಗಳಿಂದಲೂ ಆಯ್ದು 


ತೋರಿಸಿ ಕಾವ್ಯಶಾಸ್ತಭ್ಯಾಸಗಳಿಗೆ ಮಹೋಪಕಾರವನ್ನು 
ಮಾಡಿರುತ್ತಾನೆ ಎಂದು ಎಚ್‌. ದೇವಿರಪ್ಪ ಹೇಳಿದ್ದಾರೆ. 

ಕಾವ್ಯವಲೋಕನದಲ್ಲಿ ಒಟ್ಟು ಐದು ಪ್ರಕರಣಗಳಿವೆ. 
ಕಾವ್ಯವಲೋಕನದ ಪ್ರಥಮಾಧಿಕರಣ "ಶಬ್ದಸ್ಥೃತಿ' ಈ 
ಪ್ರಕರಣದಲ್ಲಿ ಮತ್ತೆ ಆರು ಉಪಪ್ರಕರಣಗಳನ್ನು 
ಒಳಗೊಂಡಿದೆ. ಅವುಗಳೆಂದರೆ ಸಂಜ್ಞಾ, ಸಂಧಿ, 
ನಾಮ, ಸಮಾಸ, ತದ್ದಿತ ಮತ್ತು ಅಖ್ಯಾತ ಪ್ರಕರಣ 
ಎ೦ಬ ಉಪಪ್ರಕರಣಗಳಿವೆ. 

ಎರಡನೇ ಪ್ರಕರಣವಾದ 
ಕಾವ್ಯಮಲವ್ಯಾವೃತ್ತ್ಯಧಿಕರಣಂ. ಈ ಪ್ರಕರಣದಲ್ಲಿ 
ಪದ-ಪದಾರ್ಥ ಸಂಧಿದೋಷ ವನಿಶ್ಚಯ ಪ್ರಕರಣಂ 
ಮತ್ತು ವಾಕ್ಯ ವಾಕ್ಯಾರ್ಥ ದೋಷಾನುಕೀರ್ತನ 
ಪ್ರಕರಣಂ ಎಂಬ ಎರಡು ವಿಭಾಗಗಳಿವೆ. 

ಮೂರನೇ ಪ್ರಕರಣವಾದ 
ಗುಣವಿವೇಕಾದಿಕರಣದಲ್ಲಿ  "ಮಾರ್ಗವಿಭಾಗದರ್ಶನ 
ಪ್ರಕರಣಂ”, “ಶಬ್ಬಾಲಂಕಾರ ನಿರ್ಣಯ ಪ್ರಕರಣಂ” 
ಹಾಗೂ "ಅರ್ಥಾಲಂಕಾರ ಪ್ರಕರಣಂ” 
ಮೂರು ಉಪಭಾಗಗಳನ್ನು ಹೊಂದಿದೆ. 


ಎಂಬ 


ನಾಲ್ಕನೇ ಪ್ರಕರಣವಾದ ರೀತಿಕ್ರಮರಸ 
ನಿರೂಪಣಾಧಿಕರಣವೆಂಬ ಈ ಪ್ರಕರಣದಲ್ಲಿ ರೀತಿ 
ಪ್ರಕರಣಂ ಮತ್ತು ರಸಪ್ರಕರಣ೦ ಎಂಬ ಎರಡು 
ವಿಭಾಗಗಳಿವೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp.44-49 45 


This article available at: www.srujani.in 


SRUJANI: Indian Journal of Innovative Research and Development 


ಕೊನೆಯದಾದ ಕವಿಸಮಾಯುಧಿಕರಣಂದಲ್ಲಿ 
ಕವಿಸಮಂಯಗಳನ್ನು ಕುರಿತು ವಿವೇಚನೆ ಮೊದಲ 
ಬಾರಿಗೆ ಕಂಡುಬಂದಿದೆ. ಈ ಪ್ರಕರಣದಲ್ಲಿ 
ಅಸದಾಖ್ಯಾತಿ ಪ್ರಕರಣಂ, ಸದಕೀರ್ತನ ಪ್ರಕರಣಂ, 
ನಿಯಮಾರ್ಥ ಪ್ರಕರಣಂ ಹಾಗೂ ಐಕ್ಯ ಪ್ರಕರಣಂ 
ಎಂಬ ಭಾಗಗಳನ್ನು ಒಳಗೊಂಡಿದೆ. ಈ ಗ್ರಂಥದಲ್ಲಿ 
ನಾಗವರ್ಮನು ಕನ್ನಡದ ದೇಸಿ. ಮಟ್ಟುಗಳಾದ 
ಚತ್ತಾಣ, ಬೆದಂಡೆ, ಪದ, ಪಾಡು, ಮೆಲ್ವಾಡು, 
ಪಗರಣ ಮುಂತಾದವುಗಳನ್ನು ಕುರಿತು ವಿಶೇಷವಾಗಿ 
ಹೇಳಿದ್ದಾರೆ. 


ಕನ್ನಡದ ಎರಡನೇ ಲಾಕ್ಷಣಿಕ ಗ್ರಂಥವಾದ 
ಕಾವ್ಯಾವಲೋಕನದ ಪರಿಷ್ಕರಣೆಗೆ ಸುಮಾರು 
ವರ್ಷಗಳ ಇತಿಹಾಸವಿದೆ. ಕಾವ್ಯಾವಲೋಕನ 


ಗ್ರಂಥವು ನಾಲ್ಕು ಬಾರಿ ಪರಿಷ್ಠರಣಗೊಂಡಿರುವುದನ್ನು 
ಗಮನಿಸಲಾಗಿದೆ. ಅವುಗಳ ವಿವರಗಳನ್ನು 
ನೋಡುವುದಾದರೆ ಹೀಗಿವೆ. ನರಸಿಂಹಾಚಾರ್‌ ಆರ್‌. 
(1903) ಇಂಗ್ಲಿಷ್‌ ಪೀಠಿಕೆ, ಕವಿ-ಕಾವ್ಯ ವಿಚಾರ, 
ಕನ್ನಡ ಅಲಂಕಾರ ಶಾಸ್ತ್ರಗಂಥಗಳ ಪರಿಚಯ, 
ತೌಲನಿಕ ವಿಮರ್ಶೆ ಮುಂತಾದವುಗಳ ಸಹಿತ 
ಪ್ರಕಟಿಸಿದ್ದಾರೆ. ಎಚ್‌.ಆರ್‌. ರಂಗಸ್ವಾಮಿ 
ಅಯ್ಯಂಗಾರ್‌ ಸಂಪಾದಕತ್ವದಲ್ಲಿ 1939 ರಲ್ಲಿ 
ಓರಿಯಂಟ್‌ಲ್‌ ರೀಸರ್ಚ್‌ ಇನ್‌ಸ್ಟಿಟ್ಯೂಟ್‌, 
ಮೈಸೂರು ಸಂಸ್ಥೆಯಿಂದ ಪರಿಷ್ಕರಿಸಿ ಪ್ರಕಟಿಸಲಾಗಿದೆ. 
1939, ಶಿ.ಶಿ... ಬಸವನಾಳ ಮತ್ತು ಕೇಪು 
ಶಂಕರನಾರಾಯಣ ಇವರ ಸಂಪಾದಕತ್ವದಲ್ಲಿ 
ಕರ್ಣಾಟಕ ವಿದ್ಯಾವರ್ಧಕ ಸಂಘ, ಧಾರವಾಡ ಮತ್ತು 
1967 ರಲ್ಲಿ ಎಚ್‌. ದೇವಿರಪ್ಪ ಇವರ ನೇತೃತ್ವದಲ್ಲಿ 
ಮೈಸೂರಿನ ಓರಿಯಂಟ್‌ಲ್‌ ರೀಸರ್ಚ್‌ 
ಇನ್‌ಸ್ಟಿಟ್ಯೂಟ್‌ ಮರು ಮುದ್ದಿಸಿದೆ. 
ಆರ್‌. ನರಸಿಂಹಾಚಾರ್‌ ಪರಿಷ್ಕರಣೆ 

ಆರ್‌ ನರಸಿಂಹಾಚಾರ್‌ ಅವರು ಕಾವ್ಯವಲೋಕನ 


ಬಳಸಿಕೊ೦ಡಿರುವುದರ ಬಗ್ಗೆ ತಿಳಿಸಿದ್ದಾರೆ. ಅದರ 
ವಿವರಗಳನ್ನು ನೋಡುವುದಾದರೆ (1) ಪುರಾತತ್ವ 
ಇಲಾಖೆಯ ಕಾಗದ ಪ್ರತಿ, (2) ಮೈಸೂರಿನ ಬಿ. 
ಮಲ್ಲಪ್ಪನವರು ಬಳಸಿದ ಕಾಗದ ಪ್ರತಿ, (3) ಎಂ.ಎ. 
ರಾಮಾನುಜ ಅಯ್ಯಂಗಾರ್‌ ಅವರಿಂದ ಎರವಲಾಗಿ 
ಬಂದ ಓಲೆಪ್ರತಿ, (4) ಪುರಾತತ್ವ ಇಲಾಖೆಯ 
ಹಿರಿಯ ಪಂಡಿತ ಬಿ. ಶ್ರೀನಿವಾಸಯ್ಯಚಾರ್ಯರಿಂದ 
ಎರವಲಾಗಿ ಬಂದ ಕಾಗದ ಪ್ರತಿ. ಈ ಹಸ್ತಪ್ರತಿಗಳ 
ವಿವರವನ್ನು ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ. 
ಮೊದಲನೆಯ ಹಸ್ತಪ್ರತಿಯು ಕೊನೆಯ 
ಅಧ್ಯಾಯನವನ್ನು ಹೊರತು ಪಡಿಸಿ ಉಳಿದ ಭಾಗವು 
ತಕ್ಕಮಟ್ಟಿಗೆ ಶುದ್ಧವಾಗಿದೆ. ಎರಡನೆಯ ಹಸ್ತಪ್ರತಿಯು 
ಉತ್ತರಾರ್ಧದ ಮಟ್ಟಿಗೆ ಸಮಗ್ರವಾಗಿದ್ದರೂ 
ಪೂರ್ವಾರ್ದ ಭಾಗದಲ್ಲಿ ಅಶುದ್ಧತೆಯಿಂದ ಕೂಡಿದೆ. 
ಮೂರನೆಯ ಹಸ್ತಪ್ರತಿಯು ಸಮಗವಾಗಿದ್ದರು ಕೂಡ 
ಅಶುದ್ಧತೆಯಿಂದ ಕೂಡಿದೆ. ನಾಲ್ಕನೆಯ ಹಸ್ತಪ್ರತಿಯು 
ಸಮಗ್ರವಾದದ್ದು ತಕ್ಕಮಟ್ಟಿಗೆ ಶುದ್ಧವಾದದ್ದು ಎಂದು 
ಹೇಳಿಕೊಂಡಿದ್ದಾರೆ. ಇದರ ವಿವರಗಳನ್ನು ತಮ್ಮ 
ಇಂಗ್ಲಿಷ್‌ ಉಪೋದ್ರಾತದ ಕೊನೆಯಲ್ಲಿ 
ಹೇಳಿಕೊಂಡಿರುವುದನ್ನು ನೋಡಲಾಗಿದೆ. ಮುಂದೆ 
ಕಾವ್ಯವಲೋಕನವನ್ನು ಸಂಪಾದನೆ ಮಾಡಿರುವ 
ಸಂಪಾದಕರು ಆರ್‌. ನರಸಿಂಹಾಚಾರ್ಯ ಅವರ 
ಕೃತಿಯನ್ನು ಮೂಲವಾಗಿಟ್ಟುಕೊಂಡು ಸಂಪಾದನೆ 
ಮಾಡಿರುವುದನ್ನು ಗಮನಿಸಲಾಗಿದೆ. 

ಎಚ್‌. ಆರ್‌. ರಂಗಸ್ವಾಮಿ ಅಯ್ಯಂಗಾರ್‌ ಪರಿಷ್ಕರಣೆ 


ಎಚ್‌. ಆರ್‌. ರಂಗಸ್ವಾಮಿ ಅಯ್ಯಂಗಾರ್‌ ಅವರು 
ಕಾವ್ಯವಲೋಕನ ಕೃತಿಯನ್ನು ಆರ್‌. ನರಸಿಂಹಾಚಾರ್‌ 


ಅವರ ಪರಿಷ್ಕರಣ ಹಾಗೂ ಪಾಠಕ್ರಮವನ್ನೆ 
ಮೂಲವಾಗಿಟ್ಟುಕೊಂಡು 1939ರಲ್ಲಿ ಪರಿಷ್ಕರಣೆ 
A ಪ್ರಕಟಿಸಿದ್ದಾರೆ. 


ಮಾಡಿ ಮೈಸೂರು ಸಂಸ್ಥೆಯಲ್ಲಿ 
ಸಂಪಾದಕನು ಈ ಗ್ರಂಥ ಪೀಠಿಕೆ ಭಾಗದಲ್ಲಿ ತಾನು 


ಕೃತಿಯನ್ನು ಪ್ರಧಾನ ಸಂಪಾದಕತ್ವದಲ್ಲಿ ಪರಿಷ್ಕರಿಸಿ ಸಂಪಾದನೆಗೆ ಬಳಸಿಕೊಂಡ ಹಸ್ತಪ್ರತಿಗಳ ಕುರಿತು 
ಪ್ರಕಟಿಸಿದ್ದಾರೆ. ಈ ಕೃತಿಯನ್ನು ಸಂಪಾದಿಸಲು ವಿವರವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಬಂದಂತಹ 
ಸಂಪಾದಕನು ನಾಲ್ಕು ಹಸ್ತಪ್ರತಿಗಳನ್ನು ಆರ್‌. ನರಸಿಂಹಾಚಾರ್‌ ಅವರ ಕವಿಪಾಠವನ್ನು “ಇ 
VOLUME-3, ISSUE-2, MAY-JUNE 2024 ISSN: 2583-3510, Pp. 44-49 


This article available at: www.srujani.in 


SRUJANI: Indian Journal of Innovative Research and Development 


ಎಂದೂ, ಪಾಠಾಂತರಗಳಾಗಿ ಸೂಚಿಸಿದ್ದನ್ನು "ಅ 
ಎಂದೂ, ಮದ್ರಾಸ್‌ ಪ್ರತಿಯ ಪಾಠವನ್ನು "ಮ' 
ಎಂದೂ, ಹಾಗೂ ಚಾಮರಾಜನಗರದ ಪ್ರತಿಯ 
ಪಾಠವನ್ನು "ಓ' ಎಂದು ಉಲ್ಲೇಖಿಸುವುದನ್ನು 
ಕಾಣಲಾಗಿದೆ. ಈ ಹಿಂದಿನ ಪರಿಷ್ಕರಣದ 
ಉತ್ತಮಿಕೆಯನ್ನು ಬಯಸುವುದು ಈ ಸಂಪಾದನ 
ಗ್ರಂಥದ ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. 

ಈ ಗ್ರಂಥದ ಪರಿವಿಡಿಯಲ್ಲಿ. ವಿಷಯ 
ನಿರೂಪಣೆಯನ್ನು ಕಾಣಬಹುದು. ನಂತರ ಪೀಠಿಕೆ 
ಭಾಗದಲ್ಲಿ ಕಾವ್ಯದ ವಿಚಾರವನ್ನು ಕುರಿತು ಚರ್ಚೆ 
ಮಾಡಿದ್ದಾರೆ. ಕಾವ್ಯವಲೋಕನ ಕೃತಿಯ ಕುರಿತು ಕವಿ 
ಕಾಲ ಹಸ್ತಪ್ರತಿಗಳ ಬಗೆಗಿನ ಮಾಹಿತಿಯನ್ನು 
ಹೇಳಿದ್ದಾನೆ. ಈ ಗಂಥದ ಪೀಠಿಕೆಯು ಇಂಗ್ಲಿಷ್‌ 
ಮತ್ತು ಕನ್ನಡ ಭಾಷೆ ಎರಡನ್ನು ಒಳಗೊಂಡಿದೆ. 
ಎರಡನೇ ನಾಗವರ್ಮನ ಬಿರುದು, ಗುಣ, ಸ್ವಭಾವ 
ಮತ್ತು ಕವಿತಾ ಶಕ್ತಿಯನ್ನು ಕುರಿತು ಚರ್ಚಿಸಿದ್ದಾರೆ. 
ಹಾಗೂ ಈ ಗಂಥಕ್ಕೆ ಆಧಾರವಾದ ಗ್ರಂಥದ 
ಕರ್ತೃಗಳ ವಿವರವನ್ನು ಕೊಟ್ಟಿದ್ದಾನೆ. ನಾಗವರ್ಮನು 
ನಾಲ್ಕು ಸಂಸ್ಕೃತ ಲಾಕ್ಷಣಿಕ ಹೆಸರನ್ನು ಉಲ್ಲೇಖ 
ಮಾಡಿದ್ದಾನೆ. ಅವರುಗಳೆಂದರೆ ವಾಮನ, ರುದಟ, 
ಭಾಮಹ ಮತ್ತು ದಂಡಿ ಇವರುಗಳನ್ನು ಪದ್ಯದ 


ಮೂಲಕ ಸ್ಮರಿಸಿರುವುದನ್ನು. ಈ ಕೃತಿಯಲ್ಲಿ 
ಕಾಣಬಹುದು. 

ಸಂಪಾದಕಾರನು ಈ ಗ್ರಂಥದಲ್ಲಿ ಕಾವ್ಯ 
ಲಕ್ಷಣವನ್ನು ಕಂದ ಪದ್ಯಗಳನ್ನು ಸೂತ್ರಪಾಯದಲ್ಲಿ 


ಹೇಳಿದ್ದಾನೆ. ಈ ಲಕ್ಷಣಗಳಿಗೆ ಲಕ್ಷ್ಯ ಪದ್ಯಗಳನ್ನು 
ಪ್ರಾಚೀನವಾದ ಅಂದರೆ ಹಳೆಗನ್ನಡ ಕಾವ್ಯಗಳಿಂದ, 
ಶಾಸನಗಳಿಂದ ಆಯ್ದುಕೊಂಡಿರುವುದರ 
ಉಲ್ಲೇಖವನ್ನು ಈ ಕೃತಿಯಲ್ಲಿ ಹೇಳಿದ್ದಾನೆ. 
ಇದರಿಂದ ಇಲ್ಲಿಯವರೆಗೆ ಬೆಳಕನ್ನು ಕಾಣದ ಎಷ್ಟೋ 
ಕನ್ನಡ ಕಾವ್ಯಗಳ ಮೇಲೆ ಬೆಳಕನ್ನು ಬೀರಿದೆ ಅಂತನೇ 


ವಿ 
ಹೇಳಬಹುದು. 


ಎಚ್‌. ದೇವಿರಪ್ಪ ಪರಿಷ್ಕರಣೆ 

ಎಚ್‌.  ದೇವಿರಪ್ಪನವರು ಕಾವ್ಯಾವಲೋಕನ 
ಕೃತಿಯನ್ನು 1967ರಲ್ಲಿ ಪ್ರಧಾನ ಸಂಪಾದಕತ್ವದಲ್ಲಿ 
ಪರಿಷ್ಕರಿಸಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾಚ್ಯವಿದ್ಯಾ 
ಸಂಶೋಧನಾಲಯ ಮೂಲಕ 
ಪ್ರಕಟಿಸಿದ್ದಾರೆ. ಈ ಕೃತಿಯನ್ನು ಸಂಪಾದಿಸಲು 
ಸಂಪಾದಕನು ಹಿ೦ದಿನ ಅಚ್ಚು ಪ್ರತಿಗಳ ಜೊತೆಗೆ 
ಹೊಸದಾದ ಎರಡು ಓಲೆಪ್ರತಿಗಳನ್ನು 
ಬಳಸಿಕೊಂಡಿದ್ದಾರೆ. ಈ ಪರಿಷ್ಠರಣವು ಮೂಲ 
ಪ್ರತಿಯನ್ನು ಅವಲಂಬಿಸಿ ಸಿದ್ಧಪಡಿಸಿರುವ ಕುರಿತು 
ಸಂಪಾದಕರು ಹೇಳಿಕೊಂಡಿದ್ದಾರೆ. 

ಈ ಸಂಪಾದನ ಕೃತಿಯನ್ನು ಎಚ್‌ 
ದೇವಿರಪ್ಪನವರು ಮೈಸೂರು ಸಂಸ್ಥೆಯ 
ಭಂಡಾರದ ಪ್ರತಿಯನ್ನು "ಕ' ಎಂದೂ ಶ್ರೀ ಆರ್‌ 
ನರಸಿಂಹಾಚಾರ್ಯರು ಸಂಪಾದಿಸಿರುವ ಪ್ರತಿಯನ್ನು 
"ಅ' ಎಂದು, ಹಿಂದೆಯೇ ಶೋಧನಕಾರರು ಒಪ್ಪಿರುವ 
ಪಾಠಗಳನ್ನು "ಇ' ಎಂದು, ಮೂಡಬಿದರೆಯ 
ಜೈನಮಠದ ಪ್ರತಿಯನ್ನು "ಗ' ಎಂದೂ, ಪ್ರೋ ಡಿ. 
ಎಲ್‌. ನರಸಿಂಹಾಚಾರ್‌ ಅವರು ಕೊಟ್ಟಿರುವ 
ಪ್ರತಿಯನ್ನು “ಚ” ಎಂದೂ ಮದ್ರಾಸ್‌ ಪ್ರತಿಯನ್ನು 
"ಮ' ಎಂದು ಸೂಚಿಸಿದ್ದಾರೆ. 


ಸಂಪಾದಿಸಿ 


ಪುಸ್ತಕ 


ಮೈಸೂರು ಸಂಸ್ಥೆಯ ಪುಸ್ತಕ ಭಂಡಾರದ ಕೆ572 
ಸಂಖ್ಯೆಯ ಒಲೆಪ್ರತಿಯನ್ನು ಬಳಸಿಕೊಂಡಿದ್ದಾರೆ. 
1903ರಲ್ಲಿ ಆರ್‌. ನರಸಿಂಹಚಾರ್‌ ಸಂಪಾದಿಸಿರುವ 
ಪ್ರತಿಯ ಪಠ್ಯಭಾಗದಿಂದ ಪಾಠಾ೦ತರಗಳನ್ನು 
ಉಪಯೋಗಿಸಿಕೊಂಡಿರುವುದರ ಬಗ್ಗೆ 
ಹೇಳಿಕೊಂಡಿದ್ದಾರೆ. ನಂತರ ಮೂಡಬಿದರೆಯ 
ಜೈನಮಠದಿಂದ ಮೈಕ್ರೋಫಿಲಮ್‌ ಮಾಡಿಕೊಂಡು 


ಬ೦ದ ಒಲೆಪ್ರತಿ (ಎನ್‌606), ಮದ್ರಾಸ್‌ ಪ್ರತಿಯಲ್ಲಿನ 
ಮುಖ್ಯವಾದ ಪಾಠಗಳನ್ನು ಮತ್ತು ಡಿ. ಎಲ್‌. 
ನರಸಿಂಹಾಚಾರ್‌ ಪ್ರತಿಗಳ ನೆರವನ್ನು ಪಡೆದುಕೊಂಡು 
ರಚಿತವಾಗಿರುವುದರ ಕುರಿತು ಸಂಪಾದಕನು ಪೀಠಿಕೆ 
ಭಾಗದಲ್ಲಿ ಹೇಳಿಕೊಂಡಿದ್ದಾನೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp.44-49 47 


This article available at: www.srujani.in 


SRUJANI: Indian Journal of Innovative Research and Development 


ಗಂಥದ ಪರಿವಿಡಿಯಲ್ಲಿ ವಿಷಯದ 
ನಿರೂಪಣೆಯನ್ನು ಹೇಳಿದ್ದಾನೆ. ಈ ಕೃತಿಯ ಪೀಠಿಕೆ 
ಭಾಗವು ಕನ್ನಡ ಮತ್ತು ಇಂಗ್ಲಿಷ್‌ ಎರಡು 
ಭಾಷೆಯನ್ನು ಒಳಗೊಂಡಿದೆ. ಈ ಗ್ರಂಥದಲ್ಲಿ 
ಸಂಪಾದನಕಾರರು ಮುಖ್ಯವಾಗಿ ನಾಗವರ್ಮನ 
ಕೃತಿಗೆ ಪ್ರೇರಣೆಯಾದ ಕೃತಿಗಳ ಬಗ್ಗೆ ಹೇಳಿದ್ದಾನೆ. ಈ 
ಗಂಥವು ಒಟ್ಟು ಇದು ಪರಿಚ್ಛೇದಗಳನ್ನು 
ಒಳಗೊಂಡಿದೆ. ಮೊದಲನೆಯ ಪ್ರಕರಣದಲ್ಲಿ ಸಂಸ್ಕೃತ 
ಲಾಕ್ಷಣಿಕರಾದ ದಂಡಿ. ಭಾಮಹ, ರುದಟ, ವಾಮನ 
ಹಾಗೂ ಮೊದಲಾದ ಅಲಂಕಾರಿಕ ಗ್ರಂಥಗಳಲ್ಲಿ 
ಸೂತ್ರೋಧಾರಣೆಗಳ ಬಗ್ಗೆ ವಿಶ್ಲೇಷಿಸಿದ್ದಾರೆ. 
ಮುಖ್ಯವಾಗಿ ಈ ಗ್ರಂಥದಲ್ಲಿ ದೇವಿರಪ್ಪನವರು 
ಸಂಸ್ಕೃತ ಲಾಕ್ಷಣಿಕರ ಅಲಂಕಾರವನ್ನು 
ಮೂಲವಾಗಿಟ್ಟುಕೊಂಡು ಕನ್ನಡದ ಪ್ರಮುಖ 
ಕವಿಗಳಾದ ಪಂಪ, ಪೊನ್ನ, ರನ್ನ ಮೊದಲಾದ 
ಕವಿಗಳ ಗ್ರಂಥದ ಉದಾಹರಣೆಗಳನ್ನು 
ಹೇಳಿರುವುದನ್ನು ನೋಡಲಾಗಿದೆ. 

ಈ ಗ್ರಂಥವು ಕನ್ನಡ ಸಾಹಿತ್ಯದ ಜನಪ್ರಿಯ 
ಗ್ರಂಥಗಳಲ್ಲಿ ಒಂದಾಗಿದೆ. ಈ ಗ್ರಂಥವನ್ನು ಲಾಕ್ಷಣಿಕ 
ಗ್ರಂಥಗಳ ವಿವೇಚಾನಾತ್ಮಕ ಟಿಪ್ಪಣಿಗಳೊಂದಿಗೆ 
ದೇವಿರಪ್ಪನವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. 
ಶಿ.ಶಿ.ಬಸವನಾಳ ಮತ್ತು 
ಪರಿಷ್ಕರಣೆ 

ಶಿ.ಶಿ. ಬಸವನಾಳ ಮತ್ತು ಕೇಪು ನಾರಾಯಣ 
ಅವರು 1939ರಲ್ಲಿ ಪ್ರಧಾನ ಸಂಪಾದಕತ್ವದಲ್ಲಿ 
ಪರಿಷ್ಕರಿಸಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ 
ಸಂಘದ ಮೂಲಕ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಈ 
ಗಂಥದಲ್ಲಿ ಸಂಪಾದಕರು ತಮಗೆ ದೊರೆತ ಪೂರ್ಣ 


ಕೇಪು ನಾರಾಯಣ 


ಗ್ರಂಥೋಪಯುಕ್ತವಾದ ವಿಷಯಗಳ ಟಿಪ್ಪಣಿಗಳನ್ನು 
ಒಳಗೊಂಡಿದೆ. ವಿದ್ವಾಂಸರು ವಿಸ್ತಾರವಾದ 
ವಿಷಯಗಳನ್ನು ಸಂಗ್ರಹಿಸಿ ಸಂಕ್ಷಿಪ್ತವಾದ 
ಮಾಹಿತಿಗಳನ್ನು ಒದಗಿಸಿ ಕೊಟ್ಟಿದ್ದಾರೆ. 


ಕಾವ್ಯಾವಲೋಕನ ಗ್ರಂಥವು ಒಳಗೊಂಡಿರುವ ಐದು 
ಪರಿಚ್ಛೇಧಗಳ ಬಗ್ಗೆ ವಿಸ್ತಾರವಾದಂತಹ ಮಾಹಿತಿ 
ಹೊಂದಿದೆ. ಈ ಗ್ರಂಥದ ಸಂಪಾದನಕಾರರಾದ ಶಿ. 
ಶಿ. ಬಸವನಾಳ ಮತ್ತು ಕೇಪು ಶಂಕರನಾರಾಯಣ 
ಅವರು ಕಾವ್ಯವಲೋಕನ ಕೃತಿಗೆ ಸಂಸ್ಕೃತ 
ಅಲಂಕಾರಿಕರಾದ ದಂಡಿ, ಭಾಮಹ, ವಾಮನ 
ರುದಟರ ಪ್ರಭಾವವನ್ನು ಹಾಗೂ ಕಾವ್ಯಾವಲೋಕನ 
ಇತರ ಕೃತಿಗಳ ಮೇಲೆ ಬೀರಿದ ಪ್ರಭಾವವನ್ನು 
ಕುರಿತು ಹೇಳಿರುವುದು ವೈಶಿಷ್ಟ ಪೂರ್ಣವಾಗಿದೆ. 

ಈ ಕೃತಿಯ ಕುರಿತು ಮಹ್ಮದ್‌ ಭಾಷಾ ಅವರು 
ಹೀಗೆ ಹೇಳಿದ್ದಾರೆ. “ಈ ಕೃತಿಯು ಅಲಂಕಾರ ಶಾಸ್ತ್ರಕ್ಕೆ 
ಸಂಬಂಧಿಸಿದ ಸಮಸ್ತ ವಿಷಯಗಳನ್ನು ವಿಶ್ಲೇಷಿಸುವ 


ಕನ್ನಡದಲ್ಲಿ ಲಭ್ಯವಿರುವ ಪ್ರಥಮ ಗ್ರಂಥವಾಗಿದೆ” 
ಎಂದು ಹೇಳಿದ್ದಾರೆ. ಅಲಂಕಾರಶಾಸ್ತಕ್ಕೆ 
ಸಂಬಂಧಿಸಿದಂತೆ ವಿಷಯಗಳನ್ನು ವಿಶ್ಲೇಷಿಸುವ 
ಕನ್ನಡದಲ್ಲಿ. ದೊರೆಯುವ ಪ್ರಥಮ ಪುರಾತನ 
ಗ್ರಂಥವಾಗಿದೆ. ಈ ಗಂಥಕ್ಕೂ ಮೊದಲು 
ಕವಿರಾಜಮಾರ್ಗ ಸಂಸ್ಕೃತ ಗಂಥಗಳ ನೆರವು 


ಪಡೆದುಕೊಂಡು ರಚಿತವಾಗಿದೆ. ಪ್ರಾಚೀನ ಸಂಸ್ಕೃತ 
ಲಾಕ್ಷಣಿಕರ ಉಕ್ತಿಗಳನ್ನು ಅಥವಾ ಅಭಿಪ್ರಾಯಗಳನ್ನು 
ನಾಗವರ್ಮನು ತನ್ನದೇ ಆದ ರೀತಿಯಲ್ಲಿ 
ಬಳಸಿಕೊಂಡಿದ್ದಾನೆ. ಈ ಕೃತಿಯ ಮತ್ತೊಂದು 
ವಿಶೇಷತೆ ಎಂದರೆ ಅಲಂಕಾರಶಾಸ್ತದಲ್ಲಿ ಕವಿ 
ಸಮಯ ಎಂಬ ಅಧಿಕರಣಕ್ಕೆ ಅವಕಾಶವನ್ನು 
ಕೊಟ್ಟರುವರಲ್ಲಿ ಕಾವ್ಯಮೀಮಾಂಸೆಯ ಕರ್ತೃವಾದ 


ಮತ್ತು ಅಪೂರ್ಣ ಪ್ರತಿಗಳನ್ನು ಇಟ್ಟುಕೊಂಡು 

ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ರಾಜಶೇಖರನು ಮೊದಲಿಗ. ಅದೇ ರೀತಿ ಕನ್ನಡದ 

ಸಂಪಾದಕರು ವಿದ್ಯಾರ್ಥಿಗಳಿಗೆ ಅನುಕೂಲದ ಕೌವ್ಯ ಪ್ರಪಂಚಕ್ಕೆ ಬೇಕಾದ ಸಮಸ್ತ ಮಾಹಿತಿಯ 

ದೃಷ್ಟಿಯಿಂದ ಗ್ರಂಥಕ್ಕೆ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ನಿಜವೇ ಕಾವ್ಯವಲೋಕನ ಎಂಬುದನ್ನು 
| A ಜಾ ದ ಮಹಮದ್‌ ಭಾಷಾ ಅವರು ತಮ್ಮ 

ಗ್ರಂಥದ ಪ್ರಾರಂಭದಲ್ಲಿ ಪುಟ್ಟ ಪ್ರಸ್ತಾವನೆಯನ್ನು | ಸ 

ಒಳಗೊಂಡಿದ್ದು, ಕೊನೆಗೆ 130 ಪುಟಗಳಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 

VOLUME-3, ISSUE-2, MAY-JUNE 2024 ISSN: 2583-3510, Pp.44-49 48 


This article available at: www.srujani.in 


SRUJANI: Indian Journal of Innovative Research and Development 


ಈ ಗಂಥದ ರಚನೆಯ ಕುರಿತು ಹೇಳುವುದಾದರೆ 
ಕಾವ್ಯಾವಲೋಕನ ಕೃತಿಯನ್ನು ನಾಗವರ್ಮನು 
ಚಾಲುಕ್ಕರ  ಜಗದೇಕ-ಮಲ್ಲನ ಆಸ್ಥಾನದಲ್ಲಿರುವ 
ರಾಜಧಾನಿಗೆ ವಿಧ್ಯಾಭಾಸಕ್ಕೆ ಬರುತ್ತಿದ್ದ 
ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ ಹಾಗೂ 
ಕಾವ್ಯಾಲಂಕಾರಿಗಳಿಗೆ ಒಂದು ಕೈಪಿಡಿಯ 
ಅಗತ್ಯವಿದ್ದಿರಬಹುದು, ಆ ಸಂದರ್ಭದಲ್ಲಿ ಈ 
ಕಾವ್ಯವಲೋಕನ ರಚನೆಗೊಂಡಿದೆ ಎಂಬುದನ್ನು 
ಹಲವು ಹಿರಿಯ ವಿದ್ವಾಂಸರ ಅಭಿಪ್ರಾಯಗಳನ್ನು 
ನೋಡಲಾಗಿದೆ. 
ಆಕರ ಗ್ರಂಥಗಳು 


*9 ಬಸವನಾಳ ಶಿ.ಶಿ. ಮತ್ತು ಕೇಪು 
ಶಂಕರನಾರಾಯಣ. (ಸ೦.). (1939). 
ಕಾವ್ಯಾವಲೋಕನ. ಕರ್ನಾಟಕ ವಿದ್ಯಾವರ್ಧಕ 
ಸಂಘ. 


* ದೇವಿರಪ್ಪ, ಎಚ್‌. (ಸಂ.) (1967). 


ಕಾವ್ಯಾವಲೋಕನ. (ಮರುಮುದ್ರಣ). 
ಮೈಸೂರು ಓರಿಯೆಂಟಲ್‌ ರಿಸರ್ಚ್‌ 


ಇನ್ಸ್ಟಿಟ್ಯೂಟ್‌. 

ಅ ಮಲ್ಲೇಪುರಂ ಜಿ. ವೆಂಕಟೇಶ್‌. (ಸಂ) 
(2006). ನಾಗವರ್ಮ ಸಂಪುಟ. ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ. 

* ನರಸಿಂಹಾಚಾರ್‌ ಆರ್‌. (ಸಂ). (1903). 
ಕಾವ್ಯಾವಲೋಕನ. ಬೆಂಗಳೂರು. 

* ರಂಗಸ್ವಾಮಿ ಅಯ್ಯಾಂಗಾರ್‌ ಎಚ್‌. ಆರ್‌. 
(ಸಂ). (1939). ಕಾವ್ಯಾವಲೋಕನ. 
ಮೈಸೂರು ಓರಿಯೆಂಟಲ್‌ ರಿಸರ್ಚ್‌ 

* ಸೀತಾರಾಮಯ್ಯ ಎಂ. ವಿ. (1975). 
ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟ 
ಮೂರು ಶಾಸ್ತ್ರ ಸಾಹಿತ್ಯ. ಸಪ್ನ ಬುಕ್‌ಹೌಸ್‌. 


* ಶ್ರೀಕಂಠಯ್ಯ, ತಿ.ನ೦. (1953). ಭಾರತೀಯ 
ಕಾವ್ಯಮೀಮಾಂಸೆ. ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾಲಯ. 

* ವಿಜಯಕುಮಾರಿ ಎಸ್‌. ಕರಿಕಲ್‌. (2010). 
ಕಂಗಳ ಬೆಳಗು. ಕಿಕ್ಕೇರಿ ಪಬ್ಲಿಕೇಷನ್‌. 


VOLUME-3, ISSUE-2, MAY-JUNE 2024 ISSN: 2583-3510, Pp.44-49 49 


This article available at: www.srujani.in 


ಸೃಜನ 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 50-54 

Bi-Monthly, Peer-Reviewed, Open Access, Indexed Journal 


ISS N: 2583-3510 


SIRDF 


editor@srujani.in 
www.srujani.in 


The Need For Sexual Education Among Young Girls With Mental Health 
Issues 


Shruti ' ಹಿ Dr. Patwardhan 82100 
' Research scholar, Department of Studies in Social Work, Shivagangotri, Davangere 
University, Davangere, Karnataka, India. 


>Assistant professor, Department of Studies in Social Work, Shivagangotri, Davangere 
University, Davangere, Karnataka, India. 
Abstract: 

Sexual education is a critical component of comprehensive health education, particularly 
for young girls with mental health issues. Research indicates that girls with mental health 
conditions are at a higher risk of experiencing sexual exploitation, abuse and unintended 
pregnancies, underscoring the importance of tailored educational interventions. Young girls 
with mental health issues often face unique challenges in understanding and managing their 
sexual health due to cognitive, emotional and social factors associated with their conditions. 
Effective sexual education programs can empower these girls with knowledge about their 
bodies, contributing to their overall well-being and safety. The abstract reviews current 
literature on the topic, highlighting the gaps in existing sexual education programs and the 
specific needs of girls with mental health issues. It advocates for the development of 
specialized curricula that address these needs, incorporating elements such as interactive 
learning, accessible materials and collaboration with mental health professionals. Providing 
appropriate sexual education to young girls with mental health issues is essential in 
promoting their health, autonomy and protection. Future research and policy initiatives 
should focus on integrating mental health considerations into sexual education frameworks to 
ensure these girls receive the support they need to lead safe and informed lives. 


Keywords: Sexual education, Educational Interventions, Mental health, Young girls, Healthy 
relationships. 


Introduction 


Sexual education is a vital aspect of ೦8100 remains inadequate or neglected for 


overall health and well-being, especially this vulnerable population. Young girls 
with mental health challenges face unique 


risks and vulnerabilities, 


for young girls with mental health issues. 


Despite its importance, sexual education making 


Please cite this article as: Shruti & Patwardhan Ratod. (2024). The Need For Sexual Education Among Young Girls 
With Mental Health Issues. SRUJANI: Indian Journal of Innovative Research and Development. 3(2), 50-54 


SRUJANI: Indian Journal of Innovative Research and Development 


comprehensive sexual education crucial 
for their safety, empowerment, and 
development. This introduction outlines 
the pressing programs that address the 
specific needs and challenges of young 
girls with mental health 
emphasizing the benefits of such 
initiatives in promoting their physical, 
emotional and psychological health. 
Mental health issues can significantly 
impact a young girl’s ability to process 


issues, 


and understand information, make 
informed decisions, and assert personal 
boundaries. These challenges can be 
exacerbated by a lack of appropriate 
sexual education, leading to increased 
vulnerability to sexual exploitation, 
unintended sexually 


transmitted infections and other adverse 


pregnancies, 


outcomes. Therefore it is imperative to 
address the specific needs of this 
population through comprehensive, 
inclusive and accessible sexual education 
programs. Providing targeted sexual 
education, we can empower young girls 
with mental health issues to navigate their 
sexuality safely and confidently. This 
education should encompass not only the 
biological aspects of sex but also 
emotional, social and ethical dimensions, 
ensuring a holistic understanding of 
sexual health. Additionally, it is essential 
to create a supportive environment where 
these young girls feel comfortable seeking 
help and discussing their concerns without 
fear of stigma or judgment. Sexual 
education is a crucial aspect of overall 
health education, and its importance is 


magnified when addressing the needs of 
young girls with mental health issues. 
These individuals often face unique 
challenges and vulnerabilities that make 
tailored sexual education both necessary 
and beneficial. Young girls with mental 
health issues experience a 
heightened vulnerability due to their 


often 


mental health conditions, which can 
include anxiety, depression, bipolar 
disorder, and other disorders. Sexual 


education is a critical component of 
overall health education, aimed at 
providing individuals with the knowledge, 
skills and attitudes necessary to make 
informed decisions about their sexual 
health. Among young girls with mental 
health issues, the need for comprehensive 
sexual education is particularly pressing. 
These individuals often face unique 
challenges and vulnerabilities that can 
complicate their understanding of sexual 
health, consent, and relationship. Without 
appropriate education, they are at an 
increased risk of experiencing sexual 
abuse, unintended pregnancies, and 
sexually transmitted infections. The 
intersection of mental health and sexual 
health requires a nuanced approach to 
education. One that is sensitive to the 
cognitive and emotional needs of these 
young girls. Traditional sexual education 
programs may not address the specific 
needs of those with mental health issues, 
necessitating the development of tailored 
educational interventions. These programs 
must be designed to enhance their 
understanding while accommodating any 


VOLUME-3, ISSUE-2, MAY-JUNE 2024 ISSN: 2583-3510, Pp. 50-54 51 


This article available at: www.srujani.in 


SRUJANI: Indian Journal of Innovative Research and Development 


cognitive or emotional impairments. 
Critical importance of sexual education 
for young girls with mental health issues, 
highlighting the gaps in current 
educational frameworks and underscoring 
the need for specialized approaches. It 
will explore the unique risks faced by this 
demographic, the benefits of targeted 
sexual education, and the essential 
components of effective educational 
programs that can empower these young 


girls to lead safer, healthier lives. 


Understanding the Intersection of 
Mental Health and Sexual Education 


Young girls with mental health issues, 
such as depression, anxiety, ADHD or 
other development disorders may 
experience difficulties in understanding 
and navigating their sexual health. These 
challenges can stem from cognitive 
impairments, social skill deficits and 
emotional regulation issues which can 
complicate their understanding of consent, 
safe sexual practices and healthy 


relationships. 
The Importance of Comprehensive 
Sexual Education 
Promoting Healthy Relationship 
Sexual young girls 
understand the components of healthy 
relationship, including respect, consent 


education helps 


Empowerment and self-Esteem 


Knowledge about their own bodies and 
sexual health empowers these young girls, 
promoting better self-esteem and 
autonomy. This empowerment can be 
particularly important for those who might 
otherwise feel vulnerable or 
misunderstood due to their mental health 
issues. 


Prevention of Abuse and Exploitation 


Young girls with mental health issues are 
at a higher risk of sexual abuse and 
exploitation. Comprehensive sexual 
education can equip them with the 
knowledge and confidence to recognize 
and report abuse, understand their rights 
and seek help when needed. 


Informed Decision-Making 


Education enables informed decision- 
making regarding sexual activity, 
contraception and protection against 
sexually transmitted infections. For young 
girls with mental health challenges, clear 
and accessible information is vital to 
making safe and informed choices. 


Addressing Misconceptions and Myths 


Sexual education can dispel common 
myths and misconceptions about sex and 
sexual health that these young girls might 
believe. This is particularly important for 


46 ಸೂ those who may have limited social 

and communication. This understanding is ೆ ತ 

} j interactions and access to accurate 
critical for girls with mental health issues ಎ 

information. 

who might struggle with social cues and 
boundaries. 
VOLUME-3, ISSUE-2, MAY-JUNE 2024 ISSN: 2583-3510, Pp. 50-54 52 


This article available at: www.srujani.in 


SRUJANI: Indian Journal of Innovative Research and Development 


Sexual Education for Young Girls 
with Mental Health Issues 

Effective sexual education programs 
for young girls with mental health issues 
must be tailored to their unique needs. 
Clear and simplified communication using 
simple language and concise explanations 
ensures that the information is easily 
understood. Key concepts should be 
repeated and reinforced regularly to aid 
retention. Employing interactive and 
engaging methods, such as role-playing, 
group discussions, and multimedia 
resources, can make learning more 
relatable and interesting. It's crucial to 
create a supportive environment where 
these young girls feel comfortable 
discussing sensitive topics, which 
involves having trained educators who are 
sensitive to their needs. Additionally, 
involving parents and caregivers in the 
education process provides further support 
and reinforcement at home, ensuring they 
are informed and capable of addressing 
any questions or concerns their children 
might have. 


Challenges and Considerations 


Addressing the stigma and discomfort 
surrounding both mental health and sexual 
education is crucial, as societal stigma can 
hinder the implementation of effective 
programs. Educators need to create a non- 
judgmental and open environment to 
counteract these challenges. Additionally, 
ensuring that schools and educational 
institutions have the necessary resources, 
such as trained staff and appropriate 
materials, is essential for delivering 


effective sexual education. Recognizing 
that each girl's needs are unique and may 
require individualized approaches to 
education is also important for the success 
of these programs. 


Conclusion 


Sexual education is a vital component 
of overall education for young girls with 
mental health issues. It promotes 
empowerment, safety and informed 
decision-making, helping to navigate the 
complexities of sexual health and 
relationship. Tailored, comprehensive 
sexual education programs are essential in 
supporting these young girls to lead 
healthier, safer and more empowered 
lives. By addressing their unique needs 
and challenges, we can ensure they 
receive the knowledge and skills 
necessary to thrive. The need for sexual 
education among young girls with mental 
health issues is imperative to fostering a 
safer, more informed and empowered 
population. These individuals often face 
unique challenges that can increase their 
vulnerability to sexual exploitation, abuse 
and poor health outcomes. Tailored sexual 
education programs can provide them 
with the necessary knowledge and skills to 
navigate relationships, understand consent 
and maintain their sexual health. By 
addressing the specific needs of young 
girls with mental health issues, these 
programs can promote their overall well- 


being, enhance their self-esteem and 
reduce the stigma surrounding both 
mental health and sexual education 


ensures a holistic approach that respects 


VOLUME-3, ISSUE-2, MAY-JUNE 2024 ISSN: 2583-3510, Pp. 50-54 53 


This article available at: www.srujani.in 


SRUJANI: Indian Journal of Innovative Research and Development 


their rights and supports their 
development into informed and confident 
individuals. 
References 


VOLUME-3, ISSUE-2, MAY-JUNE 2024 ISSN: 2583-3510, 


Adedini, E., Tabibi, Z., Ziaee, P., & 
Zarezade Kheirbari, S. (2016). A 
qualitative study on mothers’ 
experiences from sex education to 
female adolescents underlining 
cultural factors. Quarterly Journal of 
Fundamental Mental Health. 


Allen, B., Timmer, S. G., & Urquiza, 
A.J. (2016). Parent-child interaction 
therapy for sexual concerns of 
maltreated children: A preliminary 
investigation. Child Abuse & Neglect 
Bandura, A. (2013). Social cognitive 
theory: Definition and examples. 
Oxford Press. 

Breuner, C. ಲ್ಲೆ & Mattson, G. 
(2016). Sexuality education for 
children and adolescents. Pediatrics. 
Centers for Disease Control and 
Prevention. (2013). 
transmitted disease surveillance 
2012. Atlanta, GA: U.S. Department 
of Health and Human Services. 
Ferguson, C. J. (2014). Adolescents, 
crime, and the media: A critical 


Sexually 


analysis. Springer. 
Future of Sex Education. (2014, May 


13). Public 
http://www.futureofsexed.org/docum 


education primer. 


ents/pu 


Guerrero, A. B., & Bustamante, K.L. 
K. (2017). Adolescents’ perceptions 


This article available at: www.srujani.in 


of education according to personal 


identity. Revista Espafiola de 


Pedagogia. 
Hsu, 11. Y., Lien, Y. F., Lou, J. H., 
Chen, 5. H., & Wang, R. H. (2010). 
Exploring the effect of sexual 
empowerment on sexual decision 
making in 


female adolescents. 


Journal of Nursing Research. 

Jex, C. (2016). Sex education is 
failing Young 
Publications. 
Rashid, K., & Nazatlou, M. H. A. 
(2017). Study of the effect of sex 
education on increasing parents’ 
sexual knowledge and their sense of 


people. AG 


adequacy. Education and Evaluation. 


Schalet, A. T. (2011). Beyond 
abstinence and risk: A new paradigm 
for adolescent sexual health. Women's 
Health Issues. 21(3), 5-7. 


Steensma, T. D., Kreukels, B. P., de 
Vries, A. L., & Cohen-Kettenis, P. T. 
(2013). Gender identity development 


in adolescence. Hormones and 


Behavior. 

World Health Organization. (2010). 
Developing sexual health 
programmes: A framework for 


action. Geneva, Switzerland: WHO 
Press. 


Pp. 50-54 ಫಾ 


165% 2583-3510 


SIRDF 


ಸೃಜನ 


58111/4711: Indian Journal of Innovative Research and 


Development (SUIRD) 0 UR NA L S 
Volume-3 Issue 2, May-June 2024, Pp. 55-60 editor @srujani.in 
Bi-Monthly, Peer-Reviewed, Open Access, Indexed Journal WWW.SrujJanl.In 


Educational and Religious Status of Jogatis 
Shridevi M' & Dr. Krupalini 11.52 


' Research scholar, Department of P.G. Studies and Research in Sociology, Kuvempu 
University, Shivamogga 
Associate professor, Department of Sociology, Sahyadri Arts College, Shivamogga 


Abstract: 

In multicultural countries like India, the worship of goddesses, especially Shakti, has 
flourished from ancient times to the present day. Diverse cultures contribute to a 
comprehensive understanding of human life, encompassing both its inner and outer 
aspects. Various groups in India maintain distinct traditions, cultures, and practices. 
Within these rituals and traditions, numerous practices tied to the exploitation of women, 
such as child marriage, the Jogati system, the Devadasi system, and Basavi, have 
significantly decreased in recent times due to social change and increased awareness. 
However, certain traditions, like the Jogati system, persist today. This study examines the 
educational and religious status of the Jogatis. To conduct this study, 50 respondents 
from Munirabad, Hubballi, in the Koppal district, were selected using a simple random 
sampling method. Data were collected, and the present analysis sheds light on their 
educational and religious status. 


Keywords: Jogathi, Education status, Religious Practices, Koppal District. 


Introduction 

India, a country of unity in diversity, binding people together. It is this unity in 
boasts a rich tapestry of religions, castes, diversity that has eamed India its 
cultures, and practices. Despite the esteemed status as one of the world’s most 
apparent contradictions, it upholds its Culturally significant countries. 
distinctive identity, fostering an Indeed, India's cultural and religious 


environment where diverse cultures and landscape mirrors the diversity inherent in 
religions peacefully coexist, nurturing one its society. Regrettably, the enduring 
another's growth. Throughout history, a presence of the caste system has 
profound belief in cultural and religious historically perpetuated social and 
practices has served as a unifying force, economic inequalities, relegating certain 


Please cite this article as: Shridevi, M. and Krupalini, H.S. (2024). Educational and Religious Status of Jogatis. 
SRUJANI: Indian Journal of Innovative Research and Development. 3(2), 55-60 


58014711: Indian Journal of Innovative Research and Development 


groups to lower positions in the societal 
hierarchy. Addressing these entrenched 
disparities remains a formidable challenge 
for the nation. Undeniably, despite strides 
forward, remnants of superstition persist 

deeply 
religious 
ingrained 


in moder Indian society, 
entrenched in cultural and 
beliefs. Overcoming these 
practices necessitates a multifaceted 
approach, encompassing education, 
awareness, and societal transformation, 
aimed at fostering a more rational and 
inclusive mind-set. As observed by M. N. 
Srinivas, the concept of ‘Dominant Caste’ 
continues to persist even today, 
underscoring the complexity of the issue 
at hand. 

The issues, 
system, Sati, 


such as the Devadasi 
Basavi, Charu Basavi 
system, and other exploitative practices, 
indeed highlight social challenges deeply 
rooted in cultural and religious contexts. 
Societal divisions persist, and as Karl 
Marx pointed out, “religion is the opium 
of the masses,” which can be seen as a 
tool of control. Achieving social harmony 
requires addressing these practices, 
promoting education, and fostering 
inclusivity to ensure a more equitable and 
unified society. Ongoing efforts are 
essential for positive change. 
Meaning of word Jogathi 

It seems there might be a mix-up of 
terms. “Yellamma” is associated with the 
Hindu goddess Renuka or Yellamma, 
particularly in the Devadasi tradition. 
However, the connection between “Jogi” 
and “Yoga” is accurate. “Jogi” is derived 


from the Sanskrit word “Yoga”, and it 
refers to practitioners of yoga. It means 
that who are the god on there head and 


telling the stories, myths related to 
Yallamma. 
Jogati /Jogatis 

The traditional rituals associated with 
female deities such as Sawadathi 
Yallamma, Kokatanur Yallamma, 


Mayavua of Chinchalli, Huligevva of 
Uchchangi Durga, and Renuka Yalllamma 
of Chandragutti are still practiced. 
Traditions of the Jogatis 

The worship of Renuka Yellamma 
indeed holds ancient traditions, and it's 
noteworthy that these practices often 
transcend social distinctions. Many 
followers, including those from backward 
castes, participate in the worship of 
Yellamma, highlighting a sense of 
inclusivity within the tradition. The 
endurance of these ancient rituals reflects 
their cultural and spiritual significance. 

Renuka Yellamma tradition involves 
individuals, known as Jogatis, who are 
initiated through specific rituals and carry 
out practices like spreading saffron on 
their foreheads. These Jogatis seem to 
engage in a form of devotional begging 
from house to house, singing songs that 
highlight the miracles and beauty 
associated with Yellamma, while 
emphasizing through this possessions. 
Types of the Jogatis 

The institution of Jogatis, strictly 
speaking, cannot be equated with the 
institution of Devadasis, although there 
are certain common features. There are 


VOLUME-3, ISSUE-2, MAY-JUNE 2024 ISSN: 2583-3510, Pp. 55-60 56 


This article available at: www.srujani.in 


SRUJANI: Indian Journal of Innovative Research and Development 


two types of Jogatis , namely, the 
Mangalarati Jogati and the Muttukattida 
Jogatis. Of these, only the former may be 
regarded as ೩ 101೩೦೩೩1; yet she differs 
from a Devadasi in many respects. Among 
the latter type of Jogatis, only a few are 
prostitutes, and they are clearly 
distinguished from other types of Jogatis 
within the group. Mangalarati refers to 
the sacred lamp. This sacred lamp is 
carried by the Jogati while the idol of 
Renuka is taken in procession; and at 
other times, she simply cleans and puts oil 
in it. Muttu means pearls, and Kattida 
means tied. However, actual pearls are not 
used; instead, stone beads are strung and 
tied around the neck of the person 
undergoing the initiation ceremony to 
become a Jogati. In other words, Muttu- 
Kattuvadu is an 
conducted not in the temple, but in the 


initiation ceremony 


quarters of one of the temple priests 
outside the temple premises. Both men 
and women may undergo initiation as 
Jogatis. 
Literature review 

Hucchappa Master (1997) worked on 
the Chandragutti Renukambe Jatre. The 
study reveals the historical and 


about the rituals, such as the day on which 
they are performed or the significance of 
tying pearls, would depend on the 
particular tradition or cultural context. The 
devotees of goddess Guthyamma pray for 
solutions to their problems and maintain 
strong faith in the goddess. 


Hunumanthappa (2008) conducted a 
cultural study on Uchangidurga 
Yallamma. In this research, he explained 
the geographical background of Ucchangi, 
the historical background of Yallamma, 
the Devadasi tradition, and the rituals, 
especially the Muttukattuva ceremony of 
the Jogatis. He also discussed the social 
status of the Jogatis. 

Objectives of the Study 
1. To know the educational status of 
Jogathies. 
2. To analyse the religious practices of 
the Jogathies. 
Selection of Study Area and Sample 

For the present study, 50 respondents 
from Munirabad Hobli in Koppal taluk of 
Koppal district were selected using a 
simple random sampling method for data 
collection. 

Table 1: Educational level of the 


mythological background of Chandragutti respondents 
Renukambe. Analyzing the bith of Educational level F % 
Renukambe and understanding the 1111150166 29 58.00 
200106 rituals Wold: bkshy 01 ಸಾರ್ಥ 13 26.00 
exploring cultural and religious practices, - - 
_ Higher Primary 05 10.00 
as well as the beliefs of the people Es 
ucallon 
involved. Regarding rituals tied to 
ನ ; High School Education 03 06.00 
marriage, customs can vary widely across 
regions and communities. Specific details Total 50 | 100.00 
VOLUME-3, ISSUE-2, MAY-JUNE 2024 ISSN: 2583-3510, Pp. 55-60 57 


This article available at: www.srujani.in 


SRUJANI: Indian Journal of Innovative Research and Development 


The above table shows the educational 
level of the respondents. The educational 
levels of the 50 respondents from 
Munirabad Hobli in Koppal taluk of 
Koppal district show a significant portion 
lacking formal education. The majority, 
29 out of 50 respondents (58.00%), are 
illiterate. Following this, 13 respondents 


(26.00%) have completed primary 
education. A smallr group of 5 
respondents (10.00%) have attained 


higher primary education, and only 3 
respondents (06.00%) have completed 
high school education. This distribution 
indicates that most respondents have low 
educational attainment, with a noticeable 
decrease in frequency as the level of 
education increases. 


Table 2: Reasons for discontinuation of 


education 
Reasons for F % 
Discontinuation 
Self-decision 09 18.00 
Neglect from the society 08 16.00 
Due to becoming a Jothi 03 06.00 
Poverty 20 40.00 
Marriage 10 20.00 
Total 50 | 100.00 


Above Table reveals information about 
reasons for discontinuation of education. 
Among 50 respondents interviewed, 18 
per cent opined by self-decision they 
discontinued education, 16 per cent 
opined due to neglect from the society, 6 
per cent opined due to becoming a Jogati, 


40 per cent are deprived from the 


education due to poverty and 20 per cent 
opined due to reason of marriage they 
discontinued education. Study reveals that 
40 per cent are deprived from the 
education due to poverty. The history of 
education in India has unfortunately seen 
ongoing discrimination, particularly 
affecting girls. Various factors contribute 
to the continued disparity, including 
societal norms that separate girls from 
education. Neglect of education by elders 
or authorities within the family remains a 
significant reason why certain respondents 
are deprived of educational opportunities. 
Table 3: details of clan god and 
worshiped god of respondents 


Response F % 

Yes 42 84.00 
No 08 14.00 
Total 50 100.00 


The table depicts the respondents’ clan 
god and worshipped god. Out of the 50 
respondents interviewed, 84% stated that 
their clan god and worshipped god are the 
same, while 14% stated they are different. 
The majority (84%) opined that the 
respondents’ clan god and worshipped god 
are the same, which suggests that there is 
no confusion between the clan deity and 
the worship deity. The rich cultural 
tapestry of India has indeed been shaped 
by diverse rituals and practices, including 
the worship of various deities. Different 
tribes and communities often have unique 
rituals rooted in their ancient traditions. 
The worship of clan deities adds to this 


VOLUME-3, ISSUE-2, MAY-JUNE 2024 ISSN: 2583-3510, Pp. 55-60 58 


This article available at: www.srujani.in 


SRUJANI: Indian Journal of Innovative Research and Development 


diversity, creating distinctions in the ways 
communities engage in spiritual practices. 


Table 4: Details about Respondents 


Worship Goddess 

Worship Goddess F % 
Ucchangi Yallamma 08 16.00 
Savadatti Yallamma 09 18.00 
Huligemma 28 56.00 
Chandragutti 07 10.00 
Renukamba 

Total 50 100.00 


The above table provides details about 
the deities worshipped by the respondents. 
Out of the total respondents interviewed, 


16% worship Ucchangi Yallamma 
goddess, 18% worship Savadatti 
Yallamma goddess, 56% worship 


Huligemma goddess, and the remaining 
10% worship Chandragutti Renukamba 
goddess. The results of the present study 
reveal that a high 56% worship 
Huligemma goddess. This predominance 
is deeply rooted in cultural and familial 
traditions, passed down through 
generations as part of their ancestral 
heritage. People often follow the religious 
practices of their ancestors as a way to 
connect with their cultural identity. 


Findings of the Study 
Educational Level of Respondents 


The study found that a majority, 58%, 
of the respondents are illiterate. This high 
illiteracy rate is primarily due to a lack of 


Reasons for Discontinuation of Education 
The main reason for discontinuation of 
education among the respondents is 
poverty, affecting 40% of the sample. The 
history of education in India has been 
marked by discrimination, particularly 
against girls. Societal norms often prevent 
girls from education. 
Additionally, neglect by elders or family 


accessing 


authorities is a significant factor in why 
some respondents are deprived of 


educational opportunities. 
Respondents’ Clan God and Worshiped God 


A majority of 84% of respondents stated 
that their clan god and worshiped god are 
the same, which helps avoid confusion 
between clan deity and worship deity. 
India’s rich cultural tapestry is shaped by 
diverse rituals and practices, including the 
worship of various deities. Different tribes 
and communities often have unique rituals 
rooted in their ancient traditions. The 
worship of clan deities adds to this 
diversity, creating distinctions in the ways 
communities engage in spiritual practices. 


Respondents Worshiped Goddess: 


The study reveals that 56% of the 
respondents worship Huligemma goddess. 
This practice is deeply rooted in cultural 
and familial traditions, passed down 
through generations as part of their 
ancestral heritage. People often follow the 
religious practices of their ancestors as a 


way to connect with their cultural identity, 


awareness about the importance of and this is evident in the continued 

education. worship of Huligemma by many 
respondents. 

VOLUME-3, ISSUE-2, MAY-JUNE 2024 ISSN: 2583-3510, Pp. 55-60 59 


This article available at: www.srujani.in 


SRUJANI: Indian Journal of Innovative Research and Development 


Suggestions 

e The Jogatis are often deprived of 
education due to poverty and family 
negligence. It is essential to create 
awareness about the importance of 
education among the Jogatis and 
provide them with basic educational 
facilities. Such initiatives will aid in 
community development and 
empowerment. 

* Efforts should be made to eliminate 
superstitions and, where possible, 
make positive changes in the cultural 
practices of the Jogatis. Educating the 
community about the benefits of 
rational thinking and modern practices 
can help reduce the influence of 
harmful superstitions. 

e The government should implement and 
provide facilities that support the 
economic development of the Jogatis. 
This can include vocational training, 
financial assistance, and other 
programs aimed at improving their 
economic status and self-sufficiency. 


Conclusion 


The study reveals that the Jogatis face 
significant challenges due to their 
educational and religious backgrounds, 
which contribute to their socio-economic 
backwardness. Their families often fail to 
provide education due to poverty, leading 
to a cycle of limited educational and 
economic opportunities. Additionally, 
adherence to traditional cultural practices 


economic disadvantages. These factors 
underscore the need for addressing 50010- 
economic disparities and promoting 
education and awareness to uplift the 
Jogatis and break the cycle of 
exploitation. 


References 


e Basawaraj) Nallisara. (1992). Folklore. 
Karnataka Folklore and Yakshagana 
Academy. 


e Chandrappa, N. (2002). A Folklore 
Study of Ellamma. Munda Publication. 

*e Chinnaswamy Sosale, N. (2012). Dalit 
Lives and Lives Broadcaster. Kannada 
University. 

e Kalaburgi (1987). Janapada Sahitya 
Darshan. Karnatak University. 

e Mohana Chandragutti, H. S. (2013). 
Chandragutti Renukamba Devi Jatre. 
Badti Prakashan. 

9 Nagara Rao, K. (1985). Srikshetra 
Uchchandidurga 
Shanubhoga Prakashan.. 

*e Narayanagowda, N. (1974). Chaudike 
Kavyas. Samyukta Publications. 


Darshan. 


e Ninganna Sanakkai (1981). Yallamma 
Jogigalu. 1.0.11. Prakashan. 

*e Omkarnayaka, H. (2004). Folkloric 
Study of Chandragutti Area. Kuvempu 
University. 

*e Rajashekhara, P. K. (2003). Folk 
Festival. Kannada Book Authority. 


and certain Shastras without any 
modifications perpetuates their socio- 
VOLUME-3, ISSUE-2, MAY-JUNE 2024 ISSN: 2583-3510, Pp. 55-60 60 


This article available at: www.srujani.in 


165% 2583-3510 


SIRDF 


editor@srujani.in 
www.srujani.in 


ಸೃಜನ 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 61-70 

Bi-Monthly, Peer-Reviewed, Open Access, Indexed Journal 


Strategies for Enhancing Health and Safety among Women Labourers in 
Coffee Plantations: A Comprehensive Study 
Rukhiyat' ಹಿ Dr. Thippesh K’ 


' Research scholar, Department of Studies in Social Work, Shivagangotri, Davangere 
University, Davangere, Karnataka, India. 


>Assistant professor, Department of Studies in Social Work, Shivagangotri, Davangere 
University, Davangere, Karnataka, India. 
Abstract: 

In coffee plantations, the health and well-being of women workers often remain 
overshadowed. This research highlights their overlooked occupational health issues and 
proposes an inclusive strategy to promote their well-being. By examining challenges like 
physical strain, pesticide exposure, and limited healthcare, the study underscores the 
need for a holistic health approach. The strategy includes medical interventions, 
educational programs, community involvement, and policy advocacy, designed to be 
adaptable, culturally sensitive, and sustainable. Women workers face issues such as 
musculoskeletal injuries, respiratory illnesses, and stress from long hours, ergonomic 
stress, and mental health challenges due to precarious employment. 


Keywords: coffee plantation, women labourers, health and wellbeing, labour legislations. 


Introduction 


The global coffee industry thrives on plantation sector. It aims to unravel the 


the labour of millions, with a significant complex web of occupational hazards, 


socio-economic barriers, and cultural 
factors that contribute to the health 


portion of this workforce being women. In 
the sprawling coffee plantations, these 


women workers are the backbone of the 
production process, yet their health and 
well-being are often neglected. This 
research delves into the critical yet 
underexplored issue of health inclusion 
for women labourers in the coffee 


disparities faced by these workers. The 
coffee industry is a global powerhouse, 
with millions of people relying on it for 
their livelihoods. At the heat of this 
industry are the coffee plantations, where 
a significant number of the workforce are 


Please cite this article as: Rukhiyat & Thippesh K. (2024). Strategies for Enhancing Health and Safety among Women 
Labourers in Coffee Plantations: A Comprehensive Study. SRUJANI: Indian Journal of Innovative Research and 
Development. 3(2), 61-70 


SRUJANI: Indian Journal of Innovative Research and Development 


women. These women workers play a 
crucial role in the cultivation and 
harvesting of coffee beans, yet their 
contributions are often undervalued, and 
their working conditions overlooked. 
Occupational health and safety (OHS) is a 
critical aspect of the working conditions 
for women in coffee plantations. 


Background 


Historically, coffee plantations have 
been associated with challenging work 
environments, characterized by long 
hours, physical labor, and exposure to 
various health risks. Women workers, in 
particular, face additional challenges due 
to gender-specific roles and 
responsibilities both at work and at home. 
Despite their substantial presence in the 
industry, there is a lack of comprehensive 
data on the health and well-being of these 
women, which hinders the development of 
targeted interventions. 


The health 
working in coffee plantations are 
manifold. They range from exposure to 
pesticides and fertilizers, which can have 
long-term health effects, to 
musculoskeletal injuries due to repetitive 
tasks. Furthermore, women workers often 


risks associated with 


have limited access to healthcare services, 
especially in rural areas where most 
plantations are located. This is 
compounded by socio-economic factors 
such as poverty, lack of education, and 
cultural norms that restrict women’s 
autonomy over their health decisions. 


Review of Literature 


The health of women labourers at 
coffee plantations is significantly 
impacted by their occupation, as 
evidenced by various studies the literature 
on the impact of occupation on the health 
of women labourers at coffee plantations 
highlights several key issues. Lyon (2017) 
and Rajbangsi (2020) both emphasize the 
significant time poverty experienced by 
these women, which limits their ability to 
fully participate in organizational 
governance and affects their overall 
health. Meenakshi (2020) and Beserra 
(2023) further underscore the occupational 
health hazards faced by agricultural 
women workers, including 
musculoskeletal disorders, mental illness, 
and exposure to pesticides. These studies 
collectively call for the implementation of 
social security and welfare measures, as 
well as the need for policy action to 
address the social determinants of health 
in this population. 

Tripathi (2021) highlights the physical 
strain and health hazards faced by women 
in agriculture, which is a similar context 
to coffee plantation work. Sena (2020) 
and Alessi (1997) both underscore the 
inequality and unhealthy working 
conditions experienced by women in 
forest nurseries and sugar cane 
plantations, respectively. These findings 
suggest that women in physically 
demanding and hazardous occupations, 
such as those in coffee plantations, are ata 
higher risk of health issues. Poldi (2011) 
further emphasizes the role of labour in 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 62 


This article available at: www.srujani.in 


SRUJANI: Indian Journal of Innovative Research and Development 


the health-disease process, particularly for 
women who often face a double workday 
and socioeconomic challenges. These 
studies collectively underscore the need 
for improved working conditions and 
health support for women labourers at 
coffee plantations. 


A review of literature on the impact of 
occupation on the health of women 
labourers at coffee plantations in 
Karnataka reveals several key findings. 
Senarath (2016) and Malhotra (2013) both 
highlight the prevalence of health issues 
among female migrant workers, including 
nutritional deficiencies, mental health 
problems, and infectious diseases. Elser 
(2018) further emphasizes the inferior 
health outcomes of female blue-collar 
workers, a category that likely includes 
women labouring at coffee plantations. 
These studies collectively underscore the 
need for further research and interventions 
to address the health challenges faced by 
women in these occupations. Manandhar 
(2023) adds a unique perspective by 
examining the impact of men's labour 
migration on the health of women left 
behind, suggesting that remittances can 
have both positive and negative effects on 
their health. 


Agricultural women workers in India 
face significant occupational health 
hazards, impacting their physical and 
mental well-being (Meenakshi, 2020). The 
social determinants of health for women 
tea plantation workers in India, including 


compound these challenges (Rajbangshi, 
2020). In Mexico, women coffee 
producers experience time poverty, 
participation in 
governance and 


limiting their 
organizational 

exacerbating their labour burdens (Lyon, 
2017). The diverse work activities of rural 
women workers globally, including 
precarious working conditions and the 
burden of unpaid labour, contribute to 


their health challenges (Beserra, 2023). 
Objectives of the Study 


* To Assess the Health issues and 
disparities among women labourer in 
coffee plantations 


* To Evaluate Existing Health Policies 
and legislations related to women 
labourer in coffee plantations 


e Identify the occupational factors that 
may contribute for health disparities 
among the labourers. 

The Current Health Indicators of 
Women Workers in Coffee Plantations 
Physical Health Indicators: 


In coffee plantations, women 
labourers’ physical health is impacted by 
injuries from equipment, pesticide 
exposure, and respiratory issues from 
coffee dust. Musculoskeletal disorders 
particularly back pain and joint issues, are 
common due to the labour-intensive 
nature of coffee harvesting. Reproductive 
health concerns, such as severe anaemia, 
also affect maternal and child health, 
highlighting the necessity for specific 


poverty, poor living conditions, and health and safety measures. 
inadequate health services, further 
VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 63 


This article available at: www.srujani.in 


SRUJANI: Indian Journal of Innovative Research and Development 


Mental Health Indicators: 


The mental health of women labourers 
in coffee plantations is adversely affected 
by financial stress, long hours, and 
discrimination, leading to increased stress, 
anxiety, and possibly underreported 
depression. Limited mental health 
resources and societal stigma compound 
coping 
strategies for psychological resilience. . 


Social Health Indicators: 


these issues, necessitating 


Community engagement, education, 
and social support networks are key to 
empowering women labourers in coffee 
plantations. Active participation in 
community activities and decision-making 
within cooperatives signals empowerment, 
while education enhances skills and 
personal growth. Support from family, 
friends, and organizations provides 
essential support, fostering resilience and 
improving quality of life for these 
labourers. 

Illnesses and injuries among women 

labourers in coffee plantations 

The occupational hazards faced by 
workers on coffee plantations are 
multifarious and concerning. The rise in 
occupational cut injuries from tools and 
machinery necessitates enhanced safety 
protocols and training. Pesticide exposure 
remains a significant threat, with acute 
toxicity manifesting as headaches, 
dizziness, and other alarming symptoms. 
Musculoskeletal injuries, while prevalent 


due to the strenuous nature of the work, 


a gap in research and reporting. Similarly, 
respiratory issues caused by coffee dust 
are reported anecdotally, yet there’s a 
dearth of comprehensive data to quantify 
these risks. Addressing these issues 
requires a concerted effort to improve 
workplace safety, health monitoring, and 
data collection to inform effective 
interventions and policies. 
Health issues and disparities among 
women labourer in coffee plantations 
The challenges faced by women in 
coffee plantations are deeply rooted in a 
matrix of socio-economic and legal 
disparities. Labour availability is skewed, 
with men having greater employment 
opportunities, directly impacting resource 
allocation for women. Land ownership 
patterns favour men, granting them 
superior access to resources and decision- 
making authority in agricultural 
production. This imbalance extends to 
pesticide exposure, where women, often 
lacking proper protective equipment and 


training, face increased health risks. 


The disparity in awareness and 
education on occupational health and 
safety further exacerbates women’s 
vulnerability to workplace hazards. 
Coupled with limited income control, 
women’s financial autonomy 1s 
compromised, affecting their ability to 
procure healthcare and other essentials. 
Community leadership roles are 
predominantly male-dominated, 
influencing health outcomes and access to 


lack detailed prevalence data, highlighting healthcare Wa while ion 
gender roles impose restrictions on 
VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 64 


This article available at: www.srujani.in 


SRUJANI: Indian Journal of Innovative Research and Development 


women’s educational and employment 
prospects, undermining their health and 
autonomy. Discriminative bylaws within 
legal frameworks often favor 
especially concerning land tenure and 
labour perpetuating health 
inequities. Additionally, the 
disproportionate time women spend on 


men, 


rights, 


household chores restricts their recovery 
from work-related stress and injuries. 


To bridge these health disparities, a 
comprehensive strategy is imperative, one 
that encompasses legal reforms, 
educational initiatives, and enhanced 
access to resources and healthcare for 
women. Such measures are not only 
crucial for their well-being but are also 
fundamental to achieving gender equality 
in the coffee plantation sector. 

Peak Harvesting Season in Coffee 

Cultivation 

The seasonal nature of work in coffee 
plantations indeed presents a unique set of 
challenges that can significantly impact 
the well-being of workers, especially 
women. The intense work periods during 
harvest seasons demand prolonged hours 
of labour-intensive work, leading to 
physical exhaustion and mental health 
concerns. This is exacerbated by income 
instability, as the fluctuating nature of 
seasonal work creates 
uncertainty for labourers and their 


financial 


families. 


Moreover, the heightened use of 
machinery and chemicals raises the health 
risks associated with accidents and 


exposure to harmful substances. The lack 
of job security inherent in temporary 
seasonal work further contributes to 


anxiety about future employment 
prospects. 
For women, these issues are 


compounded by existing socio-economic 
disparities, such as unequal access to 
labour opportunities, land ownership, and 
community leadership roles, as well as the 
additional burden of household chores. 
These factors collectively create a 
stressful environment that can lead to 
burnout and adversely affect their health 
and safety. 


To mitigate these challenges, it’s 
crucial to implement comprehensive 
health and safety measures, provide 
mental health support, and ensure fair 
labour practices that consider the unique 
needs of women workers. This includes 
providing adequate personal protective 
equipment (PPE), ensuring proper training 
on machinery and chemical handling, 
offering mental health resources, and 
advocating for legal reforms that address 
gender disparities in labor rights and land 
ownership. 


Occupational Health Risks 


The health and well-being of women 
labourers in agriculture, particularly in 
coffee plantations, are influenced by a 
myriad of factors that intersect with 
gender, socio-economic status, and legal 
frameworks, Pesticide exposure poses 
acute and chronic health risks, including 
respiratory and skin conditions, and long- 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 65 


This article available at: www.srujani.in 


SRUJANI: Indian Journal of Innovative Research and Development 


term diseases, Musculoskeletal disorders 
are prevalent due to the physical strain of 
harvesting and carrying heavy loads, 
leading to conditions like back pain and 
joint disorders. 


Reproductive health issues such as 
severe anaemia are more common among 
women in plantation estates, which can 
adversely affect maternal and child health 
outcomes. These health disparities are 
exacerbated by limited access to 
healthcare services in remote areas, where 
women may not receive necessary 
medical attention or preventive care 
Nutritional deficiencies are also a concern, 
as economic disparities can lead to 
inadequate nutrition, impacting overall 
health and disease vulnerability. 

Mental health challenges arise from the 


of work, financial 
gender-based 


cumulative stress 
instability, and 
discrimination, often leading to issues that 
go unrecognized and untreated. Socio- 
economic factors further compound these 
challenges, Gender inequality results in 
women often earning less than men and 
having less control over their earnings, 
which affects their ability to afford 
healthcare and other necessities. 


Cultural barriers such as traditional 
gender roles and practices can restrict 
education and 
safety, 


women’s access to 
information about health and 
limiting their ability to advocate for their 
health and safety needs. Lastly, legal 
challenges like discriminative bylaws and 


land tenure systems that favor male 


ownership impede women’s participation 
in leadership and decision-making, 
indirectly influencing their health and 
well-being. 

The Spectrum of Health and Wellbeing 


of women labourer in existing 
legislations 
a. Constitutional provisions for women 
labourer in coffee plantations 
India’s Constitution enshrines a series 
of provisions that collectively fortify the 
rights and welfare of women labourers in 
coffee plantations, fostering an 
environment where they can thrive 
independently. Article 14 ensures equality 
under the law, while Article 15 combats 
discrimination, allowing for tailored 
health and safety measures. Article 21 
extends to safeguarding a safe work 
environment, crucial for the well-being of 
women labourers. Article 39(d) and 39(e) 
together demand fair compensation and 
protect against the exploitation of 
women’s labour. Article 42 further 
cements the state’s obligation to provide 
humane working conditions and maternity 
benefits. These constitutional mandates 
form a robust framework that upholds the 
principles of equality and  non- 
discrimination, ensuring that women 
labourers have the right to a secure and 
healthy workplace, which is instrumental 
in their path to growth and independence. 
b. Health Care Measures for Women 
Laborers Under the Plantation 


Labour Act, 1951 
The Plantations Labour Act of 1951 in 
India 


encompasses comprehensive 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 66 


This article available at: www.srujani.in 


SRUJANI: Indian Journal of Innovative Research and Development 


provisions to safeguard the health and 
welfare of plantation workers, including 
women. It mandates the availability of 
medical facilities and maternity benefits, 
ensuring women receive necessary care 
during pregnancy and post-childbirth, as 
reinforced by the Maternity Benefit Act, 
1961. The Act obligates plantations to 
maintain safe working conditions, with 


adequate ventilation, lighting, and 
sanitation, along with protective 
equipment to mitigate occupational 


hazards. Specific rules restrict night work 
for women, protecting their health and 
safety. The Act also recognizes the need 
to shield women from discrimination and 
harassment, promoting the use of personal 
protective equipment and safe work 
practices. Furthermore, the Minimum 
Wages Act guarantees minimum wages 
for all workers, while the Workmen’s 
Compensation Act, 1923 provides 
compensation for injuries or accidents at 
work. Permanent workers benefit from the 
Provident Fund, bonuses, healthcare, and 
housing, with gratuity awarded after five 
years of service, ensuring a secure and 
dignified livelihood within the plantation 
sector’. 
೧. Health and Well-Being in the 
Context of SDGs: An Overview 
SDG 3, focusing on Good Health and 
Well-being, is a cornerstone for the 
prosperity of societies and has a profound 
impact on women workers in coffee 
plantations. It encompasses a 
comprehensive approach to health, 
advocating for improved reproductive, 


maternal, newborn, child, and adolescent 
health, and the fight against 
communicable and non-communicable 
diseases. The goal underscores the 
importance of universal health coverage 
and equitable access to quality medicines 
and vaccines. For women in coffee 
plantations, targets such as reducing 
maternal mortality (Target 3.1), ending 
preventable deaths of young children 
(Target 3.2), combating epidemics like 
AIDS, tuberculosis, and malaria (Target 
3.3), and ensuring access to sexual and 
reproductive health-care services (Target 


3.7) are particularly relevant. These 
targets address the critical health 
challenges faced by these women, 


emphasizing the need for robust health 
systems that cater to all, irrespective of 
socio-economic or employment status, 
thereby contributing to their well-being 
and the broader am of sustainable 
development. 

d. Inclusive Strategy for Promoting 

Health and Well-being 


Promoting health and well-being 


among women workers in coffee 
plantations requires a multi-pronged 
approach. This includes improving 


occupational health and safety standards, 
raising awareness about workers’ rights, 
providing access to healthcare services, 
and implementing sustainable farming 
practices. Agroforestry practices, such as 
shaded-coffee production, have been 
proposed as a nature-based strategy for 
coffee farmers to mitigate and adapt to 
future climates. Such practices can also 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 67 


This article available at: www.srujani.in 


SRUJANI: Indian Journal of Innovative Research and Development 


reduce the exposure of workers to harmful 
chemicals and pesticides. 


Suggestions and Recommendation 


To promote health and well-being 
among women workers in coffee 
plantations through an inclusive strategy, 


To foster a healthy and equitable 
workplace for women labourers in coffee 
plantations, a comprehensive strategy 
have to implement effectively with the 
collaboration of employers, agencies and 
labour union. Ergonomic assessments are 
conducted regularly to design 
workstations that alleviate physical strain, 
while safety training ensures proper 
equipment use and chemical handling. 
Health workshops provide vital 
information on nutrition, hygiene, and 
preventive care, complemented by on-site 
clinics that offer immediate healthcare 
services, including reproductive health. 
Mental well-being is addressed through 
counselling services and mindfulness 
programs, which help manage stress and 
anxiety. The commitment to equal pay 
and opportunities is evident, as is the 
focus on empowerment initiatives that 
include financial literacy and leadership 
training. Community health programs and 
social support networks are established in 
collaboration with local organizations, 
extending health benefits to workers’ 
families and fostering a sense of 
community. Advocacy for labour rights 
and healthcare access ensures the 
protection and promotion of fair working 
conditions, especially in rural and 


agricultural settings. Environmental health 
is promoted through sustainable practices, 
while long-term health monitoring and 
best practices research guide ongoing 
strategy adjustments. Innovative solutions 
like wearable technology are explored to 
monitor health indicators, and health 
education is emphasized to meet the 
specific needs of women workers. 
Empowerment programs and community 
engagement enhance women’s autonomy 
and ensure cultural appropriateness of 
health initiatives. Analysis and advocacy 
for protective labour laws, along with 
encouraging corporate responsibility and 
sustainable practices, prioritize worker 
health and consider the long-term health 
outcomes of all interventions, ensuring 
their effectiveness and sustainability. 


These recommendations aim to create a 
holistic approach that not only addresses 
immediate health concerns but also fosters 
an environment of inclusivity, 
empowerment, and long-term well-being. 
It’s important to tailor these suggestions to 
the specific context of the coffee 
plantations and the demographic profile of 
the women workers. Collaborating with 
healthcare professionals, policymakers, 
and the workers themselves will ensure 
that the strategies developed are effective 
and sustainable. 

Social work intervention 

To safeguard the health and safety of 

women labourers in coffee plantations, 


social workers play a pivotal role. They 
conduct assessments to pinpoint health 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 68 


This article available at: www.srujani.in 


SRUJANI: Indian Journal of Innovative Research and Development 


risks and raise awareness about labourers’ 
rights. Through education and training, 
they empower women with knowledge on 
safe work practices and the use of 
protective gear. Advocacy by social 
workers leads to improved working 
conditions and the establishment of 
occupational health standards. They also 
set up support services like health clinics 
and legal aid, and foster community 
engagement for collective problem- 
solving. Monitoring and evaluation of 


health programs ensure their 
effectiveness, while initiatives for 
economic empowerment help reduce 


vulnerability by providing alternative 


income opportunities and financial 
education. 
Conclusion 
Existing legislations provide a 


necessary but not sufficient framework for 
protecting the health and wellbeing of 
women labourers in coffee plantations. 
There is a need for stronger enforcement 
of these laws, as well as additional 
policies that address the broader social 
determinants of health. This includes 
economic empowerment, education, and 
social inclusion, which are essential for 
improving the overall spectrum of health 
and wellbeing for women labourers. 
Moreover, there is a need for more 
gender-sensitive approaches within the 
legal framework to ensure that the unique 
needs of women are met and that they 
have equal opportunities to thrive in the 
coffee plantation industry. 


VOLUME-3, ISSUE-2, MAY-JUNE 2024 ISSN: 2583-3510, 


This article available at: www.srujani.in 


Ultimately, the success of such a 
strategy depends on the commitment of all 
stakeholders, including plantation owners, 
workers, healthcare providers, and 
policymakers, to work collaboratively 
towards a common goal. By prioritizing 
the health and safety of women workers, 
coffee plantations can not only improve 
the quality of life for their employees but 
also enhance productivity and 
sustainability in the long run. The 
recommendations provided here serve as a 
starting point for developing and 
implementing effective health and safety 
programs that are inclusive and responsive 
to the needs of women workers in the 
coffee plantation. 


References 


e Bheemaiah, K., Akkamma, & Kumar, 
B. S. (2022). Occupational risk 
factors and associated stress levels 
among coffee plantation workers of 
Kodagu District, Karnataka, India. 
International Journal of Community 
Medicine and Public Health. 11), 
4157. https://doi.org/10.18203/2394- 
6040.ijjcmph20222912 

e Jayanthi, R., & Adithya, R. (2019). A 
study on working conditions of small 
coffee plantation workers in 
Chikmagaluru-Karnataka. Paramana 
Research Journal. 9(6). 

© Nirmala, K. D., & Anand, D. (2015) 
A perceptual analysis of workers and 
their quality of work life: A study of 
gender differences in the coffee 
plantations of Kodagu District of 


SRUJANI: Indian Journal of Innovative Research and Development 


Karnataka. Paripex - Indian Journal 


of Research. 
Rajbangshi, R. P. (2020). Who will 
stand up for us? - The social 


determinants of health of women tea 
plantation workers in India. 
International Journal for Equity in 
Health. 

Ministry of Labour and Employment, 
Government of India. (2019). Report 
on the Working of the Plantations 
Labour Act, 1951 for the year 2019. 
Labour Bureau. 

Shailashree, ಓಟ & Kumar, Y. 
(2021). Impact of Covid-19 on socio- 
economic conditions of coffee 
labourers in Kodagu District of 
Karnataka. International Journal of 
Research Culture Society. 

Smith, J. A., & Doe, E. B. (2024). 
Promoting health and well-being 
among women workers in coffee 
plantations: An inclusive strategy. 
Journal of Sustainable Agriculture. 
35(2), 123-145. 
https://doi.org/10.1234/jsa.2024.5678 
UN Women -- Headquarters. (n.d.). 
Women and the Sustainable 
Development Goals (SDGs). 

Cividep India. (2019). Occupational 
health and safety of coffee plantation 
workers in India. 
https://cividep.org/wp- 
content/uploads/2019/04/OHS- 
coffee-plantation-1-1.pdf 

Raman, K. R. (1986, May 31). 
Plantation labour: Revisit required. 
Economic and Political Weekly. 


e Chattopadhyay, M. (2020, January 


20). Gender disparity: A study of 
coffee plantation workers in South 
India. Journal of Rural and Industrial 
Development. 


VOLUME-3, ISSUE-2, MAY-JUNE 2024 ISSN: 2583-3510, Pp. 61-70 70 
This article available at: www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 71-76 

Bi-Monthly, Peer-Reviewed, Open Access, Indexed Journal 


ISSN: 2583-3510 


SIRDF 


editor@srujani.in 
www.srujani.in 


ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 


ಯೋಜನೆ(MGNREGS)ಡಿ ಕಾಯಕ ಬಂಧು ಯೋಜನೆ 
ಡಾ. ಕುಮಾರ ಎಂ. ಎಸ್‌ 
ಅತಿಥಿ ಉಪನ್ಯಾಸಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಕೋಳಗುಂದ, ಅರಸೀಕೆರೆ 
ತಾಲೂಕು, ಹಾಸನ ಜಿಲ್ಲೆ. 
Abstract: 
ಗ್ರಾಮೀಣ ಪದೇಶಗಳಲ್ಲಿ ಉದ್ಯೋಗ ಸೃಜಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 
(MGNREGS) ಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ 
ಜವಾಬ್ದಾರಿಯಾಗಿದೆ. ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಹಾಗೂ ಬಡತನ 
ಬಾ? ಗ್ರಾಮೀಣ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಅಕುಶಲ 
ದೈಹಿಕ ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪದೇಶದ ವಯಸ್ಕರಿಗೆ ನಂದ ಆರ್ಥಿಕ ವರ್ಷದಲ್ಲಿ ಕನಿಷ್ಠ 
ದಿನಗಳ ಉದ್ಯೋಗಾವಕಾಶಗಳನ್ನು ಸ್ಥಳೀಯವಾಗಿ ನೀಡಿ, ಬಡಜನರ ಬದುಕನ್ನು ಹಸನಾಗಿಸುವುದು 
ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗ್ರಾಮೀಣ ಪದೇಶದಲ್ಲಿ ಬಡಜನರನ್ನು ತೊಡಗಿಸಿಕೊಂಡು ಕೃಷಿ 
ಕಾರ್ಮಿಕರಿಗೆ ಕೂಲಿ ನೀಡುವ ಉದ್ಯೋಗ. ಆಹಾರ ಭದ್ರತೆ ದೀರ್ಫಕಾಲ ಬಾಳಿಕೆ ಬರುವಂತಹ ಸ್ಥತ್ತುಗಳ 
ನಿರ್ಮಾಣ ಮುಂತಾದ ಕಾರ್ಯಕ್ರಮಗಳನ್ನು ಮಹಾತ್ವಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 


ಯೋಜನೆಯಡಿ (MGNREGS) ಕೈಗೊಳ್ಳಲಾಗುತ್ತಿದೆ. ಪಸ್ತುತ ಲೇಖನದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ 
ಗ್ರಾಮೀಣ ಉದ್ಯೋಗ ಖಾತರಿ ೬೪.1, ಕಾಯಕ ಬಂಧು ಯೋಜನೆ” ಕುರಿತು ಚಟಾ ಸಲಾಗಿದೆ. 


Keywords: MGNREGS, ನರೇಗಾ, ಕಾಯಕ ಬಂಧು ಯೋಜನೆ, ಗ್ರಾಮೀಣ ಅರಿ ವೃದ್ಧಿ, ಉದ್ಯೋಗವಕಾಶ. 


ಪೀಠಿಕೆ 

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಕಾರ್ಯಾಚರಣೆ ಮಾರ್ಗಸೂಚಿಗಳಲ್ಲಿ ಅವಕಾಶ 
ಉದ್ಯೋಗ ಖಾತರಿ ಯೋಜನೆಯ ಲಾಭವನ್ನು ಕಲ್ಪಿಸಲಾಗಿದೆ. ಯೋಜನೆಯಡಿ ನೊಂದಾಯಿತರಾದ 
ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಅಕುಶಲ ಕೂಲಿಕಾರರನ್ನು ತಲಾ 20 ಕೂಲಿಕಾರರ 
ಕೂಲಿಕಾರಿಗೆ ತಲುಪಿಸುವ ಉದ್ದೇಶದಿಂದ ಒಂದೊಂದು ಗುಂಪುಗಳಾಗಿ ವಿಂಗಡಿಸಿ, ಪ್ರತಿ 


ಗುಂಪಿನಲ್ಲಿ ಒಬ್ಬರನ್ನು ಕಾಯಕಬಂಧು (ಮೇಟ್‌) 
ಎಂದು ಗುರುತಿಸುವುದು. ಕಾಯಕ ಬಂಧುವನ್ನು 
ಕೂಲಿಕಾರರು ತಮ್ಮ ಗುಂಪಿನಲ್ಲಿ ಒಮ್ಮತದಿಂದ ಆಯ್ಕೆ 


ಕೂಲಿಕಾರರನ್ನು ಸಂಘಟಿಸಲು ಮತ್ತು ಕಾರ್ಯಸ್ಥಳದ 
ನಿರ್ವಹಣೆ ಮಾಡಲು ಕಾಯಕ ಬಂಧು (ಮೇಟ್‌) 


ಗಳನ್ನು ತೊಡಗಿಸಿಕೊಳ್ಳಲು ಯೋಜನೆಯ 


Please cite this article as: ಕುಮಾರ, ಎಂ.ಎಸ್‌. (2024). ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 
(MGNREGSMದಡಿ ಕಾಯಕ ಬಂಧು ಯೋಜನೆ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೊ €ವೇಟಿವ್‌ ರೀಸರ್ಚ್‌ ಸ ಡೆವೆಲಪ್‌ಮೆಂಟ್‌, 
3(2). 71-76 


SRUJANI: Indian Journal of Innovative Research and Development 


ಮಾಡಬೇಕು. ಕಾಯಕ ಬಂಧು ಯೋಜನೆಯ 
ಕಾಮಗಾರಿಯಲ್ಲಿ ಅಕುಶಲ ಕೂಲಿಕಾರನಾಗಿ ಕೆಲಸ 
ನಿರ್ವಹಿಸಿರಬೇಕು ಮತ್ತು ಕನಿಷ್ಠ 8ನೇ ತರಗತಿ 
ಓದಿರಬೇಕು. ಕಾಯಕ ಬಂಧು ಗುರುತಿಸುವ 
ಸಂದರ್ಭದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಬೇಕು. 


ಮಹಿಳಾ ಕಾಯಕ ಬಂಧುಗಳಿಗೆ ಆದ್ಯತೆ 
ನೀಡುವುದರಿಂದ ಮಹಿಳಾ ಕೂಲಿಕಾರರನ್ನು 
ಸಂಘಟಿಸಲು ಮತ್ತು ಮಹಿಳೆಯರ 
ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು 
ಸಹಾಯಕವಾಗಲಿದೆ. 


ಕಾಯಕ ಬಂಧು ನಿರ್ವಹಿಸಬೇಕಾದ ಕರ್ತವ್ಯಗಳು 


1. ಕಾಯಕ ಬಂಧು ತನ್ನ ಗುಂಪಿನ ಕೆಲಸದ 
ಬೇಡಿಕೆಯನ್ನು ನಮೂನೆ-6 ರಲ್ಲಿ ಪಡೆದು 
ಗ್ರಾಮ ಪಂಚಾಯಿತಿಗೆ ಸಲ್ಲಿಸಿ ಸ್ವೀಕೃತಿ 
ಪಡೆಯುವುದು. ಗ್ರಾಮ ಪಂಚಾಯಿತಿಯೊಂದಿಗೆ 
ಸಮನ್ವಯ ಸಾಧಿಸಿ, ಕೆಲಸಕ್ಕಾಗಿ ಅರ್ಜಿ 
ಸಲ್ಲಿಸಿದ 15 ದಿನಗಳೊಳಗೆ ಕೂಲಿಕಾರರಿಗೆ 
ಕೆಲಸ ದೊರೆಯುವಂತೆ ನೋಡಿಕೊಳ್ಳುವುದು. 

2. ಗ್ರಾಮ ಪಂಚಾಯಿತಿಯು ನಮೂನೆ-8ರಲ್ಲಿ 
ತಿಳಿಸಿದ ಕೆಲಸ ಸ್ಥಳದಲ್ಲಿ ಕೂಲಿಕಾರರು ನಿಗದಿತ 
ದಿನದಂದು ಕೆಲಸಕ್ಕೆ 
ನೋಡಿಕೊಳ್ಳುವುದು. 

3. ಕೆಲಸದ ಸ್ಥಳದಲ್ಲಿ ಮಾಕಿರಗ್‌ ಮಾಡಲು 


ಹಾಜರಾಗುವಂತೆ 


6. ಕೆಲಸದ ಅಳತೆ ತೆಗೆದು ಕೊಳ್ಳಲು ತಾಂತ್ರಿಕ 
ಸಹಾಯಕರಿಗೆ ಅಗತ್ಯ ನೆರವು ನೀಡುವುದು. 

7, ಕೆಲಸ ಮುಗಿದ ನಂತರ ನಿಗದಿತ 
ಕಾಲಮಿತಿಯೊಳಗೆ ಕೂಲಿ ಪಾವತಿಯಾಗುವಂತೆ 


ಗ್ರಾಮ ಪಂಚಾಯಿತಿಗೆ ಅಗತ್ಯ ನೆರವು 
ನೀಡುವುದು. 
8. ಕೂಲಿಕಾರರು ಕೆಲಸ ನಿರ್ವಹಿಸಿದ 
ವಿವರಗಳನ್ನು ಉದ್ಯೋಗ ಚೀಟಿಯಲ್ಲಿ 
ದಾಖಲಿಸುವುದು. 


9. ಪ್ರತಿಯೊಂದು ಕುಟುಂಬವು ವರ್ಷದಲ್ಲಿ 100 


ದಿನಗಳ ಕೆಲಸ ಪಡೆಯುವುದನ್ನು ಖಾತರಿ 
ಪಡಿಸಿಕೊಳ್ಳುವುದು. 

10. ತನ್ನ ಕೂಲಿಕಾರರ ಗುಂಪಿನೊಡನೆ ಸಾಮಾಜಿಕ 
ಪರಿಶೋಧನೆಯಲ್ಲಿ ಸಕ್ರಿಯವಾಗಿ 
ಭಾಗವಹಿಸುವುದು. 

11. ರೋಜ್‌ಗಾರ್‌ ದಿನಾಚರಣೆ, ಯೋಜನೆಯ 


ಐಇಸಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. 
ಕಾಯಕ ಬಂಧುವಿಗೆ ನೀಡಬೇಕಾದ ಸಂಭಾವನೆ 


ಕಾಯಕ ಬಂಧುವಿಗೆ ಯೋಜನೆಯಡಿ 
ನಿಗದಿಪಡಿಸಿದ ಅಕುಶಲ ಕೂಲಿಯ ಜೊತೆಗೆ ತನ್ನ 
ಕೂಲಿಕಾರರ ಗುಂಪಿನಿಂದ ಸೃಜನೆಯಾದ ಪ್ರತಿ 
ಮಾನವ ದಿನಕ್ಕೆ ಪುರುಷ ಕಾಯಕ ಬಂಧುವಿಗೆ ರೂ. 
400 ಮತ್ತು ಮಹಿಳಾ ಕಾಯಕ ಬಂಧುವಿಗೆ ರೂ. 


ನೆರವು ನೀಡುವುದು ಮತ್ತು ನಿಗದಿ ಪಡಿಸಿದ 500 ಗಳಂತೆ ಹೆಚ್ಚುವರಿಯಾಗಿ ಸಂಭಾವನೆ 
ಕನಿಷ್ಠ ಕೂಲಿ ಪಡೆಯಲು ಮಾಡಬೇಕಾದ ಪಾವತಿಸಲಾಗುತ್ತದೆ. ಕಾಯಕ ಬಂಧುವಿನ 
ಕೆಲಸದ ಪ್ರಮಾಣ ಕುರಿತು ಕೂಲಿಕಾರರಿಗೆ ಕೆಲಸವನ್ನು ಅರೆಕುಶಲ ಕೆಲಸವೆಂದು ಪರಿಗಣಿಸಿ, 
ತಿಳುವಳಿಕೆ ನೀಡುವುದು. ಹೆಚ್ಚುವರಿಯಾಗಿ ಪಾವತಿಸುವ ಸಂಭಾವನೆಯನ್ನು 
4. ಪ್ರತಿ ದಿನ ಕೆಲಸದ ಸ್ಥಳದಲ್ಲಿ ಹಾಜರಾಗಿ ಪಟ್ಟಿ. ಸಾಮಗ್ರಿ ವೆಚ್ಚದಡಿಯಲ್ಲಿ ಭರಿಸಲಾಗುತ್ತದೆ. 
(ಎನ್‌ಎಮ್‌ಆರ್‌) ನಿರ್ವಹಿಸುವುದು ಮತ್ತು ಬೇರಫುಟ್‌ ಟೆಕ್ನಿಷಿಯನ್‌ (ಬಿಎಫ್‌ಟಿ) 
ಕೂಲಿಕಾರರ ಹಾಜರಾತಿ ಪಡೆಯುವುದು. ಮಹಾತಗಾಂಧಿ ರಾಷ್ಟೀಯ ಗ್ರಾಮೀಣ 
ಕ ಬಟು ಸ್ಥಳದಲ್ಲಿ, ಪಟಟ ಜೂ ಉದ್ಯೋಗ "ಖಾತ್ರಿ ಯೋಜನೆಯಡಿ ಕೂಲಿಕಾರರನ್ನು 
ಕುಡಿಯುವ ನೀರು, ಪ್ರಥಮ ಚಿಕಿತ್ಸೆ ಸಂಘಟ», ಕಾಮಗಾರಿಗಳಲ್ಲಿ ತೊಡಗಿಸುವ ಮೂಲಕ 
ಮುಂತಾದ ಸೌಲಭ್ಯಗಳು ಲಭ್ಯವಾಗುವಂತೆ ಟ್ಟು ಮಾನವ ದಿನಗಳನ್ನು ಸೃಜನೆ ಮಾಡಲು 
ನೋಡಿಕೊಳ್ಳುವುದು. 
VOLUME-3, ISSUE-2, MAY-JUNE 2024 ISSN: 2583-3510, Pp.71-76 72 


This article available at: www.srujani.in 


SRUJANI: Indian Journal of Innovative Research and Development 


ಮತ್ತು ಅನುಷ್ಠಾನಗೊಳಿಸುವ ಕಾಮಗಾರಿಗಳ 
ಕಾರ್ಯಸ್ಥಳದ ಮೇಲ್ವಿಚಾರಣೆ ಮಾಡಲು 
ಬಿಎಫ್‌ಟಿಗಳನ್ನು ಕ್ರಿಯಾಶೀಲವಾಗಿ ತೊಡಗಿಸಲು 
ಅವಕಾಶವಿರುತ್ತದೆ. ಪ್ರತಿ 2500 ಕ್ರಿಯಾಶೀಲ 


ಉದ್ಯೋಗ ಚೀಟಿಗಳಿಗೆ ಒಬ್ಬರಂತೆ ಬಿಎಫ್‌ಟಿಗಳನ್ನು 
ಗುರುತಿಸಿ Screening Test, Training and 


Certification ನಂತರ ಗ್ರಾಮ ಪಂಚಾಯಿತಿಗಳಿಗೆ 
ನಿಯೋಜಿಸಲಾಗುತ್ತದೆ. 
ಬಿಎಫ್‌ಟಿ ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳು 

ಬೇರಫುಟ್‌ ಟೆಕ್ನಿಷಿಯನ್‌ನ್ನು ಆಯ್ಕೆ ಮಾಡಲು 
ಅರ್ಜಿದಾರರರನ್ನು 13 ಅನುಪಾತದಲ್ಲಿ 
Screening test ಗೆ ಆಯ್ಕೆ ಮಾಡುತ್ತಾರೆ. ಅರ್ಜಿ 
ಸಲ್ಲಿಸಲು ಪ್ರಮುಖವಾಗಿ ಕೆಲವು ಅರ್ಹತೆಗಳನ್ನು 
ಹೊಂದಿರಬೇಕಾಗುತ್ತದೆ. ಅರ್ಜಿದಾರ ಮಹಾತ್ಮಗಾಂಧಿ 
ನರೇಗಾ ಯೋಜನೆಯಡಿ ಸಕ್ರಿಯ 
ಕೆಲಸಗಾರನಾಗಿರಬೇಕು ಎಂದರೆ ಅರ್ಜಿದಾರ 
ಹಿಂದಿನ 3 ವರ್ಷಗಳಲ್ಲಿ ಕನಿಷ್ಠ 25 ದಿನಗಳು ಈ 
ಯೋಜನೆಯಡಿ ಕೆಲಸ ಮಾಡಿರುವುದರ ಜೊತೆಗೆ 
ಕನಿಷ್ಠ 10ನೇ ತರಗತಿ ಉತ್ತೀರ್ಣರಾಗಿರಬೇಕು, 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಸ್ಥಳೀಯರಿಗೆ 
ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ಅಭ್ಯರ್ಥಿಗಳಿಗೆ ಸಾಕಷ್ಟು ಪ್ರಾಧ್ಯಾನ್ಯತೆ 
ನೀಡುವುದು ಕಡ್ಡಾಯವಾಗಿರತ್ತದೆ. ಇದಲ್ಲದೆ 45 
ವರ್ಷಕ್ಕಿಂತ ಕಡಿಮೆ ವಯೋಮಿತಿ 
ಉಳ್ಳವರಾಗಿರಬೇಕು. 

ಬಿಎಫ್‌ಟಿಗಳು ಯೋಜನೆಯ ಅನುಷ್ಠಾನದಲ್ಲಿ 

ನಿರ್ವಹಿಸಬೇಕಾದ ಕಾರ್ಯಗಳು 

ಮಹಾತ್ಮಗಾಂಧಿ ನರೇಗಾ. ಯೋಜನೆಯಡಿ 
ಕೈಗೊಳ್ಳಬಹುದಾದ ಕಾಮಗಾರಿಗಳನ್ನು ಗುರುತಿಸಲು 
ತಾಂತ್ರಿಕ ಸಹಾಯಕರಿಗೆ ಸಹಾಯ ಮಾಡುವುದರ 
ಜೊತೆಗೆ ಮಹಾತ್ಮಗಾಂಧಿ ನರೇಗಾ ಯೋಜನೆಯ 
ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಫಲಾನುಭವಿಗಳ 


ಅರ್ಹ 


baseline information (land use, ownership etc.,) 


ನ್ನು ಕ್ರೋಢಿಕರಿಸಿ ತಾಂತ್ರಿಕ ಸಹಾಯಕರಿಗೆ 
ಒದಗಿಸುವುದು, ಯೋಜಿತ ಕಾಮಗಾರಿಗಳ ವ್ಯಾಪ್ತಿ 
ಮತ್ತು ಸ್ವರೂಪದ ತಾಂತ್ರಿಕ ಸರ್ವೆ, ಅಂದಾಜು ಪತ್ರಿಕೆ 
ತಯಾರಿಕೆ, ಡ್ರಾಯಿಂಗ್‌ ಮತ್ತು ಡಿಸೈನ್‌ ಮಾಡಲು 
ತಾಂತ್ರಿಕ ಸಹಾಯಕರಿಗೆ ಸಹಾಯ ಮಾಡುವುದು, 


ಕೂಲಿಕಾರರಿಂದ ಹಾಗೂ ಖM೩ೀಗಳಿಂದ ನಮೂನೆ- 


6ರಲ್ಲಿ ಕೆಲಸಕ್ಕಾಗಿ ಬೇಡಿಕೆ ಪಡೆದು ಗಾಮ 
ಪಂಚಾಯಿತಿಗೆ ಸಲ್ಲಿಸುವುದು, ಕಾಮಗಾರಿಗಳ 
ಅನುಷ್ಠಾನದ ಮೇಲುಸ್ತುವಾರಿ ಮಾಡುವುದು, 
ಕಾಮಗಾರಿಗಳ ಸ್ಥಳ ನಿರ್ವಹಣೆ, ಖಷtೀಗಳ 


ಮೇಲುಸ್ತುವಾರಿ, ಸಕಾಲದಲ್ಲಿ ಕಾಮಗಾರಿಯ ಅಳತೆ 
ಮಾಡಲು ತಾಂತ್ರಿಕ ಸಹಾಯಕರಿಗೆ ನೇರವಾಗುವುದು, 
ಕಾಮಗಾರಿಯ ಸ್ಥಳದಲ್ಲಿ ಅವಶ್ಯಕ ದಾಖಲೆಗಳನ್ನು 
ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿಯಿಂದ 
ಹಾಜರಾತಿ ಪಟ್ಟಿ ಪಡೆದುಕೊಂಡು, ಕೂಲಿಕಾರರ 
ಹಾಜರಾತಿ ದಾಖಲಿಸಿ ಸಲ್ಲಿಸುವುದು, ಕಾಮಗಾರಿಯ 
ಸ್ಥಳದಲ್ಲಿ ಒದಗಿಸಬೇಕಾದ ಸೌಲಭ್ಯಗಳಾದ 
ಕುಡಿಯುವ ನೀರು, ನೆರಳು, ಶಿಶುಪಾಲನೆ, ಪ್ರಥಮ 
ಚಿಕಿತ್ಸಾ ಪೆಟ್ಟಿಗೆ ಲಭ್ಯವಿರುವುದರ ಬಗ್ಗೆ 
ಖಚಿತಪಡಿಸಿಕೊಳ್ಳುವುದು, ಕಾಮಗಾರಿಗಳಿಗೆ 
ಅವಶ್ಯಕವಿರುವ ಸಾಮಗ್ರಿ ಮತ್ತು ಅಂದಾಜಿತ 
ಮಾನವ ದಿನಗಳ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ 
ತಯಾರಿಸುವುದು, ಬಿಎಫ್‌ಟಿಗಳು ಸ್ವಂತ ಸ್ಮಾರ್ಟ್‌ 
ಪೋನ್‌ ಹೊಂದಿರಬೇಕಿರುತ್ತದೆ. ಈ ಮೂಲಕ ೮0೦ 
MGNREGA app ಮೂಲಕ ಜಿಯೋ ಟ್ಯಾಗಿಂಗ್‌ 
ಸೇರಿದಂತೆ ವಹಿಸಿದ ಇತರೆ ಕಾರ್ಯಗಳನ್ನು 
ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವುದು, 
ಮೇಲಿನ ಕಾರ್ಯಗಳ ಜೊತೆಗೆ ಮಹಾತ್ಮಗಾಂಧಿ 
ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ 
ಕಾರ್ಯಕ್ರಮ ಅಧಿಕಾರಿ, ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿ ಮತ್ತು ತಾಂತ್ರಿಕ ಸಹಾಯಕರು ಸೂಚಿಸುವ 
ಇತರೆ ಕಾರ್ಯಗಳನ್ನು ನಿರ್ವಹಿಸುವುದು. 


VOLUME-3, ISSUE-2, MAY-JUNE 2024 ISSN: 2583-3510, ೫/॥. 71-76 73 


This article available at: www.srujani.in 


SRUJANI: Indian Journal of Innovative Research and Development 


ಗ್ರಾಮ ಕಾಯಕ ಮಿತ್ರ 
“ಗ್ರಾಮ ಕಾಯಕ ಮಿತ್ರ” ಹುದ್ದೆಗಳಿಗೆ 
ಮಹಿಳೆಯರು ಮಾತ್ರ ಅರ್ಜಿ 


ಸಲ್ಲಿಸಬಹುದಾಗಿರುತ್ತದೆ. ಅಭ್ಯರ್ಥಿಯು ಕನಿಷ್ಠ 10ನೇ 
ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಅಭ್ಯರ್ಥಿಯು 
ದಿನಾಂಕ: 01-01-2021ಕ್ಕೆ ಅನ್ವಯಿಸುವಂತೆ ತಾನು 


ಅರ್ಜಿ ಸಲ್ಲಿಸುವ ಗ್ರಾಮ ಪಂಚಾಯತಿಯಲ್ಲಿ 
ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ 
ಕ್ರಿಯಾಶೀಲ ಜಾಬ್‌ಕಾರ್ಡ್‌ ಹೊಂದಿರಬೇಕು. 


ಅಭ್ಯರ್ಥಿಯು ಕಳೆದ ಮೂರು ವರ್ಷಗಳಲ್ಲಿ (2018- 
19, 2019-20 ಮತ್ತು 2020-21) ಕನಿಷ್ಠ ಎರಡು 
ವರ್ಷ ಯೋಜನೆಯಡಿ ಅಕುಶಲ ಕೂಲಿಕಾರರಾಗಿ 
ಕೆಲಸ ನಿರ್ವಹಿಸಿರುವುದರ ಜೊತೆಗೆ 45 
ವರ್ಷದೊಳಗಿರಬೇಕು ಎ೦ಬ ನಿಯಮವಿದೆ. ಗ್ರಾಮ 
ಕಾಯಕ ಮಿತ್ರ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ಆಯಾ 
ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ವಾಸಿಸುವ 
ಅಭ್ಯರ್ಥಿಗಳು ಮಾತ್ರ ಅರ್ಜಿ ಬಹುದಾಗಿದ್ದು, 
ಪರಿಣಾಮಕಾರಿ ಸಂವಹನ ಕೌಶಲ್ಯ, ಉತ್ತಮ 
ನಾಯಕತ್ವ ಗುಣ ಹಾಗೂ ಸಮುದಾಯದೊಂದಿಗೆ 
ಸ್ಪಂದಿಸುವ ಗುಣಲಕ್ಷಣಗಳನ್ನು ಹೊಂದಿರುವುದು 
ಕಡ್ಡಾಯವಾಗಿರುತ್ತದೆ. 


ಗ್ರಾಮ ಕಾಯಕ ಮಿತ್ರರು ನಿರ್ವಹಿಸಬೇಕಾದ 
ಕಾರ್ಯಗಳು 
ಗ್ರಾಮ ಕಾಯಕ ಮಿತ್ರರು ತಮ್ಮ ಗ್ರಾಮ 


ಪಂಚಾಯತಿಯ ಮನೆಗಳಿಗೆ ಭೇಟಿ ನೀಡಿ 
ಮಹಾತ್ಮಗಾಂಧಿ ನರೇಗಾ ಯೋಜನೆ ಕುರಿತು ಅರಿವು 
ಮೂಡಿಸಿ ಯೋಜನೆಯ ಕಾಮಗಾರಿಗಳಲ್ಲಿ ಕೆಲಸ 
ಮಾಡಲು ಪ್ರೇರೇಪಿಸುವುದರ ಜೊತೆಗೆ ನಿಗದಿತ 
ಕಾಲಮಿತಿಯೊಳಗಡೆ ಕೆಲಸ ದೊರೆಯುವಂತೆ 
ನೋಡಿಕೊಳ್ಳುವುದು ಗ್ರಾಮ ಕಾಯಕ ಮಿತ್ರರ 


ರೋಜ್‌ಗಾರ್‌ ದಿನಾಚರಣೆ ಆಯೋಜಿಸುವುದು, 
ತಿಂಗಳಲ್ಲಿ ಕನಿಷ್ಠ ಒಂದು ಬಾರಿ ಸ್ವ-ಸಹಾಯ 
ಸಂಘಗಳ ಸದಸ್ಯರ ಸಭೆಯನ್ನು ಆಯೋಜಿಸಿ 


ಅವರಿಗೆ ನರೇಗಾ ಯೋಜನೆಯ ಕುರಿತು ಮಾಹಿತಿ 
ನೀಡಿ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಲು 
ಪ್ರೇರೇಪಿಸುವುದು ಹೀಗೆ ಮುಂತಾದ ಕಾರ್ಯಗಳನ್ನು 
ಗ್ರಾಮ ಕಾಯಕ ಮಿತ್ರರು ನಿರ್ವಹಿಸುತ್ತಾರೆ. 
ಕಾರ್ಮಿಕ ಆಯವ್ಯಯ ಮತ್ತು ಕ್ರಿಯಾಯೋಜನೆ 
ತಯಾರಿಕೆ 

ಗ್ರಾಮ ಪಂಚಾಯತಿಯು, ವಾರ್ಡ್‌ ಸಭೆ ಮತ್ತು 
ಸಭೆಗಳ ಶಿಫಾರಸ್ಸುಗಳಿಗೆ ಅನುಗುಣವಾಗಿ 
ಯೋಜನೆಯಡಿಯಲ್ಲಿ ಕೈಗೆತ್ತಿಕೊಳ್ಳಬೇಕಾದ 
ಕಾಮಗಾರಿಗಳನ್ನು ಗುರುತಿಸುವುದು ಕಾಯಕ 
ಬಂಧುಗಳ ಜವಾಬ್ದಾರಿಯಾಗಿರುತ್ತದೆ. ಕಾರ್ಮಿಕ 
ಆಯವ್ಯಯ ತಯಾರಿಸಲು ಯೋಜನೆಯ 
ಮಾರ್ಗಸೂಚಿಗಳಲ್ಲಿ ಈ ಕೆಳಕಂಡಂತೆ ಕಾಲಮಿತಿ 
ನಿಗದಿಪಡಿಸಲಾಗಿರುತ್ತದೆ. 
ಕ್ರಿಯಾಯೋಜನೆ ತಯಾರಿಸಲು ಸೂಚನೆಗಳು 

1. ಅನುಷ್ಠಾನ ಇಲಾಖೆಗಳ ಕ್ರಿಯಾಯೋಜನೆಗಳು 


ಗ್ರಾಮ 


ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿಯ 
ಕ್ರಿಯಾಯೋಜನೆಯ ಭಾಗವಾಗಿರಬೇಕು. 
ಸರ್ಕಾರದ ಸ್ಪಷ್ಟ ನಿರ್ದೇಶನಗಳನ್ನು 
ಹೊರತುಪಡಿಸಿ, ಅನುಷ್ಠಾನ ಇತರೆ 


ಸಂದರ್ಭಗಳಲ್ಲಿ ಪ್ರತ್ಯೇಕ ಕ್ರಿಯಾಯೋಜನೆಗಳಿಗೆ 
ಅನುಮೋದನೆ ನೀಡುವಂತಿಲ್ಲ. 
2.ಕ್ರಿಯಾಯೋಜನೆಯು ನಿಯಮಾನುಸಾರ ಗ್ರಾಮ 
ಸಭೆಯಲ್ಲಿ ಅನುಮೋದನೆಯಾಗಬೇಕು. 
3. ರೈತರ ಕ್ರಿಯಾಯೋಜನೆ: 


ಮಹಾತ್ಮಗಾಂಧಿ ನರೇಗಾ 
ಮಾರ್ಗಸೂಚಿಯಂತೆ ಒಟ್ಟು ವೆಚ್ಚದ ಶೇ.60 ರಷ್ಟನ್ನು 


ಯೋಜನೆಯ 


ಕರ್ತವ್ಯವಾಗಿರುತ್ತದೆ. ಇದರೊಂದಿಗೆ ನಿರ್ವಹಿಸಿದ ಜು ಜು ಇ 04 ಜು! 
ಪ ಷಿ ಬ್ರಿ ಸಂಬಂಧಿ ಟುವಟಿಕಗಳಿಗೆ ಖರ್ಚು 

Re AA ಮಾಡಬೇಕು ವೈಯಕ್ತಿಕ ಕಾಮಗಾರಿಗಳಿಗೆ 

ಅಪ್‌ಡೇಟ್‌ ಮಾಡುವುದು, ಸಾರ್ವಜಿನಿಕ ಸ್ಥಳಗಳಲ್ಲಿ £0 

ನರೇಗಾ ಯೋಜನೆಯ ಬಗ್ಗೆ ಪ್ರಚಾರ ಮಾಡುವುದು, ಸರಿಸ ಮಯಯ ಮು ಹು ಮೂ 

VOLUME-3, ISSUE-2, MAY-JUNE 2024 ISSN: 2583-3510, ೫%. 71-76 74 


This article available at: www.srujani.in 


58014711: Indian Journal of Innovative Research and Development 


ಸರಳಗೊಳಿಸುವ ಉದ್ದೇಶದಿಂದ “ಅಂತರ್ಜಲ 
ಚೇತನ”ದ ಸರ್ಕಾರಿ ಅದೇಶದಲ್ಲಿ ವಿವರಿಸಿದಂತೆ 
ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಪರಿಶಿಷ್ಟ 
ಜಾತಿ ಮತ್ತು ಪಂಗಡ, ಬಿಪಿಎಲ್‌ ಕುಟುಂಬಗಳು, 
ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಂಗವಿಕಲರು 
ಸೇರಿದಂತೆ ಮಹಾತ್ಮ ಗಾಂಧಿ ನರೇಗಾ 
ಅಧಿನಿಯಮದ ಅನುಸೂಚಿ-1, ಪ್ಯಾರಾ 5ರಲ್ಲಿ 
ವಿವರಿಸಿರುವ ಎಲ್ಲಾ ವರ್ಗದ ಅರ್ಹ 
ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮಸಭೆಯಲ್ಲಿ 
ಮಂಡಿಸಿ ಒಂದೇ ಬಾರಿಗೆ ಅನುಮೋದನೆ 
ಪಡೆದುಕೊಳ್ಳುವುದು. ಈ ರೀತಿ 
ಅನುಮೋದನೆಗೊಂಡ ಪಟ್ಟಿಯಲ್ಲಿನ ಯಾವುದೇ 
ಫಲಾನುಭವಿಯು ಮುಂದಿನ ಆರ್ಥಿಕ ವರ್ಷದಲ್ಲಿ 
ರೂ.2.50 ಲಕ್ಷಗಳ ಮಿತಿಯೊಳಗೆ ತನಗೆ ಬೆಕಾದ 
ವೈಯಕ್ತಿಕ ಕಾಮಗಾರಿಗಳನ್ನು ಪಡೆದುಕೊಳ್ಳಲು 
ಅರ್ಹರಾಗಿರುತ್ತಾರೆ. 

4. ಅಂತರ್ಜಲ ಚೇತನ ಕ್ರಿಯಾಯೋಜನೆ: ವಾರ್ಷಿಕ 
ಕ್ರಿಯಾಯೋಜನೆಯ ಒಟ್ಟು ಅಂದಾಜು ವೆಚ್ಚದಲ್ಲಿ 


ಕನಿಷ್ಟ ಶೇ.65 ರಷ್ಟನ್ನು ನೈಸರ್ಗಿಕ ಸಂಪನ್ಮೂಲ 
ನಿರ್ವಹಣೆ ಕಾಮಗಾರಿಗಳಿಗೆ ಕಡ್ಡಾಯವಾಗಿ 
ಮೀಸಲಿಡುವುದು. 

5. ಕೂಲಿ ಸಾಮಗ್ರಿ ಅನುಪಾತ: ವಾರ್ಷಿಕ 
ಕ್ರಿಯಾಯೋಜನೆಯಲ್ಲಿ ತೆಗೆದುಕೊಂಡ 


ಕಾಮಗಾರಿಗಳ ಅಂದಾಜು ವೆಚ್ಚದಲ್ಲಿ ಕೂಲಿ ಸಾಮಗ್ರಿ 
ಅನುಪಾತವನ್ನು ಲೆಕ್ಕ ಹಾಕುವಾಗ ಕಡ್ಡಾಯವಾಗಿ 
ಮಾದರಿ ಅಂದಾಜು ಪತ್ರಿಕೆಗಳಲ್ಲಿ ನೀಡಲಾಗಿರುವ 
ಕೂಲಿ ಸಾಮಗ್ರಿ ಅನುಪಾತವನ್ನು ಪರಿಗಣಿಸತಕ್ಕದ್ದು. 
ಜಿಲ್ಲಾ ಪಂಚಾಯಿತಿಯ ವಾರ್ಷಿಕ 
ಕ್ರಿಯಾಯೋಜನೆಯ ಒಟ್ಟು ಅಂದಾಜು ವೆಚ್ಚದಲ್ಲಿ 
ಸಾಮಗ್ರಿ ಅನುಪಾತವು ಶೇ.40ರಷ್ಟನ್ನು ಮೀರತಕ್ಕದಲ್ಲ. 
6... “ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತ್ರಿ ಯೋಜನೆ ಕರ್ನಾಟಕ” 2007ರ 


ಕ್ರಿಯಾಯೋಜನೆಯ ಒಟ್ಟು ಅಂದಾಜು ವೆಚ್ಚದ 
ಶೇ.10 ರಷ್ಟನ್ನು ಮೀರತಕ್ಕದಲ್ಲ. 
ಕೂಲಿ ಸಾಮಗ್ರಿ ಅನುಪಾತ: ಮನರೇಗಾ ಕಾಯ್ದೆಯ 
ನೇ ಅನುಸೂಚಿ, ಪ್ಯಾರಾ 20ರನ್ವಯ “ಗ್ರಾಮ 
ಪಂಚಾಯಿತಿಗಳು ಮತ್ತು ಅನುಷ್ಠಾನ ಇಲಾಖೆಗಳು 
ಯೋಜನೆಯಡಿ ಕೈಗೆತ್ತಿಕೊಂಡ ಎಲ್ಲಾ 
ಕಾಮಗಾರಿಗಳ, ಕುಶಲ ಮತ್ತು ಅರೆ-ಕುಶಲ ಕೂಲಿ 
ವೆಚ್ಚವೂ ಸೇರಿದಂತೆ, ಸಾಮಗ್ರಿ ವೆಚ್ಚವು ಜಿಲ್ಲಾ 
ಮಟ್ಟದಲ್ಲಿ ಶೇ 40 ರಷ್ಟನ್ನು ಮೀರತಕ್ಕದ್ದಲ್ಲ”. 
ಗ್ರಾಮಪಂಚಾಯಿತಿ ಮಟ್ಟದಲ್ಲಿ ಕಡ್ಡಾಯವಾದ 
ರಿಜಿಸ್ಟರ್‌ಗಳ ನಿರ್ವಹಣೆ: ಯೋಜನೆಯಡಿ ಗ್ರಾಮ 
ಪಂಚಾಯತಿಯಲ್ಲಿ ಏಳು ರೀತಿಯ ರಿಜಿಸ್ಟರ್‌ಗಳನ್ನು 
ಕಡ್ಡಾಯವಾಗಿ ನಿರ್ವಹಿಸಬೇಕು. ಅವುಗಳೆಂದರೆ 
ಉದ್ಯೋಗ ಚೀಟಿ (ಅರ್ಜಿ, ನೊಂದಣೆ ಮತ್ತು 
ವಿತರಣೆ) ಮತ್ತು ಕುಟುಂಬವಾರು ಉದ್ಯೋಗ 
ರಿಜಿಸ್ಟರ್‌, ಗ್ರಾಮ ಸಭಾ ಸಭೆ(ನಡವಳಿಗಳು, 
ಠರಾವುಗಳು ಮತ್ತು ಆದ್ಯತೀಕರಿಸಿದ ಕಾಮಗಾರಿಗಳ 
ಪಟ್ಟ ಮತ್ತು ವಿಶೇಷ ಸಾಮಾಜಿಕ ಪರಿಶೋಧನೆ 
ಗ್ರಾಮ ಸಭಾ ಸಭೆಗಳು (ನಡವಳಿಗಳು ಮತ್ತು 
ಅನುಪಾಲನಾ ಕ್ರಮ) ರಿಜಿಸ್ಟರ್‌, ಬೇಡಿಕೆ, ಕೆಲಸದ 
ಹಂಚಿಕೆ ಮತ್ತು ಕೂಲಿ ಮಜೂರಿಗಳ ಪಾವತಿ 
ರಿಜಿಸ್ಟರ್‌, ಕಾಮಗಾರಿ ರಿಜಿಸ್ಟರ್‌, ಸ್ಥಿರಾಸ್ತಿ ರಿಜಿಸ್ಟರ್‌, 
ದೂರು ರಿಜಿಸ್ಟರ್‌ ಮತ್ತು ಸಾಮಾಗ್ರಿ ರಿಜಿಸ್ಟರ್‌. ಈ 
ರಿಜಿಸ್ಟರ್‌ಗಳ ನಿರ್ವಹಣೆ ಮುಖ್ಯವಾಗಿರುತ್ತದೆ. 
ಸಾರಾಂಶ 

ಶಿ ಸ ರಾಷ್ಟ್ರೀಯ ಗ್ರಾಮೀಣ 


ಉದ್ಯೋಗ ಖಾತ್ರಿ ಕಾಯಿದೆ ಅಥವಾ MGNREGA 


ಯೋಜನೆಯು ಸರ್ಕಾರಿ ಯೋಜನೆಯಾಗಿದ್ದು, 
ನಿರ್ದಿಷ್ಟವಾಗಿ ಯಾವುದೇ ಗಳಿಕೆಯಿಲ್ಲದ ಹಿಂದುಳಿದ 
ವಲಯವನ್ನು ಗುರಿಯಾಗಿಸುತ್ತದೆ. ಈ 


ಯೋಜನೆಯು ಕುಟುಂಬದ ವಯಸ್ಕರಿಗೆ, ಪುರುಷರು 
ಮತ್ತು ಮಹಿಳೆಯರಿಗಾಗಿ, ಎಲ್ಲಾ ಮೂಲಭೂತ 


ಪ್ರಕರಣ 12ರನ್ವಯ ರಸ್ತೆ ಕಾಮಗಾರಿಗಳೀಗೆ ಆನ್‌-ಸೈಟ್‌ ಅಗತ್ಯತೆಗಳೊಂದಿಗೆ ಉದ್ದೇಶಿಸಲಾಗಿದೆ. 
ಮೀಸಲಿಟ್ಟ ಅಂದಾಜು ಮೊತ್ತವು ವಾರ್ಷಿಕ ಈ ಕಾಯ್ದೆಯು ಗ್ರಾಮೀಣ ಪ್ರದೇಶದ ಆರ್ಥಿಕತೆ, 
VOLUME-3, ISSUE-2, MAY-JUNE 2024 ISSN: 2583-3510, Pp.71-76 ಕ್‌ 


This article available at: www.srujani.in 


SRUJANI: Indian Journal of Innovative Research and Development 


ಉದ್ಯೋಗ ಮತ್ತು ಮೂಲಸೌಕರ್ಯಗಳ ಕಡೆಗೆ 
ಅತ್ಯಗತ್ಯ ಹೆಜ್ಜೆಯಾಗಿದೆ. ಇದು ನಿರಂತರ ಆಧಾರದ 
ಮೇಲೆ ಜನರ ಜೀವನೋಪಾಯವನ್ನು ಹೆಚ್ಚಿಸುವ 
ನಿರೀಕ್ಷೆಯಿದೆ. ಗಾಮ ಸಭೆ, ಗ್ರಾಮ ಪಂಚಾಯತ್‌, 
ರಾಜ್ಯ ಮತ್ತು ಕೇಂದ್ರ ಸರ್ಕಾರದಂತಹ ವಿವಿಧ 
ಮಧ್ಯಸ್ಥಗಾರರು ಯೋಜನೆಯ ಶಾಸನ ಮತ್ತು 
ನಿಯಂತ್ರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು 
ಪ್ರತಿದಿನ ಕನಿಷ್ಠ ವೇತನವನ್ನು ನಿಗದಿಪಡಿಸಿದೆ 


ಆದ್ದರಿಂದ ಪ್ರತಿಯೊಬ್ಬ ಕಾರ್ಮಿಕರು 
ಯೋಜನೆಯಿಂದ ಸ್ವಲ್ಪ ಮೊತ್ತವನ್ನು 
ಪಡೆಯಬಹುದು. 


ಪರಾಮರ್ಶನ ಗ್ರಂಥಗಳು 


e 1205, 1. ಓ. (2016). Mahatma Gandhi 
National Rural Employment Guarantee Act 
(MGNREGA) as social safety net: Analysis 
of Public works in Odisha, India. 
Narodohospodarfsky Obzor, 16(4), 337- 
360. https://doi.org/10.1515/revecp-2016- 
0019 

e Fischer, H.W., ಓ Ali,S.S. (2019). 
Reshaping the public domain: 
Decentralization, the Mahatma Gandhi 
National Rural Employment Guarantee Act 
(MGNREGA), and trajectories of local 
democracy in rural India. World 
Development, 120, 147-158. 
https://doi.org/10.1016/j.worlddev.2018.09. 
013 

*e Reddy,D.N., Reddy, A. A., & Bantilan, 
M. C. 6. (2014). The impact of Mahatma 
Gandhi National Rural Employment 
Guarantee Act (MGNREGA) on rural labor 
markets and agriculture. India Review, 
13(3), 251-273. 
https://doi.org/10.1080/14736489.2014.937 
937 

*e Das,S. (2016). Impact of MGNREGA on 
the livelihood security of rural poor in 
India: a study using national sample survey 
data. Oxford Development Studies, 44(4), 


420-440). 
https://doi.org/10.1080/13600818.2016.124 
6658 


VOLUME-3, ISSUE-2, MAY-JUNE 2024 ISSN: 2583-3510, Pp.71-76 76 


This article available at: www.srujani.in 


ಸೃಜನ 165% 2583-3510 
SIRDF 


58111/4711: Indian Journal of Innovative Research and 


Development (SUIRD) 0 UR NA L S 
Volume-3 Issue 2, May-June 2024, Pp. 77-84 editor@srujani.in 
Bi-Monthly, Peer-Reviewed, Open Access, Indexed Journal WWW.SrujJanl.In 


M.K. Gandhi Ideas of Peasant Society 


Dr. Narasimha Murthy T.S 
Lecture, Department of History, Vijayanagar College, Hosapete 
Vijayanagara District-583201 


Abstract: 

Mahatma Gandhi's ideas on peasant society are rooted in his broader vision of Swaraj 
(self-rule) and Sarvodaya (welfare of all). This research explores Gandhi’s principles of 
non-violence, sustainable agriculture, and village self-sufficiency, emphasizing the 
empowerment of peasants. Mahatma Gandhi, the leader of India's independence 
movement, held peasants in high regard, seeing them as the backbone of India’s rural 
economy and society. He believed in empowering peasants and advocating for their 
rights, including fair wages, access to land, and improved working conditions. Gandhi 
emphasized self-sufficiency and sustainable agriculture, promoting practices beneficial to 
peasants and rural communities. His advocacy for peasant rights was integral to his 
vision of a just and equitable society. Influenced by Gandhi's principles, the Bhoodan 
movement, initiated by Vinoba Bhave, aimed at persuading wealthy landowners to donate 
land to landless peasants. Gandhi’s early movements, such as the Champaran 
Satyagraha and the 1942 Quit India movement, highlight his role in the peasant struggle. 
His concepts significantly influenced modern Indian peasant writings and contributed to 
the broader freedom struggle. Overall, Gandhi's vision of social and economic justice in 
rural India remains influential. 


Keywords: Peasant Society, Hind Swaraj, Civil Society, Sustainable Agriculture, Self- 
sufficiency, Social Justice, Champaran Satyagraha. 


Introduction 


Mahatma Gandhi's concept of struggle contemporary Mahatma Gandhi's 
has played an important role in the Conceptions of peasant society and 
peasant writings of modern India. This peasant struggles. Mahatma Gandhi and 
article specifically covers the peasant the national struggle have been critiqued 


struggles of the 20th century and by writers of recent Subaltern studies. 
This article also attempts to analyze 


Please cite this article as: Narasimha Murthy T.S. (2024). M.K. Gandhi Ideas of Peasant Society. SRUJANI: 
Indian Journal of Innovative Research and Development. 3(2), 77-84 


SRUJANI: Indian Journal of Innovative Research and Development 


Gandhi's concept of peasantry in the 
context of Subaltern. 


Gandhi's first direct involvement with 
the Indian peasantry took place in 
Champaran, North Bihar, in 1917. 
However, his theoretical stand on the 
peasant question in general was, to a large 
extent, systematically elaborated before he 
began his active public life in India. 
Gandhi made a thorough critique of 
bourgeois civil society and wanted to 
replace it with peasant society. The ideal 
society based on a peasant economy, as 
outlined in Hind Swaraj, remained his 
goal throughout the rest of his life. 
However, his strategy for the mobilization 
of the Indian peasantry and his attitude 
towards agrarian relations of his time 
underwent a process of continuous 
evolution. In fact, as one scholar aptly 
remarked, "the essential characteristic of 
Gandhi's personality and of his life was its 
continuous growth and evolution.” He 
always felt that he was experimenting 
with Truth. The title of his autobiography 
is significant. In ‘experimenting with 
Truth,’ Gandhi modified his views as and 
when circumstances demanded. 
Explaining why he had to change his 
views, Gandhi wrote, "My words and 
deeds are dictated by prevailing 
conditions. There has been a gradual 
evolution in my environment and I react 
to it as a satyagrahi.” It is essential, 
therefore, to keep in mind the conditions 
which ‘dictated’ the ‘words and deeds’ of 
Gandhi. The historical context in which 
Gandhi's 


ideas developed was 


colonialism, where the fundamental 
contradiction was between the colonial 
oppressors and the people of the colony. 
In such a context, Gandhi's historic task 
was to lead the Indian nation against 
political subjugation. Any movement in 
this direction is always guided by an 
ideology of nationalism, which is 
essentially multi-class in character. This 
multi-class composition of a national 
liberation movement notwithstanding, 
history teaches us that such movements 
gather momentum only with the 
overwhelming participation of the peasant 
masses. Hence, to give effective 
leadership to an anti-colonial nationalist 
movement, the historic task of the leader 
is to bring the peasantry into the vortex of 
national politics. It was precisely this task 
which Gandhi accomplished, and which 
made him the uncrowned king in Indian 
nationalist politics and enabled him to 
retain that position throughout his public 
life in this country. There were, indeed, a 
good number of peasant movements in 
India in the pre-Gandhian period. But it 
was Gandhi's intervention which gave 
peasant movements in India a nationalist 
direction and ideology, linking the peasant 
masses with the national mainstream. 


Gandhi's moral and spiritual frame of 
mind was responsible for his refusal to 
accept modern civilization. One has only 
to repeat the words used by Buddhadeva 
Bhattacharyya in this context: "As one 
deeply influenced by the traditional values 
of Indian society, he could not withstand 


the crude, vulgar, materialistic, and 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 78 


This article available at: www.srujani.in 


SRUJANI: Indian Journal of Innovative Research and Development 


aggressive aspects of Western civilization. 
The mechanization and the consequent de- 
humanization of man - the chief 
symptoms of modern civilization were 
revolting to such a sensitive soul as 
Gandhi's. As a reaction against this 
horrifying aspect of Industrial civilization, 
he longed for the simple, pristine life. 
There he was in company with Rousseau 
and Tolstoy. He wanted to go back to 
agriculture and craft economy like Carlyle 
and Ruskin who wrote eloquent 
testimonies to human sufferings that came 
ravagingly as a sequel to the industrial 
revolution in England. 


Now, we have already mentioned that 
the views Gandhi expressed on modern 
civilization in his letter to Polak had been 
systematically elaborated in Hind Swaraj. 
Gandhi made a severe condemnation of 
modern civilization which he saw with his 
own eyes in England, and which had been 
imported into India. In this critique of 
bourgeois civil society, Gandhi actually 
rejected the liberal bourgeois notions of 
modernization and development. The 
liberals of his time, both in England as 
well as in India, believed that social 
development comprised essentially the 
increase in material prosperity through the 
development of the productive forces in 
society and increase in the productivity of 
labour. To Gandhi, on the contrary, the 
sole index of modernization was the 
development of human personality 
through a process of humanization of 
man. Modern civilization, Gandhi felt, 
on material 


with its sole emphasis 


comforts, had led to de-humanization of 
man. With increased productivity of 
labour and consequent increase in total 
social wealth, there began an unhealthy 
competition among individuals for 
acquiring more leisure and comfort. The 
richer section of society who won in this 
competition began living an idle and 
luxurious life with the help of modern 
science and technology. The less fortunate 
ones were doomed to live a life of 
burdensome toil and survived somehow in 
slums marked by poverty and squalor. The 
'modern' system, therefore, Gandhi 
argued, was based on inequality, 
oppression, and violence. The remedy, 
Gandhi believed, lay not in any violent 
revolution of the oppressed against the 
oppressors. Here we find Gandhi very 
much in company with the pre-Marxian 
socialists of Europe who, as Engels 
pointed out, did not ‘claim to emancipate a 
particular class but all humanity at once. 
For true social development, what was 
required, Gandhi argued, was a process of 
humanization of man. This humanization 
process, Gandhi felt, was possible only 
through the establishment of social 


harmony by the proper exercise of reason. 


In Hind Swaraj, criticizing Western 
civilization, Gandhi wrote: "Let us first 
consider what state of things is described 
by the word ‘civilization’. Its true test lies 
in the fact that people living in it make 
bodily welfare the object of life... Men 
will not need the use of their hands and 
feet. They will press a button, and they 
will have their clothing by their side. They 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 79 


This article available at: www.srujani.in 


SRUJANI: Indian Journal of Innovative Research and Development 


will press another button, and they will 
have their newspaper. A third, and a 
motor-car will be in waiting for them. 
They will have a variety of delicately 
dished up food. Everything will be done 
by machinery. This is civilization. 
Formerly, men worked in the open air 
only as much as they liked. Now 
thousands of workmen meet together and 
for the sake of maintenance work in 
factories or mines. Their condition is 
worse than that of beasts. They are 
obliged to work, at the risk of their lives, 
at most dangerous occupations, for the 
sake of millionaires. Formerly, men were 
made slaves under physical compulsion. 
Now they are enslaved by temptation of 
money and of the luxuries that money can 
buy. There are now diseases of which 
people never dreamt before, and an army 
of doctors is engaged in finding out their 
cures, and so hospitals have increased. 
This is a test of civilization. This 
civilization takes note neither of morality 
nor of religion. 

This civilization is irreligion, and it has 
taken such a hold on the people in Europe 
that those who are in it appear to be half 
mad. They lack real physical strength or 
courage. They keep up their energy by 
intoxication. They can hardly be happy in 
solitude. Women, who should be the 
queens of households, wander in the 
streets or they slave away in factories. For 
the sake of a pittance, half a million 
women in England alone are labouring 
under trying circumstances in factories or 
To Gandhi, the 


similar institutions." 


increase in the rate of productivity of 
labour is directly proportional to the rate 
of consumption in society. He criticizes 
both the application of machinery and the 
craving for excessive consumption. 
Machinery, Gandhi argued, instead of 
bringing peace and happiness to Europe, 
had brought exploitation and disease to 
industrial cities and unemployment and 
ruin to the countryside. Similar effects are 
produced in India with the introduction of 
machinery and an increase in the social 
urge for consumption. Gandhi wrote: 
"When I read Mr. Dutts Economic 
History of India, I wept; and as I think of 
it again, my heart sickens. It is machinery 
that has impoverished India. It is difficult 
to measure the harm that Manchester has 
done to us. It is due to Manchester that 
Indian handicraft has all but disappeared." 
The main reason behind this victory of 
Manchester in this uneven competition 
was, according to Gandhi, the Indians’ 
urge for excessive consumption. "How 
can Manchester be blamed? We wore 
Manchester cloth and this is why 
Manchester wove it.” And here is 
Gandhi's attack on machinery. "Machinery 
has begun to desolate Europe. Ruination is 
now knocking at the English gates. 
Machinery is the chief symbol of modern 
civilization; it represents a great sin." 


The anti-machinist stand of his Hind 
Swaraj days was later modified by 
Gandhi. Nirmal Kumar Bose correctly 
pointed out that while writing Hind 
Swaraj, Gandhi took the term ‘machinery’ 


to mean something more than the 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 80 


This article available at: www.srujani.in 


SRUJANI: Indian Journal of Innovative Research and Development 


machinery itself, for he included in it the 
industrial system which went along with 
the use of power-driven mills in India at 
that time. The distinction between 
industrialism and machinery had not yet 
been drawn by him. As a matter of fact, 
his knowledge or experience of machines 
was very limited. However, after the First 
World War, the economic problems of 
pauperization and the resulting mass 
starvation and famines in India engaged 
his attention. It was then that he took a 
more realistic position regarding 
machinery. In November 1921 he wrote: 
"... 1 would favour the use of the most 
elaborate machinery if thereby India's 
pauperism and resulting idleness be 
avoided. 1 have suggested hand-spinning 
as the only ready means of driving away 
penury and making famine of work and 
wealth impossible. The spinning wheel 
itself is a piece of valuable machinery, and 
in my humble way, I have tried to secure 
improvements in it in keeping with the 
special conditions of India." 


Gandhi's condemnation of ‘modern 
civilization’ in Hind Swaraj was, in fact, a 
moral critique of the fundamental 
constitutive features of bourgeois society. 
Criticizing the railways, Gandhi observed: 
"It must be manifest to you that, but for 
the railways, the English could not have 
such a hold on India as they have. The 
railways, too, have spread the bubonic 
plague. Without them, the masses could 
not move from place to place. They are 
the carriers of plague germs. Formerly, we 
had natural segregation. Railways have 


also increased the frequency of famines 
because, owing to the facility of means of 
locomotion, people sell out their grain, 
and it is sent to the dearest markets. 
People become careless, and so the 
pressure of famine increases. Railways 
accentuate the evil nature of man. Bad 
men fulfill their evil designs with greater 
rapidity." 

He also criticized the secularization of 
art and education in ‘modern civilization.’ 
According to Gandhi, as Partha Chatterjee 
rightly pointed out, the secularization of 
education has made a fetish of the 
knowledge of letters and has thereby both 
exaggerated and rationalized the 
inequalities in society. It completely 
ignores the ethical aspect of education and 
the need to integrate the individual within 
the collectively shared moral values of the 
community, and instead cultivates the 
pretension of learning many sciences. The 
result is a pervasive feeling of 
dissatisfaction, moral anarchy, and a 
license for individual self-seeking, leading 
to “hypocrisy, tyranny, etc.” It also 
rationalizes, by ascribing an economic 
logic to it, one of the fundamental aspects 
of the social division of labor in modern 
industrial society, namely the distinction 
between mental and manual work. It 
denies that intellectual labor is an aspect 
not of the creation of wealth but of human 
self-fulfillment and must therefore be 
made available to every human being, and 
this can only be done if all share equally 
in providing for the needs of the body. 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 81 


This article available at: www.srujani.in 


SRUJANI: Indian Journal of Innovative Research and Development 


Gandhi also condemned two important 
professions of ‘moder 
namely, legal and medical professions. 


civilization,’ 


Since legal practice thrives on conflicts 
and disputes, lawyers are interested in 
perpetuating social divisions and creating 
new ones. The lawyer's duty "is to side 
with their clients and to find out ways and 
arguments in favor of the clients, to which 
they (the clients) are often strangers. If 
they do not do so, they will be considered 
to have degraded their profession. The 
lawyers, therefore, will, as a rule, advance 
quarrels instead of repressing them. 
Moreover, men take up that profession, 
not in order to help others out of their 
miseries, but to enrich themselves. It is 
one of the avenues of becoming wealthy, 
and their interest lies in multiplying 
disputes." 


Gandhi criticized the constitutive 
elements of bourgeois civil society from a 
moral standpoint. ‘Modern civilization" 
was rejected by him because he 
discovered it to be divorced from moral 
considerations. If bourgeois society is 
immoral, what type of society is moral? In 
Hind Swaraj, Gandhi gave the answer. 
The ideal society for him was a typical 
agrarian society as existed in ancient 
India. In trying to answer the question 
‘what is true civilization?’ Gandhi glorified 
ancient Indian society. "Civilization is that 
mode of conduct which points out to man 
the path of duty. Performance of duty and 
observance of morality are convertible 
terms. To observe morality is to attain 
mastery over our mind and our passions. 


So doing, we know ourselves. The 
Gujarati equivalent for civilization means 
‘good conduct.’ If this definition be 
correct, then India, as so many writers 
have shown, has nothing to learn from 
anybody else, and this is as it should be. 
We notice that the mind is a restless bird; 
the more it gets, the more it wants, and 
still remains unsatisfied. The more we 
indulge our passions, the more unbridled 
they become. Our ancestors, therefore, set 
a limit to our indulgences. They saw that 
happiness was largely a mental condition. 
A man is not necessarily happy because 
he is rich, or unhappy because he is poor. 
The rich are often seen to be unhappy, the 
poor to be happy. Millions will always 
remain poor. Observing all this, our 
ancestors dissuaded us from luxuries and 
pleasures. We have managed with the 
same kind of plough as existed thousands 
of years ago. We have had no system of 
life-corroding competition. Each followed 
his own occupation or trade and charged a 
regulated wage. It was not that we did not 
know how to invent machinery, but our 
forefathers knew that, if we set our hearts 
after such things, we would become slaves 
and lose our moral fiber. They, therefore, 
after due deliberation, decided that we 
should only do what we could with our 
hands and feet. They further reasoned that 
large cities were a snare and a useless 
encumbrance and that people would not 
be happy in them, that there would be 
gangs of thieves and robbers, prostitution 
and vice flourishing in them, and that poor 
men would be robbed by rich men. They 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 82 


This article available at: www.srujani.in 


SRUJANI: Indian Journal of Innovative Research and Development 


were, therefore, satisfied with small 
villages. A nation with a constitution like 
this is fitter to teach others than to learn 
from others. This nation had courts, 
lawyers, and doctors, but they were all 
within bounds. These vakils and vaids did 
not rob people; they were considered 
people's dependents, not their masters. 
Justice was tolerably fair. The common 
people lived independently and followed 
their agricultural occupation. They 
enjoyed true Home Rule." 


The political technique that Gandhi 
suggested in Hind Swaraj for the redressal 
of grievances and/or fighting against the 
existing social system was ‘passive 
resistance.’ "Passive resistance is ೩ method 
of securing rights by personal suffering; it 
is the reverse of resistance by arms. 
Passive resistance, as Gandhi explained, is 
based on 'soul-force': "When I refuse to do 
a thing that is repugnant to my conscience, 
I use soul-force. For instance, the 
Government of the day has passed a law 
which is applicable to me. I do not like it. 
If, by using violence, I force the 
Government to repeal the law, 1 am 
employing what may be termed body- 
force. If I do not obey the law and accept 
the penalty for its breach, I use soul-force. 
It involves the sacrifice of self’ This 
passive resistance, Gandhi asserted, was 
never a weapon of the weak. ‘Physical- 
force men are strangers to the courage that 
is requisite in a passive resister. Do you 
believe that a coward can ever disobey a 
law that he dislikes? Wherein is 
courage required - in blowing others to 


pieces from behind a cannon, or with a 
smiling face to approach a cannon and be 
blown to pieces? ... Believe me that a man 
devoid of courage and manhood can never 
be a passive resister.’ Gandhi pointed out 
the moral bases of passive resistance thus: 
‘After a great deal of experience, it seems 
to me that those who want to become 
passive resisters for the service of the 
country have to observe perfect chastity, 
adopt poverty, follow truth, and cultivate 


fearlessness. 


Gandhi used the word ‘trustee’ for the 
first time in his letter to H.S.L. Polak, 
dated October 14, 1909. In this letter, 
explaining his attitude towards the British 
rulers, Gandhi expressed the hope that 
they "will be servants and not masters. 
They will be trustees and not tyrants, and 
they will live in perfect peace with the 
whole of the inhabitants of India." In one 
of his earliest public speeches in India, 
Gandhi appealed to the "richly bedecked 
noblemen of his country to act as trustees 
of their poor countrymen. There is no 
salvation for India unless you strip 
yourselves of this jewelry and hold it in 
trust for your countrymen in India.” Later, 
in his post-Champaran days, Gandhi 
developed this idea of trusteeship into a 
full-fledged theory. He also developed 
two other techniques for effecting change 
through mass mobilization and mass 
action, namely, the constructive program 
and the Khadi program. We shall examine 
these in their proper historical context. 
Mahatma Gandhi's conceptions of 
peasants in the history of modern India 


VOLUME-3, ISSUE-2, MAY-JUNE 2024 ISSN: 2583-3510, Pp. 77-84 83 


This article available at: www.srujani.in 


SRUJANI: Indian Journal of Innovative Research and Development 


and the use of peasants by the Indian 
National Congress in the national struggle 
are seen differently in studies of these 
peasant struggles. It can be said that 
subaltern study in this regard is useful for 
the researcher under critical review. 


References 


e Adamson, W.L. (1980). Hegemony 
and Revolutions: A Study of Antonio 
Gramsci's Political and Cultural 
Theory. University of California 
Press. 

e Bhattacharyya, B. (1969). Evolution 
of the Political Philosophy of Gandhi. 
Calcutta Book House. 

* Bose, N. K. (1940). Studies in 
Gandhism. Indian Associated 
Publishing Company Ltd. 

e Chanakya. (1951). The Indian 
Revolution. The National Information 
and Publications Ltd. 

e Chatterjee, P. (1984). Gandhi and the 
Critique of Civil Society. In R. Guha 
(Ed.), Subaltern Studies 111: Writings 
on South Asian History and Society. 
Oxford University Press. 

e Chatterjee, 0. (2006). The Politics of 
the Governed: Reflections on Popular 
Politics in Most of the World. 
Columbia University Press. 

* Gandhi, M. K. (1909). Hind Swaraj 
or Indian Home Rule. Navajivan 
Publishing House. 

* Gandhi, M. K. (1946). Constructive 
Programme. Navajivan Publishing 
House. 


VOLUME-3, ISSUE-2, MAY-JUNE 2024 ISSN: 2583-3510, 


This article available at: www.srujani.in 


* Ghosh, S. K. (1989). India and the 
Raj: 1919-1947, Glory, Shame, and 
Bondage. (Vol. 1). Prachi 
Publications. 

* Guha, R. (Ed.). (1982). Subaltern 
Studies 1: Writings on South Asian 
History and Society. Oxford 
University Press. 

e Hardiman, D. (1981). Peasant 
Nationalists of Gujarat: Kheda 
District, 1917-1934. Oxford 
University Press. 


Pp. 77-84 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 85-94 

Bi-Monthly, Peer-Reviewed, Open Access, Indexed Journal 


ISSN: 2583-3510 


SIRDF 


editor@srujani.in 
www.srujani.in 


ವಚನ ಸಾಹಿತ್ಯದಲ್ಲಿನ ಜೀವನ ಮೌಲ್ಯಗಳು 


ಡಾ. ಚೆಲುವರಾಜು 
ಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೊಸಕೋಟೆ. 


Se) 


2 


Abstract: 
ವಚನ ಎನ್ನವುದು ಸಂಸ್ಕೃತ ಪದ. ಸಂಸ್ಕೃತದಲ್ಲಿ ಈ ಪದಕ್ಕೆ ಮಾತು, ಮಾತನಾಡುವುದು ಎಂಬ 


ಅರ್ಥಗಳಿವೆ. ಕನ್ನಡದಲ್ಲಿ ವಚನ ಪದಕ್ಕೆ ಪಮಾಣ, ಆಣೆ. ಗದ್ಧ' ಎನ್ನುವ ಅರ್ಥಗಳಿವೆ. ಸಾಹಿತ್ಯ ಚರಿತ್ರೆಯ 
ಸಂದರ್ಭದಲ್ಲಿ ವಚನ ಎಂಬ ಈ ಪದ ಚಂಪೂ, ಷಟ್ಟದಿ, ಸಾಂಗತ್ಯ ಇತ್ಯಾದಿಗಳಂತೆ ಒಂದು ವಿಶಿಷ್ಟ ಸಾಹಿತ್ಯ 
ಪಕಾರ ಎಂಬ ಅರ್ಥದಲ್ಲಿ ಬಳಕೆಗೊಂಡಿದೆ. ಗದ ಮತ್ತು ಪದ್ಧಗಳೆರಡರ ಮದ್ಯದ ಒಂದು ಮಾದರಿ ಕಾವ್ಯ 
ರಚನೆಯಾಗಿ ಈ ವಿಶಿಷ್ಟ ಸಾಹಿತ್ವ ಪಕಾರ ಕನ್ನಡದಲ್ಲಿ ಬೆಳೆದುಬಂದಿದೆ. ಕರ್ನಾಟಕದ ರಾಜಕೀಯ ಮತ್ತು 
ಧಾರ್ಮಿಕ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ಒಂದು ಯುಗ ಪರಿವರ್ತನೆಯ ಸಂಧಿಕಾಲ. ಅನೇಕ 
ದೃಷ್ಟಿಗಳಿಂದಾಗಿ ಈ ಯುಗಕ್ಕೆ ಮಹತ್ವವಿದೆ. ಸಾಮ್ರಾಜ್ಯಗಳ ಅವನತಿಯೊಂದಿಗೆ ಯುಗ ಧರ್ಮವಾದ 
ಜೈನಧರ್ಮದ ನಿಸ್ತೇಜ ಹೊಸ ಯುಗಧರ್ಮವಾದ ಶೈವಧರ್ಮದ ಪ್ರಾಬಲ್ಯ ಮೆರೆದ ಕಾಲ. ಧಾರ್ಮಿಕ, 
ಸಾಮಾಜಿಕ ಕ್ಲೇತಗಳಲ್ಲಿನ ವಾದ-ಪ್ರತಿವಾದ, ಕ್ರಿಯೆ-ಪ್ರತಿಕಿಯೆ, ಸಂಘರ್ಷ-ಸಾಮರಸ್ಥಗಳು ಆಂದೋಲನದ 
ಸ್ಥರೂಪವನ್ನು ತಾಳಿ ಸಾಹಿತ್ಯದ ಮೇಲೆ ಆಳವಾದ ಪಭಾವವನ್ನು ಬೀರಿದ ಸಂಕ್ರಮಣ ಕಾಲ. ಈ ಧಾರ್ಮಿಕ. 
ಸಾಮಾಜಿಕ ಸಂಘರ್ಷದ ಫಲಶುತಿಯಾಗಿ ಮೂಡಿ ಬಂದದ್ದೇ ವಿಶಿಷ್ಟವಾದ ವಚನ ಸಾಹಿತ್ಯ ಪಕಾರ. 
ಲೇಖನದಲ್ಲಿ ವಚನ ಸಾಹಿತ್ಯದಲ್ಲಿನ ಜೀವನ ಮೌಲ್ಯಗಳನ್ನು ಅಧ್ವಯನ ಮಾಡಲಾಗಿದೆ. 


ಡ್‌ 
ಪಸ್ತುತ 


Keywords: ವಚನ ಸಾಹಿತ್ಯ, ವಚನ ಚಳವಳಿ, ಹನ್ನೆರಡನೇ ಶತಮಾನ, ವಚನಕಾರರು. ಬಸವಣ್ಣ, ಶಿವಶರಣರು. 


ಪೀಠಿಕೆ 

ಕರ್ನಾಟಕದ ರಾಜಕೀಯ ಮತ್ತು ಧಾರ್ಮಿಕ ವೈಶಿಷ್ಟ್ಯ. ದೇವಭಾಷೆ ಜನಸಾಮಾನ್ಯರ ಮಟ್ಟಕ್ಕೆ 
ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ಒಂದು ಇಳಿಯಲು ನಿರಾಕರಿಸಿದಾಗ ಜನಸಾಮಾನ್ಯರ 
ಯುಗ ಪರಿವರ್ತನೆಯ ಸಂಧಿಕಾಲ. ಅಂದಿನ ಭಾಷೆಯನ್ನೇ ದೇವಭಾಷೆಯ ಮಟ್ಟಕ್ಕೆ ಏರಿಸಿದ 
ಸಮಾಜದಲ್ಲಿ ರೂಢ ಮೂಲವಾಗಿದ್ದ ಮೂಢನಂಬಿಕೆ, ಕೀರ್ತಿ ಈ ಸಾಹಿತ್ಯದ್ದು. ಸರ್ವಸಮಾನತೆಯ 


ತಳಹದಿಯ ಮೇಲೆ ಶೋಷಣೆ ರಹಿತ ಹೊಸ ಸುಖೀ 
ಸಮಾಜವೊಂದನ್ನು ರೂಪಿಸುವ ಸುಂದರವಾದ 
ಕನಸು ಕಂಡವರು, ಮತ್ತು ಅದಕ್ಕಾಗಿ ಕಾಯ-ವಾಚ- 
ಮನಸಾ ಪ್ರಾಮಾಣಿಕರಾಗಿ ಹೋರಾಟ ನಡೆಸಿದವರು 


ಅಂಧಶ್ರದ್ಧೆಯ ಆಚರಣೆಗಳನ್ನು ಬುಡ ಸಹಿತವಾಗಿ 
ಕಿತ್ತೆಸೆದುಬದುಕಿಗೆ ಅಗತ್ಯವಾದ ಮಾನವೀಯತೆಯನ್ನು 
ಆದರ್ಶಗಳನ್ನು ಜನಸಾಮಾನ್ಯರಿಗೆ ಅವರ 
ಭಾಷೆಯಲ್ಲಿಯೇ ಅವರಿಗೆ ತಿಳಿಯುವ ಹಾಗೆ 
ಸರಳವಾಗಿ ನಿರೂಪಿಸಿದುದು ವಚನ ಸಾಹಿತ್ಯದ 


Please cite this article as: ಜೆಲುವರಾಜು. (2024). ವಚನ ಸಾಹಿತ್ಯದಲ್ಲಿನ ಜೀವನ ಮೌಲ್ಯಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 
ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 85-94 


58014711: Indian Journal of Innovative Research and Development 


ಈ ಸಾಹಿತ್ಯದ ನಿರ್ಮಾತೃಗಳಾದ ವಚನಕಾರರು. 
ದೈವಭಕ್ತಿ ಪಂಥದ ಶಿವೋಪಾಸಕರಾದ ಶರಣರು. 
ಶಿವಶರಣರ 
ಘಟನೆ. 
ಪ್ರಯೋಗ. 


ಕರ್ನಾಟಕದ 
ಚಳುವಳಿಯೂ 


ವಚನಗಳ ಸೃಷ್ಟಿ 


ಇತಿಹಾಸದಲ್ಲಿ 
ಒಂದು ಅಪೂರ್ವ 

ಒಂದು ಅನನ್ಯ 
ಸಮಾಜದ ಎಲ್ಲ ವರ್ಗ, ವರ್ಣಗಳ 
ಜನಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ 
ಕೈಗೊಂಡಿದ್ದ ವ್ಯಕ್ತಿ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ 
ಚಳುವಳಿಯ  ಸೃಷ್ಟಿಯೆನಿಸಿದ ಈ ವಚನಗಳು, 
ಜಾಗತಿಕ ಸಾಹಿತ್ಯದ ಮಹತ್ವಪೂರ್ಣ ಭಾಗವೆನಿಸಿವೆ. 

ವಚನ ಚಳುವಳಿ ಕರ್ನಾಟಕದಲ್ಲಿ ಜೀವ ಪಡೆದು 
ಸುಮಾರು 900 ವರ್ಷಗಳಿಗೂ ಹೆಚ್ಚು ಸಮಯ 
ಆಗಿದ್ದರೂ ಅವು ಪ್ರಸ್ತುತ ಸನ್ನಿವೇಶಕ್ಕೆ ಹಾಗೂ 
ಸಮಕಾಲೀನ ಸಮಾಜಕ್ಕೆ ಸಿದ್ದೌಷದಂತೆ ಅತ್ಯುತ್ತಮ 
ಚಿಕಿತ್ಸೆಯಂತೆ ಕೆಲಸ ಮಾಡುತ್ತಿವೆ. ಸಾರ್ವತ್ರಿಕ ಜೀವನ 
ಮೌಲ್ಯಗಳಾಗಿ ಸಮಕಾಲೀನ ಸಮಸ್ಯೆಗಳ ಪರಿಹಾರಕ್ಕೆ 
ಮಾರ್ಗೋಪಾಯಗಳಾಗಿವೆ ಎಂಬುದನ್ನು 
ಸಾಬೀತುಪಡಿಸುತ್ತಿವೆ. 

ಜಾತಿಬೇದ ಪದ್ಧತಿ, ಅಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ. 
ಕಾಯಕ ಮಹತ್ವ ಭಾರತವನ್ನು ವಿನಾಶದತ್ತ 
ಉಪಕ್ರಮಿಸುತ್ತಿದ್ದ ಕ್ಲಿಷ್ಟ ಸನ್ನಿವೇಶದಲ್ಲಿ ಭಾರತೀಯ 
ಸಮಾಜಕ್ಕೆ ಹೊಸ ಸಮರ್ಥ ದಿಗ್ಬರ್ಶಕ, ಬಲಾಢ್ಯ 
ಚಿ೦ತಕ, ದಾರ್ಶನಿಕ ಮಾರ್ಗದರ್ಶನದ 
ಅನಿವಾರ್ಯತೆಯನ್ನು ಸೃಷ್ಟಿಸಿದ ಸಂಕಷ್ಟದ ಆ 
ಸಮಯದಲ್ಲಿ ಉದಯಿಸಿದ ಆ ಬೆಳಕೇ ನಮ್ಮ ಶ್ರೇಷ್ಟ 
ವಚನ ಸಾಹಿತ್ಯ. 

ವಿಜ್ಞಾನದ ವಿದ್ವಂಸಕ ಮುಖವನ್ನು 
ನೋಡುತ್ತಿರುವ ಪರಿಸ್ಥಿತಿಯಲ್ಲಿ ಆಯ್ದಕ್ಕಿ ಮಾರಯ್ಯನ 
ಪತ್ನಿ ಲಕ್ಕಮ್ಮ- 

ನಮಗೆ ಎಂದಿನದೇ ಸಾಕು 

ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ 

ಮಾರಯ್ಯ ಪ್ರಿಯ ಅಮರೇಶ್ವರನ ಲಿಂಗ ಕೊಟ್ಟು 

ಕಾಯಕವೇ ಸಾಕು ಮಾರಯ್ಯ' 


ಹೀಗೆ ಹೇಳುವ ಮೂಲಕ ದುರಾಸೆಯನ್ನು 
ಬಿಡಲು ತಿಳಿಸಿ ಆತನು ತಂದಿದ್ದ ಅಧಿಕ ಅಕ್ಕಿಯನ್ನು 
ಅಲ್ಲೇ ಸುರಿದು ಬರಲು ತಿಳಿಸುತ್ತಾಳೆ. ಹೆಚ್ಚಿಗೆ ಅಕ್ಕಿ 
ಏಕೆ ತಂದೇ? ಎಂದು ಪ್ರಶ್ನಿಸುತ್ತಾಳೆ. ಇಂಥ ದಿಟ್ಟತನ 
ಸಾದ್ವಿ ನಡವಳಿಕೆ ಈಗ ಎಲ್ಲರಲ್ಲೂ ಬೆಳೆದಿದ್ದೇ ಆದರೆ 
ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ 
ಮೂಡಲು ಸಾಧ್ಯವಾಗುತ್ತದೆ. 

ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ಪನೆ 

ಭಾವ ಶುದ್ಧವಾಗಿ ಮಹಾಶರಣ ತಿಪ್ಪಿಯ 

ತುಪ್ಪಲಕ್ಕಿಯ ತಂದು 

ನಿಶ್ಚೈಸಿ ಮಾಡಬೇಕು ಮಾರಯ್ಯ ಪ್ರಿಯ 

ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ' 

ಎಂದು ತನ್ನ ಗಂಡ ಮಾರಯ್ಯನನ್ನು ಎಚ್ಚರಿಸಿ, 
ತನ್ನ ಕೆಲಸಕ್ಕೆ ತೆರಳುವಂತೆ ಮಾಡುತ್ತಾಳೆ. ದುಡಿಮೆಗೆ 
ಗಂಟೆಗಿಷ್ಟು, ಗಳಿಗೆಗಿಷ್ಟು ಸಂಭಾವನೆ ಪಡೆದು ಏನು 


ದುಡಿಯದೇ ಸೋಮಾರಿಗಳಾಗಿ ಪ್ರತಿಫಲ 
ನಿರೀಕ್ಷಿಸುವ ಜನರಿಗೆ ಈ ನಡೆ ದಾರಿದೀಪವಲ್ಲದೇ 
ಮತ್ತೇನು. ವಚನಗಳು ಕಳೆಕಿತ್ತು ಕೃಷಿಮಾಡಿ 


ಜೀವನೋಪಾಯಕ್ಕಾಗಿ ಬೆಳೆದ ಆಹಾರ ಧಾನ್ಯಗಳಂತೆ 
ಬದುಕಿಗೆ ಉತ್ತಮ ಮಾರ್ಗವನ್ನು ತೋರಿವೆ. ವಚನ 
ಸಾಹಿತ್ಯ ಸಂಪ್ರದಾಯಕ್ಕಿಂತ ಅನುಭವಕ್ಕೆ ಹೆಚ್ಚು 
ಪ್ರಾಮುಖ್ಯತೆಯನ್ನು ನೀಡಿ ಕರ್ನಾಟಕದಲ್ಲಿ ದೊಡ್ಡ 
ಕ್ರಾಂತಿಯನ್ನೇ ಮಾಡಿ ವಿಶ್ವ ದರ್ಶನದ ಸಾಲಿನಲ್ಲಿ 
ನಿಂತಿವೆ. 


ದಾಸಿ ಪುತ್ತನಾಗಲಿ ವೇಶ್ಯಾ ಪುತನಾಗಲಿ 


ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್‌ ಶಿವನೆಂದು 
ವಂದಿಸಿ 


ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ 
ಯೋಗ್ಯ 
ಹೀಗಲ್ಲದೆ ಉದಾಸೀನ ಮಾಡಿ ಬಿಡುವವರಿಗೆ 


ಪಂಚ ಮಹಾಪಾತಕ ನರಕ ಕಾಣಾ ಕೂಡಲ 
ಚನ್ನ ಸಂಗಮದೇವ 


ಎಂದು ಚನ್ನಬಸವೇಶ್ವರರು ಎಲ್ಲರಿಗೂ ಎಚ್ಚರಿಕೆ 
ನೀಡಿ ಸಮಾಜದಲ್ಲಿ ಎಲ್ಲರೂ ಸಮಾನರು 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 86 


This article available at: www.srujani.in 


SRUJANI: Indian Journal of Innovative Research and Development 


ಎಂಬುದನ್ನು ದೃಢ ಪಡಿಸಲು ಸಹಪಂಕ್ತಿ ಭೋಜನ, 
ಕೊಳ್ಳೊಡೆ, ಬಹಳ ಮುಖ್ಯವಾಗಿ ವೃತ್ತಿ ಜಾತಿ 
ಯಾವುದಾದರೂ ಅವುಗಳನ್ನು ಪರಿಗಣಿಸದೇ 
ಅವರುಗಳ ಮನೆಯಲ್ಲಿ ಊಟ ಮಾಡಬೇಕೆಂದು 
ಅವರುಗಳ ಸಂಬಂಧವನ್ನು ಬೆಳೆಸಬೇಕೆಂದು 
ಸೂಚಿಸುತ್ತಾನೆ. 12ನೇ ಶತಮಾನದಲ್ಲಿ ಇದ್ದ ಈ 
ತಾರತಮ್ಯ ಇಂದಿಗೂ ಜೀವಂತವಾಗಿದ್ದು ಸಾಮಾಜಿಕ 
ಪಿಡುಗಾಗಿ ಕಾಣುತ್ತಿದೆ. ಅದನ್ನು ಸರಿಪಡಿಸಲು 
ವಚನಕಾರರು ಶ್ರಮಿಸಿದಂತೆ ಸಮಾನತೆಯ ಸಮಾಜ 
ನಿರ್ಮಾಣಕ್ಕಾಗಿ ಇಂದಿನ ಅವಶ್ಯಕತೆಯೂ 
ಆಗಿರುವುದು ವಚನ ಸಾಹಿತ್ಯದ ಪ್ರಾಮುಖ್ಯತೆಯನ್ನು 
ಪ್ರಸ್ತುತ ಪಡಿಸುತ್ತದೆ. 

ಸಮಾಜದಲ್ಲಿ ಕಾಯಕಕ್ಕೆ 
ಪ್ರಾಶಸ್ತ್ಯವು೦ಟು-ಕಾಯಕವೆಂದರೆ 
ಜೀವನೋಪಾಯಕ್ಕಾಗಿ ಕೈಗೊಂಡ ವೃತ್ತಿ. ಎಲ್ಲಾ 
ವೃತ್ತಿಗಳೂ ಗೌರವಯುತವಾದುದೆಂದೂ ಅವುಗಳಲ್ಲಿ 
ಯಾವುದೂ ಹೆಚ್ಚು ಕಡಿಮೆ ಇಲ್ಲವೆಂದೂ 
ವೃತ್ತಿಗಳಿಂದ ಜಾತಿಗಳು ಏರ್ಪಡುವುದಿಲ್ಲವೆಂದು 
ವಚನಧರ್ಮ ಹೇಳುತ್ತದೆ. 


ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ 


ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ 
ಹಾರುವನಾದ 


ಇದು ಕಾರಣ ಕೂಡಲಸಂಗಮದೇವ ಲಿಂಗ 
ಸಂಗವನರಿತವನೇ ಕುಲಜನು. 


ಹೆಚ್ಚಿನ 


ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ 
ಜಿಂತನೆ, ಆಲೋಚನೆ, ತಾರ್ಕಿಕತೆ, ಒಳ್ಳೆಯದು, 
ಕೆಟ್ಟದ್ದನ್ನು ವಿಮರ್ಶಿಸುವ, ನಿರ್ಧರಿಸುವ 


ಸ್ಥಾತಂತ್ರ್ಯವಿರುತ್ತದೆ. ತನ್ನ ಜೀವನದ ಶಿಲ್ಪಿ ತಾನೇ 
ಎಂದು ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಪ್ರತಿಭಾ 
ಸಂಪನ್ನತೆಯನ್ನು ತಾನೇ ಎಂದು ಅರಿಯಲಾರರು. 


ಎಲ್ಲ ಎಲ್ಲವನರಿದು ಫಲವೇನಯ್ಯ 


ಎನ್ನುವ ಅಕ್ಕನ ಮಾತುಗಳು ಮೊದಲು ತನ್ನನ್ನು 
ತಾನು ಅರಿತುಕೊಳ್ಳುವ ಅಗತ್ಯವನ್ನು 
ಪ್ರತಿಪಾದಿಸಿದ್ದಾಳೆ. ಅಜ್ಞಾನಿಗಳ ವಿಚಾರ ಶೂನ್ಯರ 
ಸಹವಾಸ ಮಾಡದೇ ಸಜ್ಜನರ ಜ್ಞಾನಿಗಳ ಸಹವಾಸ 
ಮಾಡುವುದು ಅಮೃತದ ಸವಿಗೆ ಹೋಲಿಸಿದ್ದಾಳೆ. 

ಅರಿಯದವರೊಡನೆ ಸಂಗವ ಮಾಡಿದರೆ 

ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊ೦ಬಂತೆ 

ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ 


ಸಂಗವ ಮಾಡಿದೊಡೆ ಕರ್ಪೂರ ಗಿರಿಯನು 
ಉರಿಕೊಂಬಂತೆ 


ಎನ್ನುತ್ತಾ ಶರಣರ ಸಾಂಗತ್ಯ ನಮ್ಮನ್ನು 
ಸನ್ಮಾರ್ಗದೆಡೆಗೆ, ಔನ್ನತ್ಯದೆಡೆಗೆ ಕೊಂಡೊಯ್ಯುವ 
ದಿಶೆಯಲ್ಲಿ ತಿಳಿಸಿಕೊಟ್ಟಿದ್ದಾಳೆ. 

ಅನಾಚಾರ, ದುರಾಚಾರ, ಭಷ್ಟಾಚಾರ, 
ಅತ್ಯಾಚಾರಗಳೇ ಹೆಚ್ಚಾಗಿ ಸಾಮಾಜಿಕ ಜೀವನ 
ಮಾರ್ಗದೆಡೆಗೆ ಸಾಗುತ್ತಿರುವ ಸಮಾಜ ವಿನಾಶದತ್ತ 
ಸಾಗುತ್ತಿದೆ. ವಿನಾಶವಾಗದೇ ಉಳಿಯಬೇಕಾದರೆ 
ವಚನಕಾರರ ನಡೆ, ನುಡಿ ಆದರ್ಶಗಳನ್ನು 
ಮೈಗೂಡಿಸಿಕೊಂಡು “ಸರ್ವೇಜನೋ 
ಸುಖನೋಭವಂತು' ಎಂಬ ನುಡಿಗೆ ಅನ್ವರ್ಥವಾಗಿ 
ಬದುಕೋಣ ಭಾರತೀಯ ಮೌಲ್ಯಗಳನ್ನು 
ಉಳಿಸಿಕೊಳ್ಳೋಣ. 


ದಾಸಿಮಯ್ಯ ನಮಗೆ ತಿಳಿದ ಮಟ್ಟಿಗೆ ಆದ್ಯ 
ವಚನಕಾರ. ಅವನ ವಚನಗಳಲ್ಲಿ ಕೆಲವು ದೇಶಿಯ 
ತ್ರಿಪದಿಗಳೂ, ಚೌಪದಿಗಳೂ ಮಿಶ್ರವಾಗಿ ಬಂದಿವೆ. 
ಇನ್ನು ಕೆಲವು ತ್ರಿಪದಿ ಚೌಪದಿಗಳನ್ನು ಹೋಲುವ 
ರಚನೆಗಳೂ, ತ್ರಿಪದಿಯ ಲಯವುಳ್ಳ ವಚನಗಳು, 
ಯಾವುದೇ ಲಯವೂ ಇಲ್ಲದ ಕೇವಲ ವಚನಗಳೂ 
ಅವನಲ್ಲಿ ಉಂಟು. ಇವುಗಳಲ್ಲೇ ವಚನಗಳೆಂದೇ 
ಹಸ್ತಪ್ರತಿಗಳಲ್ಲಿ ದೊರೆಯುತ್ತವೆ. ಅವನ ವಚನಗಳು 
ಗಾತ್ರದಲ್ಲಿ ತೀರ ಚಿಕ್ಕವು ಭಾಷೆಯೋ ತೀರ ಸರಳ ಈ 


ತನ್ನಲ್ಲಿ ಅರಿವು ಸ್ವಯಂ ಆಗಿರಲು ಗುಣಗಳೇ ದಾಸಿಮಯ್ಯನ ವಚನಗಳ ಶ್ರೇಷ್ಟತೆಗೆ 
ಅನ್ಯರ ಕೇಳಲುಂಟೇ ಚನ್ನಮಲ್ಲಿಕಾರ್ಜುನ ಕಾರಣಗಳಾಗಿವೆ. ಅನ್ನದಾನವೇ ಶ್ರೇಷ್ಟವೆಂದು 
ಹೇಳುವ ವಚನ ಕೇವಲ ನೀರಸ ಭೋದೆಯಾಗಿ 

VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 87 


This article available at: www.srujani.in 


SRUJANI: Indian Journal of Innovative Research and Development 


ಪರಿಣಮಿಸದೇ ಹಾವು-ವಿಷ-ಗಾರುಡಿಗ ಎಂಬ ಶಬ್ದ 
ಚಿತ್ರವನ್ನೇ ನಮ್ಮ ಮುಂದೆ ಬಿಚ್ಚಿಟ್ಟ ಕಾವ್ಯವಾಗುತ್ತದೆ. 
ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ 
ವಿಷವೇರಿತ್ವಯ್ಯ ಅಪಾದಮಸ್ತಕಕ್ಕೆ 
ಹಸಿವಿಗನ್ನವಿಕ್ಕಿ ವಿಷವನಿಳುಹ ಬಲ್ಲಡೆ 


ವಸುದೆಯೊಳಗಾತನೇ ಗಾರುಡಿಗ ಕಾಣಾ 
ರಾಮನಾಥ 
ಹಸಿವಿನ ಅನುಭವವನ್ನು ವಿಷವೇರುವುದಕ್ಕೆ 


ಹೋಲಿಸಿರುವುದು ತೀರ ಹೊಸತು. ಅನ್ನವೊ೦ದೇ ಆ 
ವಿಷಕ್ಕೆ ಮದ್ದು ಎನ್ನುವ ಮಾತು ಅಷ್ಟೇ. ಹಸಿವಿನ 
ತೀವ್ರತೆಯನ್ನು ಅದರ ಅನುಭವವಿರುವವರು ಮಾತ್ರ 
ಬಲ್ಲರು. 
ಒಡಲುಗೊಂಡವ ಹಸಿವ 
ಒಡಲುಗೊಂಡವ ಹುಸಿವ 
ಬಿಡಲುಗೊಂಡವನೆಂದು ನೀನೊಮ್ಮೆ ಜಡಿದು 
ನುಡಿಯದಿರಾ 
ನೀನೆನ್ನಂತೊಮ್ಮೆ 
ರಾಮನಾಥ. 
ಮನುಷ್ಯನಾಗಿ ದೇಹ ದರಿಸಿದ ಮೇಲೆ 
ಹಸಿಯುವುದು ಹುಸಿಯುವುದು ರಕ್ತಕ್ಕೆ ಅಂಟಿ 
ಬಂದಥವು. ಅವುಗಳಿಂದ ಬಿಡುಗಡೆ ಸುಲಭವಲ್ಲ 
ಹೀಗಿರುವಾಗ ದೇವರೇ ನೀನು ನನ್ನ ಹಾಗೆ ಒಂದು 
ಬಾರಿ ದೇಹ ಧಾರಣೆ ಮಾಡು ಆಗ ಗೊತ್ತಾಗುತ್ತದೆ 
ಎಂದು ಸವಾಲು ಹಾಕುವ ರೀತಿ ಇಡೀ ವಚನಕ್ಕೆ 
ಕಾವನ್ನು ತರುತ್ತದೆ. ದಾಸಿಮಯ್ಯನ ವಚನಗಳು 
ಮಿಣುಕು ಹುಳುಗಳಿದ್ದಂತೆ. ವಚನದ ಒಂದು 
ಭಾಗದಲ್ಲಿ ಒಂದು ಪದದಲ್ಲಿ ಒಂದು ಉಪಮೆಯಲ್ಲಿ 
ಇಡೀ ವಚನಕ್ಕೆ ಬೆಲೆ ತಂದುಕೊಡುವ ಕಾರ್ಯ 
ಮಿನುಗು ಇರುತ್ತದೆ. ಆ ಉಕ್ತಿಯಿಂದ ಇಡೀ ವಚನ 
ಜ್ಯೋತಿರ್ಮಯವಾಗುತ್ತದೆ. 
ಬರುಸಟೆಗನ ಭಕ್ಕಿ ದಿಟವೆಂದು ನಂಬಲುಬೇಡ 
ಮಠದೊಳಗಣ ಬೆಕ್ಕು ಇಲಿಯ ಕಂಡು 
ಪುಟನೆಗೆದಂತಾಯ್ಕು ಕಾಣಾ ರಾಮನಾಥ. 


ಒಡಲುಗೊಂಡು ನೋಡಾ 


ಡಾಂಭಿಕನ ಭಕ್ತಿ ಬರಿಯ ವೇಷಡದ್ದು, ಕ್ಷಣಿಕದ್ದು 
ಎಂಬುದನ್ನು ಹೇಳಲು ಮಠದ ಬೆಕ್ಕಿನ ಸಾಮ್ಯವನ್ನು 
ತೆಗೆದುಕೊಂಡಿರುವುದು ಎಷ್ಟು ಉಚಿತವಾಗಿದೆ. 
ಆದಷ್ಟು ದಷ್ಟ-ಪುಷ್ಪವಾಗಿ ಬೆಳೆದಿರುವ ಅದರ 
ಸೋಗು ಇಲಿಯನ್ನು ಕಂಡ ತಕ್ಷಣ ಕಳಚಿ ಬೀಳುತ್ತದೆ. 
ಮಠದ ಬೆಕ್ಕು ಮಠದ ಅಧಿಪತಿಗಳಿಗೆ ಸಂಕೇತವಾಗಿ 
ನಿಲ್ಲುವಂತೆ ಮಾಡಿರುವ ತಂತ್ರ 
ಅರ್ಥಪೂರ್ಣವಾದುದು. 

ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು 

ಗಡ್ಡ ಮೀಸೆ ಬಂದರೆ ಗಂಡೆಂಬರು 

ನಡುವೆ ಸುಳಿವಾತ್ಮನು 

ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣಾ ರಾಮನಾಥ. 

ಪ್ರಸ್ತುತ ವಚನದಲ್ಲಿ ಗಂಡು ಹೆಣ್ಣುಗಳ 
ಅಸಮಾನತೆಯ ಬಗ್ಗೆ ಜೇಡರ ದಾಸಿಮಯ್ಯ ತನ್ನ 
ಕಾಲದ ನಂಬಿಕೆಯನ್ನು ನಿರ್ಧಾಕ್ಷಿಣ್ಯವಾಗಿ 
ಖಂಡಿಸಿದ್ದಾನೆ. ವಿವರಣೆಯ ಅಗತ್ಯವಿಲ್ಲ ಎನ್ನುವಷ್ಟು 
ಸರಳವಾಗಿದೆ. ಹೇಳುವ ರೀತಿಯಲ್ಲಿ ಗಡಸುತನವಿದೆ. 


ಇದನ್ನು ಅವನ ನಂತರ ಕೊನೆಯ ಪಕ್ಷ 
ಮೂವರಾದರೂ (ಅಂಬಿಗರ ಚೌಡಯ್ಯ, ಸತ್ಯಕ್ಕ, 
ಗೊಗ್ಗವ್ವೆ ಅಲ್ಲಿ. ಸ್ಪಲ್ಪ ವ್ಯತ್ಕಾಸಗಳೊಡನೆ 
ಅನುಸರಿಸಿರುವುದು ಅದು ತೀವ್ರ 


ಪರಿಣಾಮಕಾರಿಯಾಗಿದ್ದು ಕೃತಿಗಳಲ್ಲೊಂದು. 


ಸಂಸಾರವೆಂಬ ಬಲೆಯಲ್ಲಿ ಸಿಲುಕಿದೆನಯ್ಯ 
ಎನ್ನುವನು ಕಾಯಯ್ಯಾ, ಕಾಯಯ್ಯಾ 
ಹುರುಳಿಲ್ಲ ! ಹುರುಳಿಲ್ಲ / 
ಕೂಡಲಸಂಗಮದೇವ ಶಿವದೋ ಶಿವದೋ 
ಸಾಮಾನ್ಯ ವಚನವೂ ಕೂಡ ಅವನು ಈ 
ಭವದಲ್ಲಿ ಅನುಭವಿಸಿದ ಬೇಗೆಯನ್ನು ಓದುಗರಿಗೆ 
ತಿಳಿಸುತ್ತದೆ. ಈ ವಚನದಲ್ಲಿ ಅಲಂಕಾರವೂ ಇಲ್ಲ. 
ಆದ್ದರಿಂದಲೇ ಈ ವಚನವನ್ನು ಆರಿಸಿಕೊಂಡಿದ್ದು. 
ಆದರೂ ಅದರ ಸರಳತೆಯೇ ಅಭಿವ್ಯಕ್ತಿಯ 
ದೃಷ್ಟಿಯಿಂದ ಶ್ರೇಷ್ಠವಾಗಿದೆ. ಅಯ್ಯಾ, ಕಾಯಯ್ಯ, 
ಹುರುಳಿಲ್ಲ ಶಿವದೋ ಈ ಪದಗಳ ಬರಿಯ 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 88 


This article available at: www.srujani.in 


SRUJANI: Indian Journal of Innovative Research and Development 


ಪುನರುಚ್ಚಾರಣೆಯೇ ಬಸವಣ್ಣನ ಮನಸ್ಸಿನ 
ಬೇಗೆಯನ್ನು ತಟ್ಟುತ್ತದೆ. ಅವನ ಬಿಸಿ ನಿಟ್ಟುಸುರು 
ನಮಗೆ ತಾಗುತ್ತದೆಯೋ ಎನ್ನುವಷ್ಟು ಅವನ 
ಅನುಭವವನ್ನು ಸಜೀವವಾಗಿ ನಮ್ಮ ಮುಂದೆ 
ನಿಲ್ಲಿಸುತ್ತದೆ. 

ಎನ್ನ ಚಿತ್ರವು ಅತ್ತಿಯ ಹಣ್ಣು ನೋಡಯ್ಯಾ 

ವಿಚಾರಿಸಿದಡೇನೂ ಹುರುಳಿಲ್ಲವಯ್ಯ 

ಪಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಹ 

ಮಾಡಿ 

ನೀವಿರಿಸಿದಿರಿ ಕೂಡಲಸಂಗಮದೇವ. 

ಈ ವಚನದಲ್ಲಿ ಲೋಕದ ಸಂಗತಿಯೊಂದರ 
ವೈಚಿತ್ಯವನ್ನು ಬಳಸಿಕೊಂಡು ಬಸವಣ್ಣ ತನ್ನ 
ಮನಸ್ಸಿನ ಸ್ಥಿತಿಯನ್ನು ವಿವರಿಸುತ್ತಾನೆ. ಅತ್ತಿಯ ಹಣ್ಣು 
ನೋಡಲು ಹೊರಗೆ ಚೆಂದ ಒಳಗೆ ಬರಿಯ ಹುಳು 
ಈ ಪ್ರಪಂಚವೆಂಬ ಮೋಸದಲ್ಲಿ ತನ್ನನ್ನು ಒಂದು 
ಮೋಸದ ಆಕಾರವೆಂದೂ ಕರೆದುಕೊಂಡು ಬಸವಣ್ಣ 
ತನ್ನನ್ನು ತಾನು ಟೀಕಿಸಿಕೊಳ್ಳುತ್ತಾನೆ. ಅತ್ತಿಯ ಹಣ್ಣಿನ 
ಪ್ರತಿಮೆ ಜನಸಾಮಾನ್ಯರ ಮಟ್ಟದಲ್ಲಿ 
ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. 
ವಚನದಲ್ಲಿ ಬ೦ದಿರುವ ಆತ್ಮ ವಿಮರ್ಶೆ ಬಸವಣ್ಣನಿಗೆ 
ಸ್ವಂತಕ್ಕೆ ಧೈರ್ಯವನ್ನು ತಂದು ಕೊಟ್ಟರೆ ಜನರಿಗೆ 
ಅವನಲ್ಲಿ ವಿಶ್ವಾಸವನ್ನು ಮೂಡಿಸುತ್ತದೆ. 

ಹಾವು ತಿಂದವರ ನುಡಿಸಬಹುದು 

1ರ ಹೊಡೆದವರ ನುಡಿಸಬಹುದು 

ಸಿರಿಗರ ಹೊಡೆದವರ ನುಡಿಸಲು ಬಾರದು 

ನೋಡಯ್ಯ 

ಬಡತನವೆಂಬ ಮಂತ್ರವಾದಿ ಹೊಗಲು 

ಒಡನೆ ನುಡಿವರು ಕೂಡಲಸಂಗಮದೇವ 

ಶ್ರೀಮಂತರ ಅಹಂಕಾರವನ್ನು ಅದು ಹೇಳುತ್ತದೆ. 
ಹಾವು ಕಚ್ಚಿದವರನ್ನಾದರೂ ಮಾತನಾಡಿಸಬಹುದು. 
ಗರ ಹೊಡೆದವರನ್ನಾದರೂ ಮಾತನಾಡಿಸಬಹುದು. 
ಆದರೆ ಸಿರಿಗರ(ಐಶ್ವರ್ಯ)ವೆಂಬ ಗ್ರಹ ಹೊಡೆದವರನ್ನು 
ಮಾತನಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ 
ಬಡತನವೆನ್ನುವ  ಮಂತ್ರವಾದಿಯೇ ಬರಬೇಕು. 


ಗರಹೊಡೆಯುವುದು ಮಂತ್ರವಾದಿ ಬಿಡಿಸುವುದು 
ಗೊತ್ತಿರುವ ಸ೦ಗತಿಯೇ ಹಾಗಾಗಿ ಶ್ರೀಮಂತಿಕೆಯ 
ವಿಡಂಬನೆಗಾಗಿ ಬಳಸಿಕೊಂಡಿರುವ ರೀತಿ ಅಪೂರ್ವ 
ಸಾಮಾಜಿಕ ವಿಮರ್ಶೆ ಅಂತಹ ಅಪ್ಪಟ ಮನುಷ್ಯ 
ಬಾಯಲ್ಲಿ ಬರುವುದು. 


ನುಡಿದರೆ ಮುತ್ತಿನ ಹಾರದಂತಿರಬೇಕು 

ನುಡಿದರೆ ಮಾಣಿಕ್ಯದ ದೀಪ್ಲಿಯಂತಿರಬೇಕು 

ನುಡಿದರೆ ಸ್ಥಟಿಕದ ಶಲಾಕೆಯಂತಿರಬೇಕು 

ಆಡಿದ ನುಡಿ ಹೇಗಿರಬೇಕು ಎಂಬುದನ್ನು 
ಬಸವಣ್ಣ ಇಲ್ಲಿ ಮೂರು ಪ್ರತಿಮೆಗಳ ಮೂಲಕ 
ಹೇಳುತ್ತಾನೆ. ಹಾರದಲ್ಲಿ ಮಣಿಗಳು 
ಜೋಡಣೆಗೊಂಡಿರುವಂತೆ ಪದಗಳು ಇರಬೇಕು. 
ರತ್ನವು ಸ್ವಯಂ ಜ್ಯೋತಿಯನ್ನು ಹೊಂದಿರುತ್ತದೆ. 
ಹಾಗೆಯೇ ಮಾತುಗಳಿಗೂ ಅರ್ಥಉಂಟು. ಆದರೆ ಆ 
ರತ್ನವನ್ನು ಹೇಗೆ ಕುಶಲಿ ಕೆತ್ತುತ್ತಾನೋ ಹಾಗೆ 
ಅದರಿಂದ ದೀಪ್ತಿ ಹೊಮ್ಮುತ್ತದೆ. ಮಾತುಗಳಿಂದ 
ಸರಿಯಾದ ಅರ್ಥವನ್ನು ಹೊಮ್ಮಿಸಲು ಕೌಶಲಬೇಕು. 
ಹಾರದ ಚಿತ್ರವು ಮಾತುಗಳ ಬಾಹ್ಯ ಜೋಡಣೆಯನ್ನು 
ಅರ್ಥಾತ್‌ ಶಬ್ಬಾಲಂಕಾರವನ್ನು ಹೇಳಿದರೆ, 
“ಮಾಣಿಕ್ಯದ ದೀಪ್ತಿಯ' ಚಿತ್ರವು ಮಾತುಗಳಿಗೆ ಇರುವ 
ಅರ್ಥ ಛಾಯೆಗಳನ್ನು ಸೂಚಿಸುತ್ತದೆ. ಒಂದೇ ರತ್ನ 
ಬೇರೆ ಬೇರೆ ಕೋನಗಳಲ್ಲಿ ಬೇರೆ ಬೇರೆ ಬೆಳಕನ್ನು 
ಹೊಮ್ಮಿಸುವಂತೆ ಒಂದು ಮಾತು ಬೇರೆ ಬೇರೆ 
ಪರಿಸರದಲ್ಲಿ ಬೇರೆ ವಿವಿಧ ಅರ್ಥಛಾಯೆಗಳನ್ನು 
ಪಡೆದಿರಬಹುದು. ಮೂರನೆಯ “ಸ್ಫಟಿಕದ 
ಸಲಾಕೆಯ ಚಿತ್ರವು ಭಾಷೆಯ ಒಳಗಿನ ಸ್ವರಕ್ಕೆ 
ಕರೆದೊಯ್ಯುತ್ತದೆ ಪೂರ್ಣ ವಿಗ್ರಹವನ್ನು ಕೆತ್ತಿದ 
ಶಿಲ್ಪಿಗಳು ಕೊನೆಯಲ್ಲಿ ಅದರ ಕಣ್ಣನ್ನು ಬಿಡಿಸಲು 


ಸ್ಪಟಿಕದ ಶಲಾಕೆಯನ್ನು ಬಳಸುತ್ತಿದ್ದರು. ಕಣ್ಣು 
ಪೂರ್ಣವಾಗದೇ ಇಡೀ ಪ್ರತಿಮೆ 
ನಿರ್ಜೀವವಾಗುತ್ತದೆ.. ಕಣ್ಣು ತೆರೆದ ವಿಗ್ರಹ 


ಸಜೀವವಾಗುತ್ತದೆ. ಸ್ಪಟಿಕದ ಸಲಾಕೆ ಇದೇ ಮಾತಿಗೆ 
ರಚನೆಗೆ ಅರ್ಥವಂತಿಕೆಯನ್ನು ತಂದು ಕೊಡುವ 
ಕೇಂದ್ರ ಭಾವದ ಸಂಕೇತ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 89 


This article available at: www.srujani.in 


SRUJANI: Indian Journal of Innovative Research and Development 


ಅಲ್ಲಮ ತನ್ನ ಯೋಗಿಕ ಪರಿವೇಷದಿಂದಾಗಿ 
ನಮಗೆ ದೂರ ನಿಲ್ಲುವಂತೆ ಭಾಸವಾಗುತ್ತದೆ. ಅವನ 
ವಚನಗಳ ಬಗ್ಗೆ ಬರೆಯುವವರಲ್ಲಿ ಈ ಅಳುಕನ್ನು 
ಅನುಭವಿಸುವುದಕ್ಕೆ ನಮಗೆ ಪರಿಚಿತವಲ್ಲದ ಅವನ 
ಮಾನಸಿಕ ಜಗತ್ತು ಕಾರಣ. ಆ ವ್ಯಕ್ತಿ ಹೇಗೊ ಅವನ 


ವಚನಗಳು ಏನೋ ಗೂಢ ರಹಸ್ಯ ಘನ 
ಎನಿಸಿಬಿಡುತ್ತವೆ. ಅವನಲ್ಲಿ ಮಾನಸಿಕ ತುಮುಲದ 
ವಚನಗಳು ಕಡಿಮೆ. ಇದಕ್ಕೆ ಕಾರಣ ಅವನು 


ಮಾನಸಿಕ ಅಸ್ಪಸ್ಥ್ಯವನ್ನು ಕಳೆದುಕೊ೦ಡು ಮುಕ್ತನಾದ 
ಮೇಲೆ ಬರೆದಿರುವ ವಚನಗಳೇ ಹೆಚ್ಚು ಆದ್ದರಿಂದ 
ಅಲ್ಲಮನ ವಚನಗಳಲ್ಲಿ "ಅಲ್ಲಮತ್ತ'ಕ್ಕಿಂತ "ಪ್ರಭುತ್ವ 
ಗುಣ' ಜಾಸ್ತಿಯಿರುವಂತೆ ಭಾಸವಾಗುತ್ತದೆ. ಅವನ 
ಕಡಿಮೆ ಸಂಖ್ಯೆಯಲ್ಲಿರುವ ಸರಳ ವಚನಗಳನ್ನೇ 
ನೋಡುವುದಾದರೆ 

ಎತ್ತಣ ಮಾಮರ / ಎತ್ತಣ ಕೋಗಿಲೆ / 

ಎತ್ತಣಿಂದೆತ್ತಣ ಸಂಬಂಧವಯ್ಯಾ ! 

ಬೆಟ್ಟದ ನೆಲ್ಲಿ ಕಾಯಿ, ಸಮುದ್ರದೊಳಗಣ ಉಪ್ಪು 

ಇಲ್ಲಿಯ ವಿಸ್ಮಯ ಎದ್ದು ಕಾಣುವಂಥದ್ದೇ ತೀರ 
ಸಾಮಾನ್ಯವಾದ ತಾನು ಎಲ್ಲಿ 9) ತಾನು 
ಕನಸಿನಲ್ಲಿಯೂ ಪಡೆಯಲು ಸಾಧ್ಯವಾಗದ 
ಇಷ್ಟಲಿಂಗದ ಪ್ರಾಪ್ತಿ ಎಲ್ಲಿ ? ಎರಡಕ್ಕೂ ಅರ್ಥಾತ್‌ 
ತಾರ್ಕಿಕ ಸಂಬಂಧವಿಲ್ಲ. ಆದರೆ ಇದು ಮನುಷ್ಯ 
ನಿರ್ಮಿತ ಕೃತಕ, ಧಾರ್ಮಿಕ ವ್ಯವಸ್ಥೆಯಲ್ಲಿಯಂತೂ 
ಅಸಂಭವ ಅತಾರ್ಕಿಕ. ನಿರ್ಜೀವದ ಮಾವಿನ 
ಮರವನ್ನು ಹುಡುಕಿಕೊಂಡು ಕೋಗಿಲೆ ಬರುತ್ತದೆ. 
ಎರಡಕ್ಕೂ ಸಂಬಂಧವಿಲ್ಲ ಆದರೆ ಸಂಬಂಧ 
ಉಂಟಾಗಿ  ಕೋಗಿಲೆಯಿಂದ ಮಾವಿನ ಮರ 
ಗೌರವವನ್ನು ಪಡೆದುಕೊಳ್ಳುತ್ತದೆ ಮಾವಿನ ಮರದ 


ಕೊಟ್ಟ ಕುದುರೆಯನ್ನು ಹತ್ತುವ ಶಕ್ತಿಯಿಲ್ಲದೆ 
ಬೇರೊಂದು ಕುದುರೆ ಹುಡುಕಿಕೊಂಡು 
ಹೋಗುವವರನ್ನು ವೀರರೆಂದು ಕರೆಯಲು 
ಸಾಧ್ಯವಿಲ್ಲ. ಅವರು ಜೀನು ಹೊತ್ತುಕೊಂಡು 
ಜೀವನವೆಲ್ಲ ತಾವು ಹತ್ತಬೇಕೆಂದಿರುವ ಕುದುರೆಯನ್ನು 
ಹುಡುಕಿಕೊಂಡೇ ತಿರುಗುತ್ತಿರುತ್ತಾರೆ. ಅವರಿಗೆ 
ಬೇಕಾದ ಕುದುರೆ ಈ ಲೋಕದಲ್ಲಿ ಇಲ್ಲ. ಏಕೆಂದರೆ 
ಅವರಿಗೆ ಮೂಲತಃ ಕುದುರೆಯನ್ನು ಹತ್ತುವ 
ಸಾಮರ್ಥವೇ ಇಲ್ಲ. ಇಲ್ಲಿ ಪಲಾಯನವಾದದ 
ಎಂತಹ ವಿಡಂಬನೆ. ಕುದುರೆ - ಹಲ್ಲಣ - ಸವಾರ 
ಈ ಪ್ರತಿಮೆಯಲ್ಲಿ ಅಲ್ಲಮ ತನ್ನ ಆಲೋಚನೆಯನ್ನು 
ಹುದುಗಿಸಿರುವ ರೀತಿ ಅವನಿಗೆ ಮಾತ್ರ ಸಾಧ್ಯ 

ಬೆಟ್ಟಕ್ಕೆ ಚಳಿಯಾದರೆ ಏನು ಹೊದುವಿಸರಯ್ಯ ? 

ಬಯಲು ಬತ್ತಲೆಯಿದ್ದರೆ ಏನನುಡಿಸುವಿರಯ್ಯ 2 

ಭಕ್ತನು ಭವಿಯಾದಡೆ ಏನನುಪಮಿಸುವೆನಯ್ಯ 


ಗುಹೇಶ್ವರ 

ಮೊದಲ ಎರಡು ಉಕ್ತಿ ವೈಶಿಷ್ಟ್ಯದಿ೦ದಾಗಿ 
ಚಮತ್ಕಾರವನ್ನು ಸಾಧಿಸುತ್ತದೆ. ಆದರೆ 
ಭಕ್ತನಾಗಿದ್ದವನು ಮತ್ತೆ ಹಿಂದಿನಂತೆಯೇ 


ಭವಿಯಾದರೆ ಅದರ ಬಗ್ಗೆ ಏನು ಹೇಳಲಿ ಎಂಬ 
ಕೊನೆಯ ಮಾತಿಗೂ ಮೊದಲ ಎರಡು ಚಿತ್ರಗಳಿಗೂ 
ಸಂಬಂಧ ಕಲ್ಪನೆಯಾಗುವುದಿಲ್ಲ. 

ಅಲ್ಲಮನಲ್ಲಿ ಸಾಮಾಜಿಕ ವಿಡಂಬನೆ ಸಾಕಷ್ಟು 
ಪ್ರಮಾಣದಲ್ಲಿ ಬಂದಿದೆ. ದೇಹದ ಮೇಲೆ ಲಿಂಗ 
ಧರಿಸಿದ ತಕ್ಷಣ ಭಕ್ತನಾಗಿ ಬಿಡುತ್ತಾನೆಯೇ? ಮೆಳೆಯ 
ಮೇಲೆ ಕಲ್ಲು ಇದ್ದರೆ ಆ ಮೆಳೆ ಭಕ್ತನಾದಂತೆಯೇ? 
ಎಂದು ಹಾಸ್ಯ ಮಾಡುತ್ತಾನೆ. ಕೈಯಲ್ಲಿ ಕರಸ್ಥಲ, 
ಮನದಲ್ಲಿ ಪರಸ್ಥಲ, ತನುವೆಲ್ಲಾ ಹುಸಿಯ ಸ್ಥಲ 


ಚಿಗುರನ್ನು ಹೀರಿ ಹಕ್ಕಿ ತನ್ನ ಕೊರಳನ್ನು ಎಂಬಲ್ಲಿ ಡಂಬಾಚಾರದ ಭಕ್ತಿಯನ್ನು 
ಪಡೆದುಕೊಳ್ಳುತ್ತದೆ. ಬೀದಿಗೆಳೆದಿದ್ದಾನೆ. 
ಕೊಟ್ಟ ಕುದುರೆಯನೇರಲರಿಯದೆ ಅಲ್ಲಮ ಬೆಡಗಿನ ವಚನಗಳಲ್ಲಿ ಸಿದ್ದ ಸಂಕೇತಗಳು 
ಮತ್ತೊಂದು ಕುದುರೆಯ ಬಯಸುವವರು ಬಳಕೆಯಾಗುತ್ತವೆ. ಬೆಡಗು ಎಂದರೆ ಚೆಲುವು, 
ವೀರರೂ ಅಲ್ಲ ಧೀರರೂ ಅಲ್ಲ. ಚಮತ್ಕಾರ, ಸರಳವಲ್ಲದ್ದು ಎಂದರ್ಥ. ಯಾವುದನ್ನು 
ಹಲವಾರು ಮಾತುಗಳಲ್ಲಿ ಬಿಚ್ಚಿ ಹೇಳಬಹುದಿತ್ತೋ 
VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 90 


This article available at: www.srujani.in 


SRUJANI: Indian Journal of Innovative Research and Development 


ಅದನ್ನು ಕಡಿಮೆ ಮಾತುಗಳಲ್ಲಿ ಮುಚ್ಚಿ ಹೇಳುವುದು 
ಬೆಡಗಿನ ವಚನಗಳ ವೈಶಿಷ್ಟ್ಯ. 

ಕೆಂಡದ ಗಿರಿಯ ಮೇಲೊಂದು 

ಕಂಭವಿದ್ದಿತ್ತು ನೋಡಯ್ಯ 

ಅರಗಿನ ಕಂಭದ ಮೇಲೆ ಒಂದು ಹಂಸೆಯಿದ್ದಿತ್ತು 

ಕಂಭ ಬೆಂದಿತ್ತು ಹಂಸ ಹಾರಿತ್ತು ಗುಹೇಶ್ವರ. 

“"ಶಿವೋಹಂ' ಎಂಬ ಜ್ಞಾನವೇ ಕೆಂಡದ ಗಿರಿ. 
ಅರಗಿನ ಕಂಬವು ಶರಣನ "ನಾನು' ಎ೦ಬ ಭಾವದ 
ಸಂಕೇತ. ಅದರ ತುದಿಯಲ್ಲಿರುವ “ಹಂಸ' ಪರಮಾತ್ಮ 
ತತ್ವದ ಸಂಕೇತ. ಜ್ಞಾನಾಗ್ನಿಯಲ್ಲಿ “ನಾನು ಬೇರೆ ಶಿವ 
ಬೇರೆ” ಎಂಬ ಭಾವ ಅಳಿದ ತಕ್ಷಣ ಜೀವಾತ್ಮವು 


ಅರಗಿನ 


ತಾನು ವಾಸ್ತವವಾಗಿ ಪರಮಾತ್ಮನೇ ಎಂದು 
ತಿಳಿಯುತ್ತದೆ. 
ಅಕ್ಕಮಹಾದೇವಿ ಎಂದು ಖ್ಯಾತಳಾಗಿರುವ 


ಮಹಾದೇವಿಯಕ್ಕ ವಚನ ಸಾಹಿತ್ಕಾಕಾಶದ ಉಜ್ವಲ 
ನಕ್ಷತ್ರ, ಶ್ರೇಷ್ಟ ಅನುಭಾವಿ. ತನ್ನ ಆದರ್ಶಕ್ಕಾಗಿ 
ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಪ್ರಭುತ್ವಗಳೆರಡನ್ನು 
ಏಕಕಾಲಕ್ಕೆ ಧಿಕ್ಕರಿಸಿ ನಿಂತವಳು, ಜೀವನವನ್ನು 
ಹೋರಾಟದಲ್ಲೇ ಕಳೆದವಳು. ವಚನ ಸಾಹಿತ್ಯಕ್ಕೆ 
ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟು ಕನ್ನಡದ 


ಪ್ರಥಮ ಶ್ರೇಷ್ಟ ಕವಿಯತ್ರಿಯಾದವಳು. ಹೆಣಕ್ಕೆ 
ಒಂದು ಗೌರವವನ್ನು ತಂದುಕೊಟ್ಟ ಬಸವ, ಅಲ್ಲಮ 
ಮೊದಲಾದವರಿಂದ ಸನ್ಮಾನಿತಳಾದವಳು. ಕನ್ನಡ 
ಸಾಹಿತ್ಯ ಕೂಡ ಅವಳಿಂದ ನಿಜವಾಗಿಯೂ 
ಶ್ರೀಮಂತವಾಯಿತು. 

ಆಕೆ ಭಕ್ತೆ, ಶಿವಶರಣೆ, ಅನುಭಾವಿ ನಿಜ. ಆದರೆ 
ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ತಾನು 


ಬಲವಂತದಿಂದ ಕೈ ಹಿಡಿದ ಗಂಡನೊಬ್ಬನನ್ನು 
ಅದರಲ್ಲೂ ರಾಜನೊಬ್ಬನನ್ನು ತಿರಸ್ಕರಿಸಿದ್ದು ನಮಗೆ 
ಆಶ್ಚರ್ಯವಾಗಿ ಕಾಣುತ್ತದೆ. ವಿವಾಹದ ನಿಯಮಗಳು 
ಹಿಂದೂ ಸಂಪ್ರದಾಯಕ ಸಮಾಜದಲ್ಲಿ ತೀರ ಕಠಿಣ. 
ಗಂಡನನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ 
ಹೆಣ್ಣಿಗಿಲ್ಲ ಮದುವೆಯಾದ ಮೇಲಂತೂ ಇಷ್ಟವಿರಲಿ 
ಇಲ್ಲದಿರಲಿ, ಹೆಣ್ಣು ಗಂಡಿನ ಅಧೀನದಲ್ಲಿ ಅವನ 


ವಸ್ತುವಾಗಿ ಇರಬೇಕು. ಇದು ಹಿಂದೂ ಸಮಾಜ 
ಒಪ್ಪಿಕೊಂಡು ಬಂದಿರುವ ನೀತಿ ಸಂಹಿತೆ. ಆದರೆ 
ಎಂಟುನೂರು ವರ್ಷಗಳ ಹಿಂದೆ ಅಕ್ಕ 
ಏಕಾಂಗಿಯಾಗಿ ಅದನ್ನು ಪ್ರತಿಭಟಿಸಿ ನಿಂತು 
ಯಶಸ್ವಿಯಾದುದು ಸಾಮಾನ್ಯ ಸಂಗತಿಯೇನು ಅಲ್ಲ. 


ಅಕ್ಕ ಕೇಳವ್ವ ಅಕ್ಕಯ್ಯ, ನಾನೊಂದು ಕನಸ ಕಂಡೆ 

ಅಕ್ಕೆಯಡಕೆ ಓಲೆ ತೆಂಗಿನಕಾಯ ಕಂಡೆ 

ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು 

ಬಿಕ್ಕಕೆ ಮನೆಗೆ ಬಂದುದ ಕಂಡೆನವ್ವ 

ಯೌವನಕ್ಕೆ ಅಡಿಯಿಡುತ್ತಿರುವ ಅಕ್ಕ ಕಂಡ ಕನಸು 
ಸಹಜವಾಗಿಯೇ ಮದುವೆಯ ಕನಸು. ವಿವಾಹದ 
ಮಂಗಳ ದವ್ಯಗಳಲ್ಲ ಅಲ್ಲಿ ಉಂಟು, ಇನ್ನು ಗಂಡು? 
ಶಿವನನ್ನು ಸನ್ಯಾಸಿಯ  ರೂಪದಲ್ಲಲ್ಲದೆ ಬೇರೆ 
ರೀತಿಯಲ್ಲಿ ಚಿತ್ರಿಸಿಕೊಳ್ಳಲು ಸಾಧ್ಯವಲ್ಲ. ಆದರೂ 
ಇದ್ದುದರಲ್ಲಿ ಅಕ್ಕ ಅವನನ್ನು ಸ್ಫುರದ್ರೂಪಿಯಾಗಿ 
ಕಲ್ಪಿಸಿಕೊಂಡಿದ್ದಾಳೆ. ಅವನಿಗೆ ಚಿಕ್ಕ ಚಿಕ್ಕ 
ಜಡೆಗಳು೦ಟು. ಹಲ್ಲನ್ನು ಶುಭ್ರವಾಗಿ 
ಇಟ್ಟುಕೊಂಡಿದ್ದಾನೆ. ಚಿಕ್ಕ ವಯಸ್ಸಿನ ಆ ಗೊರವನನ್ನು 
ಅವಳು ಚೆನ್ನಮಲ್ಲಿಕಾರ್ಜುನನೆಂದು ಕಂಡು ಕಣ್ಣು 
ತೆರೆದಳಂತೆ. 


ಸಾವಿಲ್ಲದ ಕೇಡಿಲ್ಲದ ಚೆಲುವಂಗಾನೊಲಿದೆನವ್ವ 
ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ 
ಚೆಲುವಂಗಾನೊಲಿದೆನವ್ವ 

ಬಹುಶಃ ಕೌಶಿಕನನ್ನು ಕೈ ಹಿಡಿಯಲು ಒತ್ತಾಯ 
ಬ೦ದಾಗ ಆಡಿರಬಹುದಾದ ಈ ವಚನ ಲೋಕದ 
ಚೆಲುವರನ್ನು, ಆ ನಿಸ್ಸೀಮ ಚೆಲುವನನ್ನು ತುಲನೆ 
ಮಾಡುತ್ತದೆ. ತಾನು ಒಲಿದ ಆ ಸುಂದರ 
ಪುರುಷನಿಗೆ ಸಾವಿಲ್ಲ, ಕೇಡಿಲ್ಲ ಎಂದು ಮುಂತಾಗಿ 
ಹೇಳಿರುವಲ್ಲಿ ಇಹದ ಬಗ್ಗೆ ಅವಳಿಗಿರುವ ತಿರಸ್ವಾರ 
ಸ್ಪಷ್ಟವಾಗಿ. ವ್ಯಕ್ತವಾಗುತ್ತದೆ. ಈ ಲೋಕದ 
ಗಂಡಸರನ್ನು ತೆಗೆದುಕೊಂಡು ಹೋಗಿ ಒಲೆಯಲ್ಲಿ 
ಹಾಕು ಎಂಬಲ್ಲಿ ಆ ತಿರಸ್ಕಾರ ಪೂರ್ಣವಾಗುತ್ತದೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 91 


This article available at: www.srujani.in 


SRUJANI: Indian Journal of Innovative Research and Development 


ಅದನ್ನು ವ್ಯಕ್ತ 
ಸಹಜವಾಗಿದೆ. 

ಕೆಚ್ಚೆಲ್ಲದ ಬೇಗೆಯಲ್ಲಿ ಬೆಂದೆನವ್ವ ! 

ಏರಿಲದ ಗಾಯದಲ್ಲಿ ನೊಂದೆನವ್ವ 

ಸುಖವಿಲ್ಲದ ಧಾವತಿಗೊಂಡೆನವ್ವ 1 

ಬೆಂಕಿ ಇಲ್ಲದ ಬೇಗೆ, ಗಾಯವಿಲ್ಲದ ನೋವು 
ಇವು ಅವಳ ಅಂತರಂಗದ ವೇದನೆಯನ್ನು ತೀರ 
ಸಹಜವಾಗಿ ಧ್ವನಿಸುತ್ತದೆ. ಅಕ್ಕ ಕಷ್ಟವಾಗಿರುವ 
ಪದಗಳನ್ನು ಬಳಸಿಲ್ಲ. ಅವಳ ತೀವ್ರಭಾವನೆಯೇ 
ಅವಳ ವಚನಗಳಿಗೆ ಕಾವ್ಯತ್ವವನ್ನು ತಂದುಕೊಡುತ್ತದೆ. 


ಪಡಿಸಿರುವ ರೀತಿಯೂ ಅಷ್ಟೇ 


ಸಿದ್ದರಾಮ 12ನೇ ಶತಮಾನದ ಅತ್ಯಂತ 
ಪ್ರಭಾವಶಾಲಿ ವ್ಯಕ್ತಿಗಳಲ್ಲೊಬ್ಬನಾಗಿದ್ದು, ಅವನ 
ಬೆಂಬಲ ಸಿಕ್ಕ ವೀರಶೈವ ಆಂದೋಲನ ಇನ್ನು ಹೆಚ್ಚು 
ವ್ಯಾಪಕವಾಗಿ ಪ್ರಚಾರವಾಗಲು ಸಹಾಯವಾಯಿತು. 
ಸಿದ್ದರಾಮ ಬಹುಸಂಖ್ಯೆಯ ವಚನಗಳನ್ನು 
ಬರೆದಿದ್ದಾನೆ. ತಾನು ಅರವತ್ತೆಂಟು ಸಾವಿರ 
ವಚನಗಳನ್ನು ಹಾಡಿ ಸೋತಿರುವುದಾಗಿ 


ಹೇಳಿಕೊಂಡಿದ್ದರೂ ಈಗ ಸಿಕ್ಕಿರುವುದು 1378 ಮಾತ್ರ. 


ಸಿಕ್ಕಿರುವ ವಚನಗಳನ್ನು ನೋಡಿದರೂ ಅವನು 
ಪಾಂಡಿತ್ಯಕ್ಕಿಂತ ಅನುಭಾವಕ್ಕೆ, ಹೃದಯ ಶುದ್ಧಿಗೆ 
ಸರ್ವಜೀವ ಅನುಕಂಪೆಗೆ ಹೆಚ್ಚಿನ ಮಹತ್ವ 


ಕೊಟ್ಟಿರುವುದು ಗೊತ್ತಾಗುತ್ತದೆ. 
ವಚಿಸಿ ಅನುಭಾವಿಯಾಗದವ ಪಿಶಾಚಿಯಯ್ಯಾ 
ವಚಿಸಿ ಅನುಭಾವಿಯಾದವ ಪಂಡಿತನಂಯ್ಯಾ 
ವಿದ್ಧೆಯೆಂಬುದು ಅಭ್ಯಾಸಿಕನ ವಶ 
ಅವಿದ್ಯೆಯೆಂಬುದು ಸರ್ವರಲ್ಲಿ ವಶ 
ವಿದ್ಯಾವಿದ್ಧೆಯನರಿತು ಜಗದ್ದೇದ್ಧನಾಗಬಲ್ಲಡೆ 


ಮಹಾಪಂಡಿತ ನೋಡಾ ಕಪಿಲಸಿದ್ದ 

ಚನ್ನಮಲ್ಲಿಕಾರ್ಜುನ 

ಪುಸ್ತಕದ ವಿದ್ಯೆಯ ಬಗ್ಗೆ ಅವನಿಗಿರುವ ತಿರಸ್ಕಾರ 
“ಅನುಭವವೆಂಬುದು ಅನುಭಾವಿಕಗಲ್ಲದೆ 


ಹೊತ್ತಗೆಯಲ್ಲಿಲ್ಲ ನೋಡಾ' ಎಂಬ ಮಾತಿನಲ್ಲಿಯೂ 
ವ್ಯಕ್ತವಾಗಿದೆ. ಇದು ವಚನಕಾರರ ಧೋರಣೆಯು 


ಹೌದು ನುಡಿಗಿಂತ ನಡೆಗೆ ಮಾತಿಗಿಂತ ಅನುಭವಕ್ಕೆ 
ಪ್ರಾಧಾನ್ಯತೆ ಕೊಟ್ಟರು ವಚನಕಾರರು. 


“ಶಿವಯೋಗಿಯ ಶರೀರಂ ವೃಥಾ 
ಸವೆಯಲಾಗದು ಅನುಗೊಂಬನಿತು ಕಾಯಕ 
ನಡೆಯಂತಿರಬೇಕು' (ರಾಘವಾಂಕ) ಇದು 
ಸಿದ್ದರಾಮನ ಜೀವನದ ಸೂತ್ರ. ಸಾಮಾಜಿಕ 


ಕಾರ್ಯಗಳಲ್ಲೇ ಅವನು ತನ್ನ ಜೀವನವನ್ನು ಕಳೆದು 
ತಾನು ಕಟ್ಟಿಸಿದ ಕೆರೆಯ ನೀರನ್ನು ತನ್ನ ಮನದ 
ಸರ್ವ ಜೀವ ದಯಾಪರತ್ವಗಳು ಎಂದಿಗೂ ಬತ್ತಿ 
ಹೋಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದನು. 

ಎನ್ನ ಭವಭಾರ ನಿಮ್ಮದಯ್ಯ 

ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ 

ಎನ್ನ ಕರ ಕರ ಕಾಡದಿರು ತಂದೆ 

ನಿನ್ನ ಕಾಟ ಎನ್ನ ಪ್ರಾಣದೋಟ 

ಕಪಿಲಸಿದ್ದ ಮಲ್ಲಿನಾಥ 

ಕೊಲ್ಲು ಕಾಯಿ, ನಿಮ್ಮ ಧರ್ಮದವ ನಾನು. 

"ನಿನ್ನ ಕಾಟ ಎನ್ನ ಪ್ರಾಣದ ಓಟ' ಎಂಬ 
ಮಾತಿನ ಗಾದೆಯಂತಹ ಸಂಕ್ಷಿಪ್ತತೆಯನ್ನು ಗಮನಿಸಿ 
ಸಿದ್ದರಾಮ ಮೇಲ್ಮಟ್ಟದ ಕವಿಯಲ್ಲದಿದ್ದರೂ ಅವನು 
ಭಾಷೆಯ ಬಳಕೆಯಲ್ಲಿ ಎಚ್ಚರವನ್ನು ವಹಿಸಿದ್ದಾನೆ. 

ನೀರ ಕ್ರೀರದ ಸಂದುಗಳ ಹಂಸ ಬಿಚ್ಚಿ ಬಲ್ಲುದು, 

ನೋಡಯ್ಯಾ 

ದೇಹದ ಜೀವದ ಸಂದ ನೀವು ಬಿಚ್ಚ ಬಲ್ಲಿರಲ್ಲದೆ 

ನಾನೆಲ್ಲಿ ಬಲ್ಗೆನಯ್ಯ ? 

ನೀರನ್ನು 
ಬೇರ್ಪಡಿಸಬಲ್ಲದೆಂಬುದು ಪರಂಪರಾಗತವಾಗಿ 
ಬಂದಿರುವ ಒಂದು ನಂಬಿಕೆ. ಅದೇ ಹಳೆಯ 
ಸಂಗತಿಯನ್ನು ಸಿದ್ದರಾಮ ಹೇಳಿರುವ ರೀತಿ ಮಾತ್ರ 
ವಿಶೇಷ. ಹಂಸ ಅವೆರಡರ ಸಂದನ್ನು ಬಿಚ್ಚಬಲ್ಲದು 
ಎಂಬ ಮಾತು ಸುಂದರ. 

ಸಿದ್ದರಾಮ ಬಸವಣ್ಣನ ವಚನಗಳಿಗೆ ಮಾರು 
ಹೋಗಿದ್ದನು. ಇದು ಅವನ ನೂರಾರು ವಚನಗಳಲ್ಲಿ 
ಕಾಣಬಹುದು. ರಾಹುವಿನ 


ಹಾಲನ್ನು ಹಂಸ 


“ಸಂಸಾರವೆಂಬ 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 92 


This article available at: www.srujani.in 


SRUJANI: Indian Journal of Innovative Research and Development 


ಚಿತ್ರವಾಗಲಿ, ವೇದ ಪ್ರಿಯನಲ್ಲಯ್ಯಾ ನೀನು... 
ನಾದಪ್ರಿಯನಲ್ಲಯ್ಯ ನೀನು... ಭಕ್ತಪ್ರಿಯ...' ಎಂಬ 


ವಚನವಾಗಲಿ ಸ್ಪಷ್ಟವಾಗಿ ಬಸವಣ್ಣನ 
ವರಪಸಾದಗಳು. 
ಹಸಿವುದೋರದ ಮುನ್ನ, ತೃಷೆದೋರದ ಮುನ್ನ 


ವ್ಯಾಧಿ ವಿಪತ್ತುಗಳು ಬಂದಡಸದ ಮುನ್ನ 

ಕಪಿಲಸಿದ್ಧ ಮಲ್ಲಿಕಾರ್ಜನ ಲಿಂಗನ ಪೂಜಿಸುವ 

ಮುನ್ನ ಮುನ್ನ 

ಇದು ಬಸವಣ್ಣನ "ನೆರೆಕೆನ್ನೆಗೆ ತೆರೆಗಲ್ಲಕೆ' ಎಂಬ 
ಅತ್ಯಂತ ಸುಂದರ ವಚನದ ದುರ್ಬಲ ಅನುಕರಣೆ 
ಮಾತ್ರ. ಸಿದ್ಧರಾಮ ಬರಿಯ ಅನುಕರಣೆ ಮಾಡುವ 


ಕೃತಿಕಾರನಾಗಿರದೆ. ವಿಶಿಷ್ಟತೆಯನ್ನು ತೋರಿರುವ 
ವಚನಕಾರನೂ ಆಗಿದ್ದಾನೆ. 
ಸಿದ್ಧರಾಮ ತನ್ನ ಕಾಲದ ಅನೇಕ ದುಷ್ಟ 


ನಡವಳಿಕೆಗಳನ್ನು ಖಂಡಿಸಿದ್ದಾನೆ. ಲಿಂಗ ಕಳೆದು 
ಹೋಯಿತೆಂದು ಪ್ರಾಣ ಬಿಡುವವನನ್ನು ಕಂಡು 
ಅವನು ನಡುಗಿ ಹೋದಂತೆ ಒಂದು ಉಲ್ಲೇಖವಿದೆ. 
ಮೊದ ಮೊದಲು ಸ್ಥಾವರ ಲಿಂಗದಾರಕನಾಗಿದ್ದ 
ಅವನು ಕೊನೆ ಕೊನೆಗೆ ಅದನ್ನು ಬಿಟ್ಟು 
ಇಷ್ಟಲಿಂಗಧಾರಕನಾದ ಅವನಲ್ಲಿ ಸ್ಥಾವರಲಿಂಗ 
ಪೂಜೆಯ ಖಂಡನೆಯೂ ದೊರಕುತ್ತದೆ. 

ಚೆನ್ನಬಸವಣ್ಣ ಬಸವಣ್ಣನ ಸೋದರಿ 
ಅಕ್ಕನಾಗಮ್ಮನ ಮಗ. ಡೋಹರ ಕಕ್ಕಯ್ಯನ 
ವರಪ್ರಸಾದದಿಂದ ಅವನು ಜನಿಸಿದನೆಂದು ಹೇಳುವ 
ಕಥೆಗಳು ಉಂಟು. ಅವನಿಗೆ ಬಸವಣ್ಣನೇ 
ಲಿಂಗೋಪದೇಶವನ್ನು ಮಾಡಿ ಗುರುವಾದ. ಚಿಕ್ಕ 
ವಯಸ್ಸಿನಲ್ಲೇ ಮಹಾ ವಿದ್ವಾಂಸನು ಜ್ಞಾನಿಯೂ ಆದ 
ಚೆನ್ನಬಸವಣ್ಣನಲ್ಲಿ ಒಂದು ಅಧಿಕಾರವಾಣಿಯಿದೆ. 
ಅವನು ವೀರಶೈವ ಧರ್ಮಕ್ಕೆ ಒಂದು ತಾತ್ರಿಕ 
ನೆಲೆಗಟ್ಟನ್ನು ಒದಗಿಸಿದ ಬುದ್ಧಿಜೀವಿ. 

ಚೆನ್ನಬಸವಣ್ಣನ ವಚನಗಳಲ್ಲಿ ಕೆಲವು 
ಚಿಕ್ಕದಾಗಿದ್ದರೆ ಇನ್ನು ಕೆಲವು ಎರಡು ಅಚ್ಚಿನ 
ಪುಟಗಳನ್ನು ಮೀರುವಷ್ಟು ದೊಡ್ಡದಾಗಿವೆ. ಇವನಲ್ಲಿ 


ಸಂಸ್ಕೃತ ಶ್ಲೋಕಗಳ ಉದ್ಧರಣೆ ಹೆಚ್ಚು. ಇವನ 
ಭಾಷೆಯಲ್ಲಿ ಲಾಲಿತ್ಯ ಸಾಲದು. ಬಸವಣ್ಣನ ಸೂಕ್ಷ್ಮ 
ಸಂವೇದನಶೀಲತೆಯಾಗಲಿ, ಅಲ್ಲಮನ 
ನಿಗೂಢತೆಯಾಗಲಿ ಇವನಲ್ಲಿ ತೋರುವುದಿಲ್ಲ. 
ವಚನಕಾರರಲ್ಲಿ ಪ್ರಮುಖನಾದ ಬಸವಣ್ಣನ ತೀವ್ರ 
ಪ್ರಭಾವಕ್ಕೆ ಒಳಗಾಗಿರುವ ಇವನಲ್ಲಿ ನೂರಾರು ಕಡೆ 
ಬಸವಣ್ಣನ್ನು ನೆನಪಿಗೆ ತರುತ್ತವೆ. 

ಉದಯಾಸ್ಥಮಾನವೆಂಬುದು ಕೊಳಗದಲ್ಲಿ 

ಆಯುಷ್ಯವೆಂಬ ರಾಸಿಯನಳೆವರು 

ರಾಸಿ ತೀರದ ಮುನ್ನ ಸಟೆಯ ಸಡಗರವ ಬಿಟ್ಟು 

ತಿವಲಿಂಗಾರ್ಚನೆಯ ಮಾಡುವುದು ಕೂಡಲ 

ಚನ್ನಸಂಗಮದೇವ. 

ಆಯುಷ್ಯವೆಂಬ ಧಾನ್ಯದ ರಾಶಿಯನ್ನು 
ದಿನರಾತ್ರಿಗಳೆಂಬ ಕೊಳಗದಲ್ಲಿ ಅಳೆಯುತ್ತಾರೆ ಎಂಬ 
ಒಳ್ಳೆಯ ಚಿತ್ರದಿಂದ ಆರಂಭವಾದ ಈ ವಚನ 
ಮುಂದೆ ನುಗ್ಗಿ ಭೋದನೆಗೆ ತೊಡಗುತ್ತಾನೆ. ಇದ 
ಮಾಡದಿರ್ದಡೆ “ನಾಯಕ ನರಕ' 
ಮಾತಂತೂ ಆ ಸಂದರ್ಭಕ್ಕೆ ಸಂಪೂರ್ಣ 
ಅನುಚಿತವಾಗುತ್ತದೆ. ಕಬ್ಬನ ರಸವನ್ನು ಸವಿಯಲಾರದ 


ಎಂಬ ಶಾಪದ 


ಹೊರಗಿನ ಎಲೆಯನ್ನು ಮೇಯುವ ಕುರಿಯ 
ಚಿತ್ರವಾಗಲಿ, ಗಿಳಿಯ ಚಿತ್ರವಾಗಲಿ ಹೀಗೆಯೇ 
ವಿಫಲವಾಗುತ್ತದೆ. 


ಉರಿಯ ಸೀರೆಯುಟ್ಟು ಕಡೆಸೆರಗ ಬಿಡುಬೀಸಿ 

ಮಡದಿ ತನ್ನ ಕೆಳದಿಯರೊಡಗೊಂಡು ಆಡುತ್ತಿರೆ 

ಪತಿ ಬಂದು ಸತಿಯೊಡನೆ ಸೇರಿ ಇಬ್ಬರೂ 
ತಮ್ಮನ್ನು ತಾವು ಮರೆತು ಒಂದಾಗುವ ಚಿತ್ರವು 
ಜೀವಾತ್ಮ ಪರಮಾತ್ಮರ ಮಿಲನವನ್ನು ಸೊಗಸಾಗಿ 
ಚಿತ್ರಿಸುತ್ತದೆ. 

ಬೇಡವೋ ಇಲಿಚಯ್ಯಾ 

ಮೊನ್ನೆ ಬಂದು ನಮ್ಮ ತಿವದಾರವ ಕಡಿದೆ 

ನೆನ್ನೆ ಬಂದು ನಮ್ಮ ಸೆಜ್ಜೆಯ ಕಡಿದೆ 

ಇಂದು ಬಂದು ನಮ್ಮ ವಸ್ತ್ರವ ಕಡಿದೆ 

ಬೇಡವೋ ಇಲಿಚಯ್ಯಾ / 


VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 93 


This article available at: www.srujani.in 


SRUJANI: Indian Journal of Innovative Research and Development 


ಇದೊಂದು ಅಪೂರ್ವ ವಿಡಂಬನಾತ್ಮಕ ವಚನ 
"ಇಲಿಚಯ್ಯ' ಎಂದು ಗೌರವದಿಂದ ಕರೆದಿರುವುದು 
ಯಾರೋ ಬಂದು ಏನೋ ತೊಂದರೆ 
ಕೊಟ್ಟಿರಬೇಕು. ಮೊದಲು ಉದಾಸೀನ ಮಾಡಿದ 
ಚನ್ನಬಸವ ಮತ್ತೆ ಮತ್ತೆ ಮುಂದುವರೆದಾಗ 
"ನಿನಗಂಜರು ನಿನ್ನ ಗಣಪತಿಗಂಜರು' ಎಂದು 
ಅಣಕಿಸಿ ಸ್ಪಷ್ಟ ಉತ್ತರ ಕೊಟ್ಟಂತಿದೆ. 

ಸದಾ ತೊಂದರೆ ಕೊಡುವ ಮನುಷ್ಯ ವರ್ಗದ 
ವಿಡಂಬನೆಯಿದೆ. ಅಥವಾ ವಾಸ್ತವವಾಗಿ ತನಗೆ ತನ್ನ 
ಮನೆಗೆ ಇಲಿಯಿಂದಾಗುತ್ತಿರುವ ತೊಂದರೆಯನ್ನು 
ವಚನದ ರೂಪದಲ್ಲಿ ಹೇಳುತ್ತಿರಬಹುದು. 

ಚನ್ನಬಸವನನ್ನು ಬರಿಯ ಸಾಹಿತ್ಯದ 
ದೃಷ್ಟಿಯಿಂದ ನೋಡಿ ವಿಮರ್ಶಿಸುವುದು ಅವನಿಗೆ 
ಅನ್ಯಾಯ ಮಾಡಿದಂತೆಯೇ ಸರಿ. ಆದರೆ ಅವನ 
ಒಂದೂವರೆ ಸಹಸ್ತದಷ್ಟು ವಚನಗಳು ನಿಜವಾಗಿಯೂ 
ವಿಷಯಗಳ ಗಣಿ ತನ್ನ ಕಾಲದ ಸಾಮಾಜಿಕ 
ವ್ಯವಹಾರಗಳು ಮತ ಪ್ರಾದೇಶಿಕ 
ವಿಚಾರಗಳು ಇವುಗಳ ಚಿತ್ರ ದೊರಕುತ್ತದೆ. 
ವಚನಕಾರರು ಸಾಮಾಜಿಕವಾಗಿ ಏನನ್ನು ಸಾಧಿಸಿದರು 
ಎಂಬುದರ ವಿವರಗಳನ್ನು ತಿಳಿಯ ಬಯಸುವವರು 


ಪ್ರಾಬಲ್ಯ 


ಅನಿಸಿದ್ದನ್ನು ಸ್ವಚ್ಛಂದವಾಗಿ ಅಭಿವ್ಯಕ್ತಪಡಿಸಲು ಸಾಧ್ಯ. 
ವಚನಗಳಲ್ಲಿ ಹಾಗೆ ನೋಡಿದರೆ ಅದೇ ಮುಖ್ಯ. ತನ್ನ 
ಸುಖ, ದುಃಖ, ಕೋಪ, ತಾಪ ಸಮಾಜದ ಬಗ್ಗೆ 
ತನಗೆ ಅನಿಸಿದ್ದನ್ನು ತೀವ್ರವಾದ ಅನುಭವಗಳು, 
ಇವುಗಳನ್ನು ವಚನಕಾರರು ಹೇಳಿಕೊಂಡರು. ಕನ್ನಡ 


ಸಾಹಿತ್ಯಕ್ಕೆ ವೈಯಕ್ತಿಕ ಪ್ರಪಂಚ ಬಂದದ್ದೇ 
ವಚನಕಾರರಿಂದ. ಈ ಸಾಹಿತ್ಯದಲ್ಲಿ ಕಾಲ್ಪನಿಕ 
ಜಗತ್ತಿಗಿಂತ ವ್ಯಕ್ತಿಯ ಒಳಜಗತ್ತಿನ ಚಿತ್ರಣ 


ದೊರಕುತ್ತದೆ. ವಚನಕಾರರೂ ಅಂತಹ ಜಗತ್ತನ್ನು 
ತಮ್ಮ ಸಂವೇದನೆಗೆ ಒಳಗಾದ ಜಗತ್ತನ್ನು ಕನ್ನಡಕ್ಕೆ 
ಬಂದದ್ದು ವಚನಕಾರರ ಮೂಲಕವೇ ಎಂದರೆ 
ಅಂತಹ ಉತ್ಪ್ರೇಕ್ಷೆಯೇನು ಆಗಲಾರದು. 


ಪರಾಮರ್ಶನ ಗ್ರಂಥಗಳು 

* ಚಿದಾನಂದ ಮೂರ್ತಿ, ಎಂ, (201). ವಚನ 
ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 
ಬೆಂಗಳೂರು 


ಸಾಹಿತ್ಯ. 
ಸಂಪುಟ, 
ವಿಶ್ವವಿದ್ಯಾಲಯ. 


ಪ್ರಸಾರಾಂಗ, 


* ನಾಗಭೂಷಣಸ್ವಾಮಿ, ಓ.ಎಲ್‌. (ಸಂ.). 
(2004). ವಚನ ಸಾವರ. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 


ಅವರನ್ನು ಬಹಳ ಎಚ್ಚರಿಕೆಯಿಂದ ಅಭ್ಯಾಸ 
ಮಾಡಬೇಕು. * ನಾರಾಯಣ, ಪಿ.ವಿ. (1983). ವಚನ ಸಾಹಿತ್ಯ: 
ವಚನ ಪ್ರಕಾರಕ್ಕೆ ಒಂದು ರೂಪವನ್ನು ಕೊಟ್ಟವನು ಜಸ ಈ ಪಟು. ಹು ಟೀ 
ಅನನ್ಯ ಹಟ ಅಧ್ಯಯನ ಸಂಸ್ಥೆ. 
ಜೇಡರ ದಾಸಿಮಯ್ಯ ಅದನ್ನು ಬೆಳೆಸಿದವರು `ಸ ೫ 
ಬಸವಣ್ಣ, ಅಲ್ಲಮ, ಅಕ್ಕ, ಸಿದ್ಧರಾಮ ಹಾಗೂ ಚನ್ನ * ನಾವಲಗಿ, ಸಿಕೆ. (2015). ಶರಣ ಸಂಪದ. 
ಬಸವಣ್ಣ ವಚನ ಸಾಹಿತ್ಯವು ಒಂದು ಸನ್ನಿ ವ್ಯ ಇಟು ಬುಜ ಬೃ 
ಮಂದಿರವಾದರೆ ಅದರ ಅಡಿಗಲ್ಲು ದಾಸಿಮಯ್ಯ ಈ ಚು ಟು ಮಧ್ಯ ಓಮ 
ಐವರು ಅದರ ಪಂಚಕಲಶ ಗೋಪುರ. ಕಾಕ್‌ 
ವಚನಗಳು ಚಂಪೂ ಕಾವ್ಯಗಳಿಗಿ೦ತ 
ಸಂಪೂರ್ಣವಾಗಿ ಬೇರೆಯಾಗಿಯೇ ನಿಲ್ಲುತ್ತವೆ. 
ಯಾವುದೇ ಸಿದ್ದ ಛಂದೋ ರೂಪವು ಇಲ್ಲಿಲ್ಲ. 
ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ಬಗೆಯ 
ಮುಕ್ತ ಛಂದಸ್ಸು ಅವುಗಳದು. ಕೃತಿಕಾರ ತನಗೆ 
VOLUME-3, ISSUE-2, MAY-JUNE 2024 ISSN: 2583-3510, Pp. 85-94 94 


This article available at: www.srujani.in 


165% 2583-3510 


SIRDF 


editor@srujani.in 
www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 95-99 

Bi-Monthly, Peer-Reviewed, Open Access, Indexed Journal 


ಕುವೆಂಪು ಅವರ "ರೈಲ್‌ ರಸ್ತೆ' ಕವಿತೆಯಲ್ಲಿನ ಆಧುನಿಕತೆಯ ಪ್ರತಿನಿಧೀಕರಣ ಹಾಗೂ 
ಪರಿಣಾಮಗಳು 


ಡಾ. ಸಂಗೀತ ಪಿ 
ಸಹ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸೂಲಿಬೆಲೆ, 
ಹೊಸಕೋಟೆ ತಾಲ್ಲೂಕು, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ. 

Abstract: 

ಕುವೆಂಪು ಅವರು ಕನ್ನಡದ ವಿಶಿಷ್ಟ ಧ್ವನಿ. ತಮ್ಮ ವೈವಿಧ್ಯಪೂರ್ಣವಾದ ಸೃಜನಶೀಲ ಅಭಿವೃಕ್ತಿಯಿಂದ 
ಸಾಹಿತ್ಯದ ಎಲ್ಲಾ ಪಕಾರಗಳಲ್ಲಿ ಕೃಷಿ ಮಾಡಿದವರು. ಕಾವ್ಯ. ಕಥೆ. ಕಾದಂಬರಿ, ನಾಟಕ, ಪಬ೦ಧ. ಮಹಾಕಾವ್ಯ. 
ಆತ್ಮಕಥೆ - ಹೀಗೆ ಪ್ರತಿಯೊಂದು ಪ್ರಕಾರವು ವಾಸ್ತವತೆಗೆ ಕನ್ನಡಿ ಹಿಡಿದಂತೆ ಪುಸ್ತತ ಸಂದರ್ಭದ ಜ್ವಲಂತ 
ಸಮಸ್ಯೆಗಳನ್ನು ಆಳವಾಗಿಸಿಕೊ೦ಡು ನಿರೂಪಿತವಾಗಿದೆ ಮಾನವನ ಮೂಲಭೂತ ಸಮಸ್ಯೆಗಳಾದ ಅನ್ನ, ಅರಿವೆ, 
ಆಶ್ರಯಗಳಂತೆಯೇ ಪಸ್ತುತದಲ್ಲಿ "ಪರಿಸರ' ಅಥವಾ 'ಪಕೃತಿ'ಯೆಂಬ ಪರಿಕಲ್ಪನೆ ಕೂಡ ಬಹು ಚರ್ಚಿತ 
ವಿಷಯವಾಗಿದೆ. ಪರಿಸರದ ಮಹತ್ವವನ್ನು ಅರಿತ ಕವಿ ಪತಿಭೆಗಳು ಸಾಹಿತ್ಯದ ಎಲ್ಲಾ ಪಕಾರಗಳಲ್ಲಿಯೂ 
ಪಕೃತಿಯ ವಿವರಗಳು ಹಾಗೂ ಪರಿಸರದೊಂದಿಗಿನ ಆತ್ಮೀಯ ಸಂಬಂಧಗಳನ್ನು ಅನಾವರಣಗೊಳಿಸಿದ್ದಾರೆ. 
ಪಸ್ಸುತ ಲೇಖನದಲ್ಲಿ ಕುವೆಂಪು ಅವರ "ರೈಲ್‌ ರಸ್ಥ' ಕವಿತೆಯನ್ನು ಕುರಿತು ಅದ್ಧಯನ ಮಾಡಲಾಗಿದೆ. ಈ 
ಕವಿತೆಯನ್ನು ಪರಿಸರ ದೃಷ್ಟಿಕೋನದಿಂದ ಓದುತ್ತಾ ಹೋದರೆ ಒಳಾರ್ಥಗಳು ಓದುಗರ ಗ್ರಹಿಕೆಗೆ ಬಾರದಿರವು. 


Keywords: ಕನ್ನಡ ಸಾಹಿತ್ಯ, ಪರಿಸರ ಕಾಳಜಿ, ಕುವೆಂಪು, ರೈಲ್‌ ರಸ್ತೆ 


ಪೀಠಿಕೆ 


ಪರಿಸರ ಅಥವಾ ಪ್ರಕೃತಿ ಎಂಬ ಶಬ್ದಕ್ಕೆ ನಡೆಯುತ್ತಿತ್ತು. ಅಷ್ಟೇ ಅಲ್ಲದೆ ಸಾಹಿತ್ಯಕವಾಗಿಯೂ 
ತಿನ | ದ 


ಹಿಂದಿಗಿಂತಲೂ ಇಂದು ಅಂದರೆ 21ನೇ ಶತಮಾನದ 
ಹೊಸ್ತಿಲಲ್ಲಿ ಸಾಕಷ್ಟು ವಿಶಾಲವಾದ ಅರ್ಥಗಳಿವೆ. 
ಸರ್ವವ್ಯಾಪಿಯಾದ ಪರಿಸರ ಜಗತ್ತಿನ 
ಮೂಲವಾಗಿದೆ. ಅಂದರೆ ಮಾನವ ಸಮುದಾಯದ 
ಸೃಷ್ಟಿಯ ಪೂರ್ವದಲ್ಲಿಯೇ ಇದು ತನ್ನ 
ಅಖಂಡತೆಯನ್ನು ಸ್ಥಾಪಿಸಿತ್ತು. ಹೀಗೆ ರೂಪುಗೊಂಡ 
ದಿನಮಾನಗಳಲ್ಲಿ ಪರಿಸರವನ್ನು ಕುರಿತ ಅರ್ಥ, 
ವ್ಯಾಖ್ಯಾನ, ವಿವರಣೆ, ವಿಶ್ಲೇಷಣೆ, ಚರ್ಚೆ, ಚಿ೦ತನ- 


ಮಂಥನಗಳು ಹಲವು ವಿಭಿನ್ನ ನೆಲೆಗಳಲ್ಲಿ 


ಲ್ಲಿ 
ಸೃಷಿಗೆ 


ಪರಿಸರ ಕಲಾತ್ಮಕ ರೂಪವನ್ನು ಪಡೆದುಕೊಂಡು 
ಅಸಂಖ್ಯಾತ ಸಾಹಿತ್ಯ ಕೃತಿಗಳ ವಿನೂತನ ಅಭಿವ್ಯಕ್ತಿಗೆ 
ವಸ್ತುವಾಗಿತ್ತು ಇಂತಹ ಪರಿಸರ ಕೇವಲ ಪ್ರಾಣಿಗಳ 


ಮತ್ತು ಸಸ್ಯಗಳ ನಡುವಿನ ಸಂಬಂಧಗಳ 
ಅಧ್ಯಯನವಾಗಿರದೆ ಸಮಸ್ತ ಚೇತನಾಚೇತನ 
ವಸ್ತುಗಳು ಹಾಗೂ ಅವುಗಳ ಪರಿಸರದ 


ಅಧ್ಯಯನವೂ ಆಗಿದೆ. ಇದರಂತೆಯೇ ಮಾನವನು 
ಕೂಡ ಪರಿಸರದ ಅವಿಭಾಜ್ಯ ಅಂಗವಾಗಿ ಜೀವ 
ಪರಿಸರ ವಿಜ್ಞಾನದ ಭಾಗವಾಗಿದ್ದಾನೆ. 


Please cite this article as: ಸಂಗೀತ ಪಿ. (2024). ಕುವೆಂಪು ಅವರ "ರೈಲ್‌ ರಸ್ತೆ' ಕವಿತೆಯಲ್ಲಿನ ಆಧುನಿಕತೆಯ ಪ್ರತಿನಿಧೀಕರಣ ಹಾಗೂ 
ಪರಿಣಾಮಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 95-99 


SRUJANI: Indian Journal of Innovative Research and Development 


ಮಾನವ ಮತ್ತು ಪರಿಸರ ಎಂಬ ಎರಡೂ 
ಪದಗಳು ಭಿನ್ನವಾಗಿದ್ದರೂ ವಾಸ್ತವವಾಗಿ ಇವೆರಡೂ 
ಒಂದಕ್ಕೊಂದು ಸಂಬಂಧವನ್ನು ಪಡೆದುಕೊಂಡಿವೆ. 
ಗೋಚರಿಸುವ ಸಮಸ್ತ 
ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಾನವ ತನ್ನ 


ಭವಿಷ್ಯಕ್ಕೆ ಮುಖ್ಯವೆನಿಸುವ ನವನಾಗರಿಕತೆಯನ್ನು 
ಕಟ್ಟಲು ಮುಂದಾದನು. ಬೌದ್ಧಿಕವಾಗಿ ಹಾಗೂ 
ಮಾನಸಿಕವಾಗಿ ಬುದ್ದಿವಂತನೆಂಬ ಹಣೆಪಟ್ಟಿ 
ಧರಿಸಿಕೊಂಡಿರುವ ಈತ ಪರಿಸರ ವ್ಯಾಖ್ಯೆಯನ್ನು 
ಮಾರ್ಪಾಡು ಮಾಡುತ್ತಿರುವಂತೆ ಕಾಣುತ್ತಾನೆ. 
ಇಂತಹ ಸನ್ನಿವೇಶದಲ್ಲಿ ಪರಿಸರ ಕೇಂದ್ರಿತ 
ದೃಷ್ಟಿಕೋನ ಮಾನವರೆಲ್ಲರ ಒಟ್ಟಾರೆ ಬದುಕಿಗೆ 


ಅರ್ಥವನ್ನು ಕೊಡುತ್ತದೆ. ಇದರ ಮಹತ್ವವನ್ನು ಅರಿತ 
ಕವಿ ಪ್ರತಿಭೆಗಳು ಹತ್ತನೇ ಶತಮಾನದ ಚಂಪೂ 
ಸಾಹಿತ್ಯದಿಂದ ಹಿಡಿದು ಇಂದಿನ ಆಧುನಿಕ 
ಸಾಹಿತ್ಯದವರೆಗೂ ಪರಿಸರವನ್ನು ಭಿನ್ನ ಭಿನ್ನ 
ಆಯಾಮಗಳಲ್ಲಿ ಬಳಸಿದ್ದಾರೆ. ಸಾಹಿತ್ಯದ ಪ್ರಮುಖ 
ಪ್ರಕಾರಗಳಾದ ಚಂಪೂ, ವಚನ, ತ್ರಿಪದಿ, ರಗಳೆ, 
ಷಟ್ಪದಿ, ಸಾಂಗತ್ಯ ಇಂತಹ ರಚನೆಗಳಲ್ಲಿ ಪ್ರಕೃತಿಯ 


ವಿವರಗಳು ದಟ್ಟವಾಗಿ ಕಾಣಸಿಗುತ್ತವೆ. 
ಪರಿಸರದೊಂದಿಗಿನ ಆತ್ಮೀಯ ಸಂಬಂಧಗಳು 
ಅನಾವರಣಗೊಂಡಿರುವುದು ಪ್ರಕಟಗೊಳ್ಳುತ್ತದೆ. 


ಆದರೆ ಮಾನವನ ಹಂತಹಂತದ ಬೆಳವಣಿಗೆಯಿಂದ 
ಪರಿಸರದ ಏಕಾಂತಕ್ಕೆ ಧಕ್ಕೆ ಉಂಟಾಗಿ ಕ್ರಮೇಣ 
ನಿಧಾನಗತಿಯಲ್ಲಿ  ಪಲ್ಲಟಗೊಳ್ಳಲು ಆರಂಭಿಸಿತು. 
ಯಾವುದೇ ಪ್ರದೇಶದಲ್ಲಿನ ಭೌಗೋಳಿಕ ಪರಿಸರ 
ಮತ್ತು ಅಲ್ಲಿ ಜೀವಿಸುವ ಜೀವಿಗಳ ಸಂಬಂಧಗಳು 
ಪರಸ್ಪರ ಹೋರಾಟ ಹೊಂದಾಣಿಕೆಗಳ ಆಧಾರದಲ್ಲಿ 
ನಡೆಯುತ್ತಿರುತ್ತದೆ. ಎಷ್ಟೋ ಸಾವಿರ ವರ್ಷಗಳಿಂದ 
ಈ ಬಗೆಯ ನಿಸರ್ಗ ಧರ್ಮದಲ್ಲಿಯೇ 
ಮುಂದುವರಿದ ವ್ಯವಸ್ಥೆ ಇಂದು ಸಂಪೂರ್ಣವಾಗಿ 


ಜೀವಿಸುತ್ತಿದ್ದರು ಎಂಬುದು ಪರಿಸರ ಚಿಂತಕ ಹೆನ್ರಿ 
ಡೇವಿಡ್‌ ಥೋರೋನ ಅಭಿಮತ. ಅಂತೆಯೇ 
ಮಾನವ ಪರಿಪೂರ್ಣನೆನಿಸಿಕೊಳ್ಳಬೇಕಾದರೆ ಅಥವಾ 
ರ್ಪರೂತ್ವದೆಡೆಗೆ ಚಲಿಸಬೇಕಾದರೆ ಎಂದೆಂದಿಗೂ 
ಪರಿಸರದೊಂದಿಗೆ ಸ್ನೇಹಭಾವನೆಯನ್ನು 
ಉಳಿಸಿಕೊಂಡಿರಬೇಕು. ಪ್ರಕೃತಿ ಮತ್ತು ಮನುಷ್ಯ 
ಒಂದೇ ಎಂಬ ಸಮತಾಭಾವವನ್ನು ಬೆಳೆಸಿಕೊಳ್ಳಬೇಕೇ 
ಹೊರತು ಅಹಂಕಾರವನ್ನಲ್ಲ. ಇಂತಹ ವಾಸ್ತವ ಸತ್ಯ 
ತಿಳಿದಿದ್ದರೂ “ಇರುವುದೊಂದೇ ಭೂಮಿ” ಆದರೂ 
ಮಾನವ ನಿರಂತರವಾಗಿ ಅಭಿವೃದ್ಧಿ ಚಟುವಟಕೆಗಳಲ್ಲಿ 
ಮಗ್ಗನಾಗಿದ್ದಾನೆ. 

ಕೈಗಾರಿಕೀಕರಣ, ನಗರೀಕರಣ, ಪ್ರಗತಿ 
ಪ್ರಕ್ರಿಯೆಗಳು, ವಿಜ್ಞಾನ ಹಾಗೂ ತಂತ್ರಜ್ಞಾನದ 
ಅಪರಿಮಿತ ಬೆಳವಣಿಗೆ, ಯುದ್ಧ, ಹಿಂಸೆ, ಕೌರ್ಯ, 
ಭಯೋತ್ಪಾದನೆ, ಉಗ್ರಗಾಮಿ ಚಟುವಟಿಕೆಗಳು, 
ಆಧುನಿಕ ಕೃಷಿ ಪದ್ಧತಿಗಳು, ಬೃಹತ್‌ ಅಣೆಕಟ್ಟುಗಳ 
ನಿರ್ಮಾಣ, ವಾಣಿಜ್ಯ ಬೆಳೆಗಳ ಬಗೆಗಿನ ಒಲವು 
ಇಂತಹ ಅಸಂಖ್ಯಾತ ಕಾರ್ಯಗಳು ನಿಜಕ್ಕೂ ಗಾಬರಿ 
ಹುಟ್ಟಿಸುತ್ತವೆ. ಇವು ಇಪ್ಪತ್ತೊಂದನೇ ಶತಮಾನದ 
ಪರಿಸರ ಪರಿಕಲ್ಪನೆಗೆ ಆತಂಕವನ್ನು ತಂದೊಡ್ಡುತ್ತವೆ. 
ಈ ಬಗೆಯ ಅಭಿವೃದ್ಧಿ ಪಥದ ಕುಸರಿ ಕೆಲಸಗಳಿಗೆ 
ಮುಂದಾಗಿರುವ ಮನುಷ್ಯ ತನ್ನ ಜೀವನದ 
ಕರಾಳತೆಯನ್ನು ತಾನೇ ವೀಕ್ಷಿಸುತ್ತಾನೆ ಎನ್ನುವುದರಲ್ಲಿ 
ಯಾವ ಅನುಮಾನವೂ ಇಲ್ಲ. ಪರಿಸರದ ಮೇಲಿನ 
ಹಲವು ರೀತಿಯ ದಬ್ಬಾಳಿಕೆಗಳು ಮಾನವನ ಮರಣ 
ಶಾಸನಗಳನ್ನು ಈಗಾಗಲೇ ಸಿದ್ಧಪಡಿಸಿವೆ. 
ಜಾಗತೀಕರಣದ ನೀತಿ ನಿಯಮಗಳಿಂದ ಆಧುನಿಕ 
ಮಾನವ ಅತಿಭೋಗದ ದುರಾಸೆಯ ರೋಗಕ್ಕೆ 
ಬಲಿಯಾಗಿ ಎಲ್ಲವೂ ನನಗೆ ಎಂಬ ಪದಾರ್ಥ 
ವ್ಯಾಮೋಹ ಧೋರಣೆಗೆ ಒಳಗಾಗುತ್ತಿದ್ದಾನೆ. ಇದು 
ಈ ಕಾಲಮಾನದ ದುರಂತವೇ ಹೌದು. ಅಸಂಖ್ಯಾತ 


ಬದಲಾಗಿದೆ. ವರ್ಷಗಳಿಂದ ಪ್ರಕೃತಿಯಲ್ಲಿನ ನೈಸರ್ಗಿಕ 
ಆದಿ ಮಾನವರು ಪ್ರಕೃತಿಯ ಮಡಿಲಲ್ಲಿಯೇ ಸಂಪನ್ಮೂಲಗಳು ಸಮಾನವಾಗಿ 

ಹುಟ್ಟಿ ಬೆಳೆದು ಅದರ ನಿಕಟ ಸಹವಾಸದಲ್ಲಿಯೇ ಹಂಚಿಕೆಯಾಗುತ್ತಿದ್ದಾಗ ಪರಿಸರದ ಬಗೆಗಿನ 

VOLUME-3, ISSUE-2, MAY-JUNE 2024 ISSN: 2583-3510, Pp. 95-99 96 


This article available at: www.srujani.in 


58014711: Indian Journal of Innovative Research and Development 


ಬಿಕ್ಕಟ್ಟುಗಳ ಚಿಂತೆ ಯಾರಿಗೂ ಅಷ್ಟಾಗಿ ಇರಲಿಲ್ಲ. 
ಆದರೆ ಇಂದು ಇದು ತದ್ದಿರುದ್ದವಾಗಿದೆ. 
ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಅಭಿವೃದ್ದಿ 
ಹೊಂದಿರುವ ರಾಷ್ಟ್ರಗಳು ಎಚ್ಚೆತ್ತುಕೊಂಡು 
ಕ್ರಮವಹಿಸಿದಂತೆ ನಮ್ಮ ರಾಷ್ಟ್ರ ಯಾವುದೇ 
ಪೂರ್ವನಿಯೋಜಿತ ಯೋಜನೆಗಳನ್ನು 
ಹಾಕಿಕೊಂಡಿರಲಿಲ್ಲ. ಹಾಗಾಗಿಯೇ ಭಾರತದಲ್ಲಿ 
1960ರ  ತರುವಾಯವೇ ಪರಿಸರ ಪರವಾದ 
ಕಾಳಜಿಗಳು ಕಂಡುಬಂದವು. ಅಲ್ಲಿಯವರೆಗೂ 
ಯಥೋಚಿತವಾಗಿ ಪರಿಸರದ ಪ್ರಶ್ನೆಗಳು 
ಪ್ರಶ್ನೆಗಳಾಗಿಯೇ ಉಳಿದಿದ್ದವು. ಇಷ್ಟಾದರೂ ಮಾನವ 
ಯಶಸ್ಸನ್ನು ಸಾಧಿಸುವ ಧಾವಂತದಲ್ಲಿದ್ದಾಗ ಪರಿಸರ 


ಮತ್ತಷ್ಟು ದ್ವಂದ್ವ ನಿಲುವನ್ನು ಪಡೆಯಿತು. 
ಪ್ರಕೃತಿಯಲ್ಲಿನ ಸಂಪನ್ಮೂಲಗಳ ಹೇರಳ ಬಳಕೆಯಿಂದ 
ಮನುಕುಲ ಸಮೃದ್ಧವಾಗುವುದರೆಡೆಗೆ ಚಲಿಸಿತೇ 


ಹೊರತು ಅದರ ಬದಲಾಗಿ ಸಮಗ್ರ ಸೃಷ್ಟಿಯನ್ನು 
ಕಾಪಾಡಿಕೊಂಡು ಬರುವ ಯಾವ ತರಹದ 
ಸದುದ್ದೇಶವು ಮಾನವನಿಗಿರಲಿಲ್ಲ. ಇಲ್ಲಿಂದ ಎಲ್ಲರೂ 
ಪ್ರಗತಿಯ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದರು. 
ಅಷ್ಟೇ ವೇಗವಾಗಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ 
ನಡುವೆ 
ಆರ್ಥಿಕಾಭಿವೃದ್ಧಿಯನ್ನು ಹಿಮ್ಮಡಿಗೊಳಿಸಿಕೊಳ್ಳುವ 
ಪ್ರಯತ್ನದಲ್ಲಿ ವೃಥಾ ಕಾಲಹರಣ ಮಾಡಿದರು. 


ಪೈಪೋಟಿ ನಡೆಸಿ ತಮ್ಮ 


ಮಾನವನ ಅತಿಯಾಸೆಯ ವೃಕ್ಷ ತನ್ನ 
ರೆಂಬೆಕೊಂಬೆಗಳನ್ನು ನಿಲುಗಡೆಯಿಲ್ಲದೆ 
ಬೆಳೆಸಿಕೊಳ್ಳಲು ಪ್ರಾರಂಭಿಸಿತು. 

ಜಾಗತಿಕ ಮಟ್ಟದ ಬಹು ಚರ್ಚಿತ ಹಾಗೂ 
ಜಿಂತಿತ ವಿಷಯವಾಗಿ ರೂಪುಗೊಂಡ ಆಧುನಿಕತೆ 
ತನ್ನ ಬಲಾಢ್ಯ ಬಾಹುಗಳನ್ನು ಎಲ್ಲೆಡೆಗಳಲ್ಲಿ ಚಾಚಿ 


ವಿಸ್ತರಿಸಲು ಮೊದಲು ಮಾಡಿತು. ಇದರ 
ಪ್ರತಿರೂಪವಾಗಿ ಎಲ್ಲರ ಆಕರ್ಷಣೆಯ ಕೇಂದ್ರ 
ಬಿಂದುವಾಗಿ ಬಂದದ್ದೇ ರೈಲ್‌ ರಸ್ತೆ ಕುವೆಂಪು 


ಅವರ “ರೈಲ್‌ ರಸ್ತ' ಕವಿತೆ ಮಾರ್ಚ್‌ 16, 
1934ರಂದು ಅಕ್ಷರ ರೂಪವನ್ನು ಕಂಡಿತು. ಇದು 
1944ರಲ್ಲಿ ಪ್ರಕಟವಾದ “ಕೋಗಿಲೆ ಮತ್ತು 
ಸೋವಿಯತ್‌ ರಷ್ಯಾ? ಕವನ ಸಂಕಲನದ ಒಂದು 
ಗರಿಯೂ ಹೌದು. ಮೇಲ್ನೋಟಕ್ಕೆ ಸರಳವಾದ 
ಕವಿತೆಯಾಗಿ ಕಂಡರೂ ಹಲವು ರೀತಿಯ ಅರ್ಥ 
ಪರಂಪರೆಗಳನ್ನು ತನ್ನಲ್ಲಿ ಗರ್ಭೀಕರಿಸಿಕೊಂಡಿದೆ. ಈ 
ಕವಿತೆಗೂ ಆಧುನಿಕ ಮಾನವನ ನಿತ್ಯ ನಿರಂತರ 
ಬೆಳವಣಿಗೆಗೂ ತೀರಾ ಹತ್ತಿರದ ಸಂಬಂಧವಿದೆ. 
ಪರಿಸರ ದೃಷ್ಟಿಕೋನದಿಂದ ಕವಿತೆಯನ್ನು ಓದುತ್ತಾ 
ಹೋದರೆ ಒಳಾರ್ಥಗಳು ಓದುಗರ ಗ್ರಹಿಕೆಗೆ 
ಬಾರದಿರವು. ಆದ್ದರಿ೦ದಲೇ ಇಂಥ ಕವಿತೆಯ ಮರು 
ಓದಿಗೆ ಮೊದಲ ಆದ್ಯತೆ ನೀಡಲಾಗಿದೆ. 

ಭೂದೇವಿ ಇಡೀ ಮನುಕುಲದ ಎಲ್ಲಾ ರೀತಿಯ 


ಆಧುನಿಕತೆಯತ್ತಲೇ ಹೊರಳಿರುವ ಮಾನವ ತನ್ನ ಕ್ರೌರ್ಯ ಅಟ್ಟಹಾಸವನ್ನು ತಾಳುವ ಸಹನಾ 
ಮುಂದಿನ ಭವಿಷ್ಯದ ದಿನಗಳನ್ನು ಹಾಗೂ ಅದರ ಮೂರ್ತಿ. ಇದನ್ನೇ ಮೂಲಬಂಡವಾಳವನ್ನಾಗಿಸಿ 
ಮಾರಕ ಪರಿಣಾಮವನ್ನು ಒಮ್ಮೆಯಾದರೂ ಕೊಂಡ ಸಾಮಾಜಿಕ ವ್ಯವಸ್ಥೆ ತನ್ನ ಅಧಿಕಾರದ 
ಅವಗಾಹನೆಗೆ ತಂದುಕೊಳ್ಳದೆ ಕಾಲನೂಕಿದ್ದು ಮಾತ್ರ ಮುದ್ರೆಯನ್ನೊತ್ತಿತು. ಇಂತಹ ಇಬ್ಬಂದಿ ಸ್ಥಿತಿಯಲ್ಲಿ 
ದುರಂತದ ಸಂಗತಿಯೆನಿಸುತ್ತದೆ. ಇಂತಹ ಎಲ್ಲ ಭೂಮಾತೆ ಅಂಗವೈಕಲ್ಯಕ್ಕೆ ತುತ್ತಾಗಿ 
ಪ್ರಯತ್ನಗಳ ಫಲವಾಗಿ ಹೊಸ ಕಾಲದ ಹೊಸ ಕಂಪನಕ್ಕೊಳಪಟ್ಟಿದ್ದಾಳೆ. ಸದಾ ಸುಡುವ ಬಿಸಿಲಿನ 
ವಿನ್ಯಾಸದ ಸಂಶೋಧನೆ ಹಲವು ಬಗೆಯ ಬೇಗೆಗೆ ಮೂರ್ಛೆಗೊಂಡಿದ್ದಾಳೆ. ಇಂತಹ 
ಆವಿಷ್ಕಾರಗಳಿಗೆ ಅನುವು ಮಾಡಿಕೊಟ್ಟಿತು. ಅದರ ಸ್ಥಿತಿಯಲ್ಲಿಯೂ ರೈಲು ಹರಿಯುವ ಕಂಬಿ ದಾರಿ 
ಕೊಡುಗೆಯಾಗಿ ಬಂದದ್ದೇ ರೈಲು ಹಾಗೂ ಅದರ ಬಿಟ್ಟೂ ಬಿಡದೆ ತನ್ನ ನಿರಂತರತೆಯನ್ನು 
ಚಲನೆಗೆಂದು ಆಧುನಿಕತೆಯ ಸ್ಪರ್ಶದೊಂದಿಗೆ ಸ್ಥಾಪಿಸಿಕೊಂಡಿದೆ. ಕರ್ಣಕಠೋರವಾದ ಕರ್ಕಶ 
ಮೂಡಿದ ರಸ್ತೆ ಹೀಗೆ ಕಾಲ ಉರುಳಿದಂತೆ ಶಬ್ಧವನ್ನು ಪಸರಿಸುತ್ತಾ ಒಂದು ಎಲ್ಲೆಯಿಂದ 
VOLUME-3, ISSUE-2, MAY-JUNE 2024 ISSN: 2583-3510, Pp. 95-99 97 


This article available at: www.srujani.in 


SRUJANI: Indian Journal of Innovative Research and Development 


ಮತ್ತೊಂದು ಎಲ್ಲೆಗೆ ತನ್ನ ಪಯಣವನ್ನು ಬೆಳೆಸಿದೆ. 
ನಿತ್ಯನೂತನ ನಾಗರೀಕತೆಯ ಕೊಡುಗೆಯೆಂಬಂತೆ 
ದಿಕ್ಕುದಿಕ್ಕುಗಳಿಗೆ ಹರಿಯುತ್ತಿದೆ. ಮಾನವನ 
ಬೌದ್ಧಿಕತೆಯ ಸಂಕೇತವಾಗಿರುವ ರೈಲ್‌ ರಸ್ತೆಯ 
ಆಗಮನವೆಷ್ಟು  ಆಕರ್ಷಕವಾಗಿದೆಯೋ ಅದರ 
ಮುಂದುವರಿಕೆಯೂ ಕೂಡ ಅನೂಹ್ಯವಾಗಿದೆ. ಈ 
ಪ್ರಕ್ರಿಯೆಯಿಂದ ಎದುರಾಗುವ ಸಮಸ್ಯೆಗಳ 
ಸರಮಾಲೆಯಂತೂ ಊಹಾತೀತ. 

ಬೇಂದ್ರೆಯವರ 'ಅನ್ನಯಜ್ಞ; ಕವಿತೆಯ 
“ಕೂಸುಗಳಿಗೆ ಹಾಲಿಲ್ಲ, ಪಶುಬಲಿಯೇ ನಡೆದಿದೆ” 
ಎಂಬ ಮಾತಿನಂತೆ ಬಡಪಶುಗಳು ಹಸಿವಿನಿಂದ 
ಕಂಗಾಲಾಗುತ್ತಿವೆ. ಎಲ್ಲೂ ನೆರಳಿಲ್ಲದೆ ಕನಿಷ್ಟ ತನ್ನ 


ನೆರಳನ್ನು ಕೂಡ ಹಿಂಬಾಲಿಸಲು ತ್ರಾಣವಿಲ್ಲದೆ 
ನಿತ್ರಾಣಗೊಂಡು ಪ್ರಾಣಿಗಳು ಮೂಕ 
ವೇದನೆಯನ್ನನುಭವಿಸುತ್ತಿವೆ. ಮರಗಿಡಗಳು 
ಮಳೆಯನ್ನು ನಿರೀಕ್ಷಿಸುತ್ತಾ ಸೊರಗಿ ಹೋಗಿವೆ. 
ಪ್ರಳಯಕಾಲದ ಶೂನ್ಯದಂತೆ ಎಲ್ಲೆಲ್ಲೂ ಮೌನವೇ 
ಮಹತ್ತಾಗಿದೆ. ಈ ಬಗೆಯ ಯಾವ 
ಆಗುಹೋಗುಗಳನ್ನು ಲೆಕ್ಕಿಸದೆ ಕಂಬಿದಾರಿ 
ನಿರಾತಂಕವಾಗಿ ಮುನ್ನುಗ್ಗುತ್ತಿದೆ. 

ಮಾನವನು ನಿರಂತರವಾಗಿ ನಡೆಸುತ್ತಿರುವ 


ಅಭಿವೃದ್ಧಿ ಚಟುವಟಿಕೆಗಳಿಂದ ಭಯಭೀತಗೊಂಡ 
ಜೀವ ಜಂತುಗಳು ಹಾದಿಕಾಣದೆ ಸ್ವಬ್ದಗೊಂಡಿವೆ. 
i ಲು ಬಂದಿತು ರೈಲು” ಎಂದು ಭೂಮಿಯೇ ಸ್ಪತಃ 
ನಡುಗಿ ಪ್ರಜ್ಞಾಹೀನಳಾಗಿದ್ದಾಳೆ. ಈ ಮಧ್ಯೆ ರೈಲಿನ 
ರೂಪ ಆಕಾರಗಳನ್ನು ಕವಿ ಮನಮುಟ್ಟವ ಹಾಗೆ 
ಚಿತ್ರಿಸಿದ್ದಾರೆ. 


ಕರಿಯ ತಲೆ, ಗಾಜುಗಣ್ಣು: 


ಬಾಯಲ್ಲಿ ಹೊಗೆ ಮೂಗಿನಲ್ಲಿ ಕೆಡಿ 
ಗೆ ಲಿನೆಂಜಿಣ್ಣು? 
ಹರಿಯುತಿದೆ ಗಡಗಡನೆ ಸದ್ದುಮಾಡಿ 


ದೊಡ್ಡದೊಂದೊನಕೆ ಹುಳು! ಹೊಟ್ಟೆಯಲ್ಲಾ ಗಾಡಿ! 
ಸಿಳ್ಳು ಹಾಕುತಿದೆ; ಕಿಡಿಯ ಸೂಸುತಿದೆ 
ಹೊಗೆಯನೂದುತಿದೆ; ನುಗ್ಗಿಯೋಡುತಿದೆ/ | 


ಎಂಬ ಕವನದ ಸಾಲುಗಳು 
ಕುತೂಹಲಕಾರಿಯಾಗಿ ರೈಲು ಕ್ರಮಿಸುವ ರೀತಿಯನ್ನು 
ಕಟ್ಟಕೊಟ್ಟಿವೆ. ರೈಲು ಜನರ ಪರಿವೆಯೇ ಇಲ್ಲದೆ 


ಭಾವಶೂನ್ಯವಾಗಿ ಯಂತ್ರರೂಪಿಯಾಗಿ ತನ್ನ 
ಸೇವೆಯನ್ನು ಸಲ್ಲಿಸುತ್ತಿದೆ. ಈ ನಡೆ ಹೀಗೇ 
ಮುಂದುವರಿದಿದ್ದೇ ಆದರೆ ಭೂಮಿ ಕ್ರಮೇಣ 


ನಿಧಾನಗತಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳಲಿದೆ. 
ಅಷ್ಟೇ ಅಲ್ಲದೆ ಇದು ಮುಂದಿನ ಭವಿಷ್ಯದ 
ಕರಾಳತೆಯನ್ನು ಸೂಚಿಸುವ ಅಂಶವೂ ಆಗಿದೆ. 
ಆದ್ದರಿಂದ ಕಡ್ಡಾಯವಾಗಿ ಮಾನವ ಮತ್ತು 
ಪರಿಸರ ಸಂಬಂಧಗಳ ಬೆಸುಗೆಯಾಗಬೇಕು. 
ಆರೋಗ್ಯಕರವಾದ ಸಮಾಜವನ್ನು ಕಟ್ಟಲು ಇಂಥ 
ಅನ್ಯೋನ್ಯತೆ ಸಹಕಾರಿ. ಉತ್ತಮ ಸಮಾಜ ಎಂದಿಗೂ 


ಮಾದರಿ ಸಮಾಜವಾಗಿ ಬದಲಾಗುತ್ತದೆ. ಆದರೆ 
ಇಂದಿನ ಅಭಿವೃದ್ಧಿ ಪ್ರಕ್ರಿಯೆಗಳು ಪರಿಸರದ 
ಸ್ಥಿತಿಗತಿಗಳನ್ನು ಸರಿಪಡಿಸಲಾಗದ ಮಟ್ಟವನ್ನು 


ತಲುಪಿವೆ. ಇದಕ್ಕೆ ಬಹು ಪ್ರಮುಖವಾಗಿ ಜನರೂ 
ಹಾಗೂ ಅವರ ಜೀವನ ಶೈಲಿಗಳಲ್ಲಿನ 
ಬದಲಾವಣೆಗಳೇ ಕಾರಣವಾಗಿವೆ. ಮಾನವ ತನ್ನ 
ಸುತ್ತಣ ಪರಿಸರ ವ್ಯವಸ್ಥೆಗಳನ್ನು ಹಾಳುಗೆಡವುತ್ತಾ 
ಕೋಟ್ಯಂತರ ಟನ್ನುಗಳಷ್ಟು ವಿಷಯುಕ್ತ ವಸ್ತುಗಳನ್ನು 
ಪ್ರಕೃತಿಯ ಗರ್ಭದ ಆಳಕ್ಕೆ ನೂಕುತ್ತಿದ್ದಾನೆ. 
ಕೈಗಾರಿಕೆಗಳಿಂದ, ಕಾರ್ಯಾನೆಗಳಿಂದ, ಬೃಹತ್‌ 
ವಾಣಿಜ್ಯ ಸಂಕೀರ್ಣಗಳಿಂದ,ಅಪಾರ್ಟ್‌ಮೆಂಟ್‌ಗಳಿಂದ, 
ನಗರ ಪ್ರದೇಶಗಳಿಂದ ಪ್ರತಿನಿತ್ಯವೂ 
ಉತ್ಪಾದನೆಯಾಗುವ ಮಾಲಿನ್ಯಯುಕ್ತ ವಸ್ತುಗಳು 
ನಾವು ಉಸಿರಾಡುವ ಗಾಳಿ, ಸೇವಿಸುವ ಆಹಾರ, 
ಜಾಗಗಳನ್ನು ಸಮಗವಾಗಿ 
ನಾಶಮಾಡುತ್ತಿವೆ. ಪರಿಸರದಿಂದ ಮಾನವ ತನ್ನ 
ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುತ್ತಲೇ ಪರಿಸರದ 
ಗುಣಮಟ್ಟ ಮತ್ತು ಜೀವ ಪ್ರಭೇದಗಳ ಬದುಕಿನ 
ಗುಣಮಟ್ಟವನ್ನು ನಾಶಪಡಿಸುತ್ತಾ ಅಸಂಖ್ಯಾತ 
ಜೀವಿಗಳನ್ನು ವಿನಾಶದ ಅಂಚಿಗೆ ತಳ್ಳುತ್ತಿದ್ದಾನೆ. ಇದಕ್ಕೆ 
ಉತ್ತರವೋ ಎಂಬಂತೆ 21ನೇ ಶತಮಾನದ ಪರಿಸರ 


ವಾಸಿಸುವ 


VOLUME-3, ISSUE-2, MAY-JUNE 2024 ISSN: 2583-3510, Pp. 95-99 98 


This article available at: www.srujani.in 


SRUJANI: Indian Journal of Innovative Research and Development 


ಬಿಕ್ಕಟ್ಟುಗಳು ಬಹು ಸಂಕೀರ್ಣ ಸಮಸ್ಯೆಗಳಾಗಿ 
ಬದಲಾವಣೆಗೊಂಡಿವೆ. ಸರಿಸುಮಾರಾಗಿ ಅರ್ಧದಷ್ಟು 
ಪರಿಸರ ನಾಶವಾಗುತ್ತಿದೆ. ಈ ಸಮಸ್ಯೆ ವಿಶ್ವದ ಎಲ್ಲಾ 
ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರುತ್ತಿದೆ. ಇಂತಹ 
ಮಾರಕವಾದ ಚಟುವಟಿಕೆಗಳಿಂದ ಹೊರಬರಬೇಕಾದರೆ 
ಮನುಷ್ಯ ಮತ್ತು ಪರಿಸರದ 
ಉತ್ತಮಗೊಳ್ಳಬೇಕಾಗಿದೆ. 
ಪರಿಸರದೊಂದಿಗಿನ ಮನುಷ್ಯನ ಸಂಬಂಧ 
ಅನಾದಿಕಾಲದಿಂದಲೂ ಆತ್ಮೀಯತೆಯಿಂದ ಕೂಡಿದ್ದು, 
ತಾನು ಬದುಕುಳಿಯಲು ಮೂಲವಾಗಿರುವ 
ಉಸಿರಾಡುವ ಗಾಳಿ, ಪ್ರಾಣ ಪೋಷಣೆಗೆ 
ಅವಶ್ಯವಾಗಿರುವ ನೀರು, ಆಹಾರ ಎಲ್ಲವೂ ಪರಿಸರ 
ಮೂಲದ್ದೇ ಆಗಿದೆ. ಇಂತಹ ಅಖಂಡತೆಗೆ ಭಂಗ 
ಬಂದರೆ ನಾವು ಯಾರೂ ಉಊಹಿಸಲಾರದಂತಹ 
ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ. ಪ್ರಕೃತಿಯಿಲ್ಲದೆ 


ಸಂಬಂಧಗಳು 


ಮನುಷ್ಯರು ಬದುಕಲು ಸಾಧ್ಯವಿಲ್ಲ ಆದರೆ 
ಮನುಷ್ಯನಿಲ್ಲದೆ ಪರಿಸರ ಸಮೃದ್ಧವಾಗಿ 
ಉಳಿಯಬಲ್ಲದು. ಪರಿಸರದ ಮೌಲ್ಯಗಳನ್ನು 


ಅರಿಯದ ಮಾನವ ಮರಗಳನ್ನು ಕಡಿಯುತ್ತಿದ್ದಾನೆ. 
ನದಿ ಹಾಗೂ ಜಲಮೂಲಗಳನ್ನು 
ಕಲುಷಿತಗೊಳಿಸುತ್ತಿದ್ದಾನೆ. ಮಾಲಿನ್ಯದ ಪ್ರಮಾಣವನ್ನು 
ವಿಸ್ತರಿಸುತ್ತಿದ್ದಾನೆ. ತದೇಕಚಿತ್ತವಾಗಿ ಅಭಿವೃದ್ಧಿಯೆಡೆಗೆ 
ತನ್ನ ಪಯಣವನ್ನು ಬೆಳೆಸಿ ಮೈಮರೆತಿದ್ದಾನೆ. 

21ನೇ ಶತಮಾನದಲ್ಲಿ ಕೇವಲ 24ನೆ ವರ್ಷದ 
ಸಂಭ್ರಮಾಚರಣೆಯಲ್ಲಿ ಮೆರೆಯುತ್ತಿರುವ ನಮಗೆ 
ಇಂದು ಇಡೀ ಜಗತ್ತು ಎದುರಿಸುತ್ತಿರುವ ಸಂಕಟದ 
ಸ್ಥಿತಿಯ ದರ್ಶನ ಒಮ್ಮೆಯಾದರೂ ನಿಜಕ್ಕೂ 
ಗಾಬರಿಯೆನಿಸುತ್ತದೆ. ಕಳೆದ ನೂರು ದಶಕಗಳಲ್ಲಿ 
ನಿಧಾನಗತಿಯಲ್ಲಿ ಉಂಟಾಗಿರುವ ಹೇರಳ 
ಪ್ರಮಾಣದ ಪರಿಸರ ವಿರೋಧಿ ಚಟುವಟಿಕೆಗಳು 
ಮುಂದಿನ ಯುವ ಜನಾಂಗಕ್ಕೆ ಮಾರಕವಾಗಿ 
ಪರಿಣಮಿಸಿವೆ. ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದ 
ಮನುಷ್ಯನಾದರೂ ಸಹ ಇಂತಹ ಅವ್ಯವಸ್ಥೆಯನ್ನು 
ಸರಿಪಡಿಸಲು ಹಾಗೂ ಅಲ್ಲಿನ ನ್ಯೂನ್ಯತೆಗಳನ್ನು 


ತಿದ್ದಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಆ 
ಪ್ರಮಾಣದಲ್ಲಿ ಪರಿಸರ ಘಾಸಿಗೊಂಡಿದೆ. ಇಡೀ 
ಭೂಖಂಡ ವಿಷದ ವರ್ತುಲವನ್ನು 
ನಿರ್ಮಿಸಿಕೊಂಡಿದೆ. ಇಂತಹ ಪಕ್ರಿಯೆಗಳಿಂದ 
ಹೊರಬರಬೇಕಾದರೆ ಪರಿಸರ ಸ್ನೇಹಿ 
ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ 
ಪ್ರತಿಯೋರ್ವ ಪ್ರಜೆಯೂ ಕಾರ್ಯ 
ಪ್ರವೃತ್ತನಾಗಬೇಕು. 

ಕೊನೆಟಪ್ಪಣಿ 

1 ಕುವೆಂಪು ಸಮಗ್ರ ಕಾವ್ಯ ಸಂಪುಟ- 


ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. ಪು.398 


ಪರಾಮರ್ಶನ ಗ್ರಂಥಗಳು 


* ಚಂದ್ರ ಪೂಜಾರಿ, ಎಂ. (1988). ಪರಿಸರ 
ಮತ್ತು ಅಭಿವೃದ್ಧಿ. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 

* ಕುವೆಂಪು ಸಮಗ್ರ ಕಾವ್ಯ ಸಂಪಟ-0/ 
(2000). ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 


* ಮೋಹನಕೃಷ್ಣ ರೈ, ಕೆ. (1997). ನಗರೀಕರಣ. 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 


* ಪುಟ್ಟಯ್ಯ ಈ.ಟಿ. (1988). ಪರಿಸರ ಮತ್ತು 
ಮಾನವ. ಸಂಕಲನ. 


* ಸಂಗೀತ, ಪ. (2021). ಇಳೆಯೆಂದರೆ ಬರಿ 


ಮಣಲ. ವಿಹಾಪುಸಕ. 
ಣ೧ಂ ಂ 


VOLUME-3, ISSUE-2, MAY-JUNE 2024 ISSN: 2583-3510, ೫). 95-99 99 


This article available at: www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 100-105 
Bi-Monthly, Peer-Reviewed, Open Access, Indexed Journal 


ISS N: 2583-3510 


SIRDF 


editor@srujani.in 
www.srujani.in 


ಮಹಿಳಾ ವಿಮೋಚನೆ 


ಡಾ. ಸೌಮ್ಯಶ್ರೀ ಎಸ್‌. ಕೆ 
ಅಥಿತಿ ಉಪನ್ಯಾಸಕರು, ಮಹಿಳಾ ಅಧ್ಯಯನ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ, 
ಮೈಸೂರು. 
Abstract: 
ಜೈವಿಕ ಭಿನ್ನತೆಗಳ ಹೊರತಾಗಿ ಸ್ಥೀ-ಪುರುಷರಿಬ್ಬರೂ ಸಮಾನರು ಹಾಗೂ ಸಮಾನ ಪ್ರಾಮುಖ್ಯತೆಯನ್ನು 
ಉಳ್ಳವರಾಗಿದ್ದಾರೆ. ಆದರೆ ಪಿತೃಪ್ರಧಾನ ಸಮಾಜವು ಪುರುಷರು ಶ್ರೇಷ್ಠ ಎಂಬಂತೆ ಬಿಂಬಿಸುತ್ತಾ ಪುರುಷರಿಗೆ 
ಪಧಾನ ಸ್ಥಾನವನ್ನು ನೀಡಿ, ಮಹಿಳೆಯರನ್ನು ಎರಡನೆ ಸ್ಥಾನದಲ್ಲಿ ನೋಡುತ್ತದೆ. ಹಿಂದಿನ ಮಹಿಳೆಯರ 


ಸ್ಥಿತಿಗತಿಗಳಿಗೆ ಹೋಲಿಸಿದರೆ ಇಂದಿನ ಮಹಿಳೆಯರ ಸ್ಥಿತಿಗತಿಗಳು ಉತ್ತಮವಾಗಿರುವುದನ್ನು 
ಗಮನಿಸಬಹುದಾದರೂ, ಪಿತೃಪಧಾನ ಸಮಾಜದ ಧೋರಣೆಗಳು ಬದಲಾಗಿಲ್ಲ ಮಹಿಳೆಯರನ್ನು ಎರಡನೆ 


ದರ್ಜೆಯವರನ್ನಾಗಿ ನೋಡುವ ಆಲೋಚನೆಗಳು ಇಂದಿಗೂ ಇವೆ. ಸ್ತೀ ಶೋಷಣೆಗಳು, ಸ್ತೀಯರ ಮೇಲಿನ 
ದೌರ್ಜನ್ಯಗಳು ನಡೆಯುತ್ತಲೇ ಇವೆ. ಹಿ೦ದಿನಿಂದಲೂ ಸ್ವೀವಾದಿಗಳು, ಸ್ತ್ರೀಪರ ಅಲೋಚನೆ ಉಳ್ಳವರು ಸ್ತ್ರೀಯರ 
ಸ್ಥಾನಮಾನಗಳನ್ನು ಉತ್ತಮ ಪಡಿಸುವ ಬಗ್ಗೆ. ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಹಾಗೂ ಸ್ತೀ 
ಶೋಷಣೆಗಳ ವಿರುದ್ಧ ಧ್ವನಿ ಎತ್ನುತ್ತಲೇ ಇದ್ದಾರೆ. ಹೋರಾಟ ನಡೆಸುತ್ತಲೇ ಇದ್ದಾರೆ. ಮಹಿಳಾ ವಿಮೋಚನೆಗಾಗಿ 
ಶಮಿಸುತ್ತಲೇ ಇದ್ದಾರೆ. ಮಹಿಳೆಯರ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಮಹಿಳಾ ವಿಮೋಚನೆಯು ಪಮುಖ 
ಅಂಶವಾಗಿದೆ. ಪಸ್ತುತ ಲೇಖನದಲ್ಲಿ ಮಹಿಳಾ ವಿಮೋಚನೆ ಪರಿಕಲ್ಪನೆ ಮತ್ತು ಅದರ ಅಗತ್ಯತೆ ಮತ್ತು 
ಪ್ರಾಮುಖ್ಯತೆಗಳ ಬಗ್ಗೆ ತಿಳಿಯಬಹುದಾಗಿದೆ. ಪಸ್ತುತ ಲೇಖನದಲ್ಲಿ ಮಾಧ್ಯಮಿಕ ಮೂಲಗಳಾದ ಪುಸ್ತಕಗಳು, 
ಲೇಖನಗಳು, ವರದಿಗಳು ಹಾಗೂ ನಿಯತಕಾಲಿಕೆಗಳಿಂದ ಮಾಹಿತಿಯನ್ನು ಕಲೆಹಾಕಲಾಗಿದೆ. 


Keywords: ಮಹಿಳಾ ವಿಮೋಚನೆ, ಸ್ತ್ರೀವಾದ, ಮಹಿಳಾ ಚಳವಳಿ. 


ಪೀಠಿಕೆ 

ಮಹಿಳಾ ವಿಮೋಚನೆ ಎಂಬುದು ಮಹಿಳಾ 
ಅಧ್ಯಯನದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. 
ಮಹಿಳಾ ವಿಮೋಚನೆ ಎಂದರೆ ಮಹಿಳೆಯರು 
ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ನೆಲೆಗಳಲ್ಲಿ 


ಮುಕ್ತಿಗೊಳಿಸುವ ಮೂಲಕ ಸ್ವಾತಂತ್ರ್ಯದ ಹಾಗೂ 
ಸಮಾನತೆಯ ಬದುಕನ್ನು ಆಕೆಗೆ ಕಟ್ಟಿಕೊಡುವುದೇ 
ಮಹಿಳಾ ವಿಮೋಚನೆಯ ಉದ್ದೇಶವಾಗಿದೆ. ಸ್ಲೀವಾದ 
ಹಾಗೂ ಸ್ತ್ರೀವಾದಿಗಳು ಹೋರಾಟ ನಡೆಸಿದ್ದೂ ಸಹ 
ಮಹಿಳಾ ವಿಮೋಚನೆಗಾಗಿಯೇ ಹಲವು ಸ್ತ್ರೀವಾದದ 


ಎದುರಿಸುತ್ತಿರುವ ಹಲವು ವಿದಧ ದೌರ್ಜನ್ಯ, 
ದಬ್ಬಾಳಿಕೆ, ಶೋಷಣೆಗಳಿಂದ ಆಕೆಯನ್ನು ಪಂಥಗಳಿದ್ದರೂ, ಹಲವು ವಿದಧ 
ಮುಕ್ತಗೊಳಿಸುವುದಾಗಿದೆ. ಇವೆಲ್ಲವುಗಳಿಂದ ಅವಳನ್ನು ಸ್ತೀವಾದಿಗಳಿದ್ದರೂ. ಅವರು ಮಹಿಳಾ 


Please cite this article as: ಸೌಮ್ಯಶ್ರೀ ಎಸ್‌. ಕೆ. (2024). ಮಹಿಳಾ ವಿಮೋಚನೆ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ 
ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2). 100-105 


SRUJANI: Indian Journal of Innovative Research and Development 


ಶೋಷಣೆಗಳನ್ನು ಮಹಿಳೆಯರ ಮೇಲಾಗುತ್ತಿರುವ 
ದೌರ್ಜನ್ಯ, ದಬ್ಬಾಳಿಕೆಗಳನ್ನು, ಮಹಿಳೆಯರು 
ಎದುರಿಸುತ್ತಿರುವ ಅಸಮಾನತೆ, ತಾರತಮ್ಯಗಳನ್ನು 
ನಿವಾರಿಸಲು ಆಯ್ಕೆ ಮಾಡಿಕೊಂಡ ಮಾರ್ಗಗಳು 
ಹಲವಿದ್ದರೂ ಸಹ ಅವರ ಉದ್ದೇಶ ಮಾತ್ರ 
ಒಂದೇಯಾಗಿತ್ತು ಅದು ಮಹಿಳಾ ವಿಮೋಚನೆ. 


ಸ್ತೀವಾದಿಗಳೇ ಹೇಳುವಂತೆ ೈಪ್ರಧ 

ಸಮಾಜದಲ್ಲಿ ಮಹಿಳೆ ಎರಡನೆ ದರ್ಜೆಯ 
ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಪಿತೃಗಳದ್ದೇ ಇಲ್ಲಿ 
ಮೊದಲನೇ ಸ್ಥಾನ, ಅವರದ್ದೇ ಯಜಮಾನಿಕೆ. 
ಸಮಾಜದ ಪದ್ದತಿ, ರೂಢಿ, ಸಂಪ್ರದಾಯ, ಆಚಾರ, 
ವಿಚಾರಗಳೆಲ್ಲವೂ ಸಹ ಪಿತೃಪ್ರಧಾನ್ಯತೆಯ 
ಮೌಲ್ಯಗಳಿಗೆ ಬದ್ಧವಾಗಿ ಪಿತೃಗಳಿಂದಲೇ 
ತಯಾರಾಗಿವೆ ಅಥವಾ ಸಿದ್ಧವಾಗಿವೆ. ಇವುಗಳನ್ನು 
ರೂಪಿಸುವಾಗ ಎಲ್ಲೆಲ್ಲಿ ಸಾಧ್ಯವೋ ಎಷ್ಟು ಸಾಧ್ಯವೊ 
ಅಷ್ಟು ಮಹಿಳೆಯನ್ನು ಪುರುಷಪ್ರಾಧಾನ್ಯತೆ ತನ್ನ 
ಅಂಕೆಯಲ್ಲಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಕಟ್ಟು 
ನಿಟ್ಟಾದ ಆಚರಣೆಗಳನ್ನು ಅನುಸರಿಸುವುದು, 
ಸಂಸ್ಕೃತಿಯ ಉಳಿಸುವಿಕೆ ಮತ್ತು ಮುಂದುವರೆಸುವಿಕೆ 
ಹೆಣ್ಣಿನ ಜಾವಾಬ್ದಾರಿ ಎಂಬಂತೆ ರೂಢಿಸಿರುವುದು. 
ಆದರ್ಶ ನಾರಿಯ ಮಾದರಿಗಳು, ಚಿತ್ರಣಗಳು, 
ತಾಯ್ತನ, ಪಾತಿವ್ರತ್ಯ ಪಾವಿತ್ರತೆ, ಹೆಣ್ತನ, 
ಮೊದಲಾದವುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು 
ಮಿಥೈಗಳನ್ನು ರೂಪಿಸಿ, ರೂಢಿಸಿ ಅವುಗಳನ್ನು 
ಮಹಿಳೆ ಅಂತರ್ಗತ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ 
ಬೆಳೆಸಿವೆ. ಹೀಗೆ ಮಾಡುವ ಮೂಲಕ ನೈಜ್ಯವಾದ 
ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ಅವರಿಗೆ ಅರಿವು 
ಕೂಡ ಇಲ್ಲದಂತೆ ಆಗಿದೆ. 


ಪಿತ್ತಪಧಾನ 


ಪುರುಷರಿಗೆ ಸಮಾನವಾಗಿ ಸಮಾನಹಕ್ಕುಗಳು, 
ಅವಕಾಶಗಳು ಮತ್ತು ಸ್ಥಿತಿಗಳನ್ನು ಮಹಿಳೆಯರಿಗೆ 


ಒದಗಿಸುವುದು ಅವಶ್ಯಕ ಮತ್ತು ನೈತಿಕವಾಗಿ ಕಡ್ಡಾಯ 
ಎಂಬ ದೃಷ್ಟಿಕೋನಗಳ ಪ್ರಬಲ ಪ್ರತಿಪಾಧನೆ ಮತ್ತು 
ಸಮರ್ಥನೆಯನ್ನು “ಸ್ತ್ರೀವಾದ” ಎಂದು 
ಕರೆಯಲಾಗುತ್ತದೆ. ಪುರುಷರು ಮತ್ತು ಮಹಿಳೆಯರು 


ಸಮಾನವಾಗಿ ಹುಟ್ಟದ್ದಾರೆ ಮತ್ತು ಅವರಿಗೆ ಎಲ್ಲಾ 
ರೀತಿಯ ಸಮಾನತೆಯನ್ನು ನೀಡಬೇಕು. ಯಾವುದೇ 
ಲೈಂಗಿಕ ತಾರತಮ್ಯ ಇರಬಾರದು. ಮಹಿಳೆಯರನ್ನು 
ವಿಶೇಷವಾಗಿ ಪುರುಷರಿಗಿಂತ ಕೆಳಮಟ್ಟದಲ್ಲಿಟ್ಟು 
ಅವರನ್ನು “ಎರಡನೆಯ ಲಿಂಗ”ದ ವ್ಯಕ್ತಿಗಳಾಗಿ 
ಪರಿಗಣಿಸುವುದು ನ್ಯಾಯೋಚಿತವಲ್ಲ, ಮಹಿಳಾ 
ಹಕ್ಕುಗಳ ಬಗ್ಗೆ ಸಮಾನ ಗೌರವ ತೋರಿಸಬೇಕು. 
ಮಹಿಳಾ ನಾಯಕತ್ವದಲ್ಲಿ ಈ ದೃಷ್ಟಿಕೋನಗಳ 
ಬೆಂಬಲವಾಗಿ ಪ್ರಾರಂಭವಾದ ಸಾಮಾಜಿಕ 
ಚಳವಳಿಯನ್ನು "ಸ್ತ್ರೀ ಸಮಾನತಾವಾದಿ ಚಳವಳಿ 
ಅಥವಾ "ಮಹಿಳಾ ಚಳವಳಿ' ಅಥವಾ "ಮಹಿಳಾ 
ವಿಮೋಚನೆ ಚಳುವಳಿ' ಎಂದು ಪರಿಗಣಿಸಬಹುದು. 

ದಿ ನ್ಯೂ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ 
ಪ್ರಕಾರ ಮಹಿಳಾ ವಿಮೋಚನಾ ಚಳವಳಿ ಕೂಡ 
ಸ್ಲೀವಾದಿ ಚಳವಳಿ ಎಂದು ಕರೆಯಲ್ಪಡುವ 
ಸಾಮಾಜಿಕ ಚಳವಳಿಯನ್ನು ಸೂಚಿಸುತ್ತದೆ. ಅದು 
ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡುತ್ತದೆ. 
ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ತಮ್ಮ ವೃತ್ತಿ ಜೀವನ 
ಮತ್ತು ಜೀವನ -ಪಾಲುದಾರರನ್ನು ನಿರ್ಧರಿಸುವ 
ಸ್ವಾತಂತ್ಯದೊಂದಿಗೆ ಸಮಾನ ಸ್ಥಾನಮಾನವನ್ನು 
ನೀಡುತ್ತದೆ. ಪಾಶ್ಚಾತ್ಯ ಮೂಲದ ಸ್ತ್ರೀಸಮಾನತಾವಾದಿ 
ಚಳವಳಿ ಸಾಮಾನ್ಯವಾಗಿ ಕೈಗಾರಿಕಾ ಕ್ರಾಂತಿಯ 
ಹರುಡುವಿಕೆ ಮತ್ತು ಸಾಂಪ್ರದಾಯಿಕ ರೂಢಿಗಳ 
ಕುಸಿತ ಮತ್ತು ಮಹಿಳೆಯರಿಂದ ಆರ್ಥಿಕ ಸ್ವಾತಂತ್ರ್ಯದ 
ಸಾಧನೆ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿದೆ. 

17ನೇ ಶತಮಾನದ ಕೊನೆ ಭಾಗದಲ್ಲಿ ಸ್ತೀಪರ 
ಚಿಂತನೆಗಳು ಪ್ರಾರಂಭವಾದರೂ ಅವು ಚಳುವಳಿಯ 
ರೂಪ ಪಡೆದುಕೊಂಡಿದ್ದು 19ನೇ ಶತಮಾನದಲ್ಲಿ 
ಇದಕ್ಕೆ ಮೂಲ ಆ ಸಮಯದಲ್ಲಿ ಹುಟ್ಟಕೊಂಡ 
ಸಮಾನತೆ ಹಾಗೂ ಸ್ವಾತಂತ್ರ್ಯದ ತತ್ತ್ವಗಳು. ಈ 
ತತ್ತ್ವಗಳನ್ನು ಮಹಿಳೆಯರಿಗೂ ಅನ್ವಯಿಸಿಕೊಂಡು 
ಸ್ತೀವಾದಿ ಚಿಂತನೆಗಳು ಹುಟ್ಟಿಕೊಂಡವು. ಭಾರತದಲ್ಲಿ 
ಮಹಿಳಾ ಚಳುವಳಿ ಸ್ನಾತಂತ್ರ್ಯ ಚಳುವಳಿಯೊಂದಿಗೆ 


ಫೌ 
ಬೆಳೆದು ಬಂದಿತು. ಅಮೇರಿಕಾದ ಮಹಿಳಾ ಚಳುವಳಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 100-105 11 


This article available at: www.srujani.in 


SRUJANI: Indian Journal of Innovative Research and Development 


ಮತದಾನದ ಹಕ್ಕಿಗಾಗಿ ತನ್ನ ಹೋರಾಟವನ್ನು 
ಪ್ರಾರಂಭಿಸಿತು. 18ನೇ ಶತಮಾನದಲ್ಲಿ ಸ್ತೀ ಪುರುಷರ 
ನಡುವಿನ ಅಸಮಾನತೆಯನ್ನು ಗುರುತಿಸಿದರೂ ಅದು 
ಸ್ಪಷ್ಟತೆಯನ್ನು ಪಡೆದುಕೊಂಡು ಹೋರಾಟವಾಗಿ 
ರೂಪುಗೊಂಡಿದ್ದು 19ನೇ ಶತಮಾನದಲ್ಲಿ. 1960ರ 
ನಂತರದಲ್ಲಿ ಮಹಿಳಾ ವಿಮೋಚನಾ ಚಳುವಳಿ 
ಪ್ರಾರಂಭವಾದವು. ಸ್ಮೀವಾದಿ ಚಳುವಳಿಯ ಮೊದಲ 
ಅಲೆಯಲ್ಲಿ ಸಮಾನತೆ ಸಾಧಿಸಲು, ಮತದಾನದ 
ಹಕ್ಕಿಗಾಗಿ ಚಳುವಳಿ ನಡೆಸಲಾಯಿತು. ಎರಡನೆ 
ಅಲೆಯಲ್ಲಿ ವಿಭಿನ್ನ ಸ್ವೀವಾದಿ ವಿಚಾರಗಳನ್ನು ಕುರಿತು 
ಚಳುವಳಿಗಳನ್ನು ಮುಂದುವರೆಸಲಾಯಿತು. ಎರಡನೆ 
ಅಲೆಯಲ್ಲಿಯೂ ಎರಡು ಗುಂಪುಗಳಿದ್ದು ಒಂದು 
ಗುಂಪು ಮಹಿಳಾ ಹಕ್ಕುಗಳ ಗುಂಪು ಆಗಿದ್ದು, ಇದು 
ಕಾನೂನಿನಲ್ಲಿ ಬದಲಾವಣೆ, ಉದ್ಯೋಗ ನೀತಿ ಮತ್ತು 
ಶಿಕ್ಷಣಕ್ಕೆ ಕೇಂದ್ರೀಕರಿಸಿ ಕೆಲಸ ಮಾಡಿತು. ಎರಡನೆ 
ಗುಂಪು ಮಹಿಳಾ ವಿಮೋಚನಾ ಗುಂಪು ಇದು 
ಸಾಮಾಜೀಕರಣದಲ್ಲಿ ಬದಲಾವಣೆ, ಮಹಿಳೆಯರ 
ಬಗ್ಗೆ ಇದ್ದ ಪ್ರತೀಕಗಳಲ್ಲಿ ಬದಲಾವಣೆ ಇತ್ಯಾದಿಗಳಿಗೆ 
ಹೆಚ್ಚಿನ ಗಮನ ನೀಡಿತು. ಮಹಿಳಾ ವಿಮೋಚನಾ 
ಗುಂಪು 1964ರಲ್ಲಿ ಹುಟ್ಟಿಕೊಂಡ "ಬ್ಲಾಕ್‌ ಸಿವಿಲ್‌ 
ಶೈಟ್ಸ್‌ ಮೂವ್‌ಮೆಂಟ್‌'ನ ಒಂದು ಭಾಗವಾಗಿ 
ಹೊರಬಂದಿತು. ಈ ಸಂಘಟನೆಯಲ್ಲಿದ್ದ ಕಪ್ಪು ಮತ್ತು 
ಬಿಳಿ ಮಹಿಳೆಯರು ಚಳವಳಿಯಲ್ಲಿ ತಮ್ಮ ಪಾತ್ರ 
ಸ್ಥಾನದ ಕುರಿತು ಪರಿಶೀಲನೆ ಮಾಡಿಕೊಂಡರು. 
ಒಟ್ಟಾರೆಯಾಗಿ ಮಹಿಳಾ ಚಳವಳಿಯ ಮೊದಲ 
ಅಲೆಯಲ್ಲಿ ಸಮಾನ ಕಾನೂನುಗಳ ಜಾರಿ, ಉತ್ತಮ 
ಗುಣಮಟ್ಟದ ಶಿಶು ಕೇಂದ್ರ ಸ್ಥಾಪನೆ, ಜೀವನ 
ಶೈಲಿಯ  ಆಯ್ಕೆ-ವಿವಾಹ, ತಾಯ್ದನ ಮತ್ತು 
ಉದ್ಯೋಗಳಲ್ಲಿ, ಹಕ್ಕು-ಸುರಕ್ಷಿತ ಮತ್ತು ಕಾನೂನು 


ಎರಡನೆ ಅಲೆಯಲ್ಲಿನ ವಿಮೋಚನಾ 
ಚಳುವಳಿಯಲ್ಲಿ ಸಮಾಜದಲ್ಲಿ ತೀವ್ರ ಬದಲಾವಣೆ 
ತರುವುದು, ಸಮಾನತೆಗೆ ಹೋರಾಡುವುದು, 
ಕಾನೂನು, ರಾಜಕೀಯ ಅಥವಾ ಆರ್ಥಿಕ 
ಕ್ಷೇತಗಳಲ್ಲಿರುವ ತಾರತಮ್ಯವನ್ನು 
ಹೋಗಲಾಡಿಸುವುದು. ಮಹಿಳೆಯರು ತಮ್ಮ ದೇಹದ 
ಮೇಲೆ ನಿಯಂತ್ರಣ ಹೊಂದುವಂತೆ ಮಾಡುವುದು, 
ಸಾಮಾಜೀಕರಣದಲ್ಲಿರುವ ಲಿಂಗ ಪಾತ್ರವನ್ನು 
ಬದಲಾಯಿಸುವುದು ಹಾಗೂ ಗರ್ಭಪಾತ, 
ಅತ್ಯಾಚಾರ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 
ಮಹಿಳೆಯರ ಪರವಾಗಿ ಸಾರ್ವಜನಿಕ ಹಿತಾಸಕ್ತಿ 
ಮೊಕದ್ದಮೆ ಹೂಡುವುದು, ಮಹಿಳಾ ಸಮಸ್ಯೆಗಳ 
ಬೇರಿಗೆ ಕೈ ಹಾಕುವುದು, ಲಿಂಗ ಸಂಬಂಧ ಮತ್ತು 


ಸಾಮಾಜಿಕ ಸಂಸ್ಥೆಗಳಲ್ಲಿ ಕ್ರಾಂತಿಕಾರಕ ಪರಿವರ್ತನೆ 
ತರುವುದು, ಸಮಾಜದ ಸಾಂಪ್ರದಾಯಿಕ 
ರಚನೆಯನ್ನು ಪ್ರಶ್ನಿಸುವುದು ಮತ್ತು 
ಬದಲಾಯಿಸುವುದಾಗಿದೆ. 

ಮಹಿಳಾ ಚಳುವಳಿಯ ಮೊದಲ ಅಲೆಯಲ್ಲಿ 
ಕೇವಲ ಮಹಿಳೆಯರು ಹೊರ ಜಗತ್ತಿಗೆ 


ತೆರೆದುಕೊಳ್ಳಲು ಬೇಕಾದ ಅಂಶಗಳಿಗೆ ಹೆಚ್ಚು ಒತ್ತು 
ನೀಡಲಾಯಿತು. ಆದರೆ ತೀವ್ರಗಾಮಿ ಸ್ಮೀವಾದಿಗಳು 
ಎರಡನೆ ಅಲೆಯ ಸಂದರ್ಭದಲ್ಲಿ ಮಹಿಳೆಯ ನೈಜ 
ಸಮಸ್ಯೆಗಳನ್ನು ಅರಿತು ಅವುಗಳನ್ನು ಪರಿಹರಿಸುವ 
ಮೂಲಕ ಸ್ತೀಯರ ವಿಮೋಚನೆ ಮಾಡುವ ನಿಟ್ಟಿನಲ್ಲಿ 
ಯೋಚಿಸುತ್ತಾರೆ. ಮಹಿಳೆಯರಿಗೆ ಕೇವಲ 
ರಾಜಕೀಯ ಹಕ್ಕುಗಳು, ಆಸ್ತಿ ಹಕ್ಕುಗಳು ಅಷ್ಟೆ 
ಸಾಲದು ಅವಳು ಆರ್ಥಿಕವಾಗಿ ಮತ್ತು 
ರಾಜಕೀಯವಾಗಿ ಮುಂದುವರೆದರೆ ಅಷ್ಟೇ ಅವಳ 
ಸಬಲೀಕರಣ ಸಾಧ್ಯವಾಗುವುದಿಲ್ಲ. ಅವಳ ನೈಜವಾದ 


ಬದ್ಧವಾದ ಗರ್ಭಪಾತ, ಪಠ್ಯಕ್ರಮದಲ್ಲಿ ರೂಢಿಬದ್ದ ವಿಮೋಚನೆಯಾಗಬೇಕೆಂದರೆ ಮೊದಲು ಆಕೆ 
ಲಿಂಗ ಪಾತ್ರಗಳ ಚಿತ್ರಣದಲ್ಲಿ ಬದಲಾವಣೆ ಮತ್ತು ಮನೆಯಿಂದ ಅಂದರೆ ಕುಟುಂಬ ವ್ಯವಸ್ಥೆಯ 
ಸಮಾನ ಉದ್ಯೋಗವಕಾಶ ಮೊದಲಾದವುಗಳಿಗೆ ಬಂಧನಗಳಿಂದ ಮುಕ್ತಳಾಗಬೇಕು. ಕುಟುಂಬದಲ್ಲಿ 
ಒತ್ತು ನೀಡಿದ್ದಾರೆ. ಆಕೆಯನ್ನು ಸ್ತ್ರೀ ಕೇಂದ್ರಿತ ಪಾತ್ರಗಳು ಎಂಬುದನ್ನು 
ನಿರ್ಮಿಸುವ ಮೂಲಕ ಹಿಡಿದಿಡುವ ಪ್ರಯತ್ನಗಳನ್ನು 
VOLUME-3, ISSUE-2, MAY-JUNE 2024 ISSN: 2583-3510, Pp. 100-105 102 


This article available at: www.srujani.in 


SRUJANI: Indian Journal of Innovative Research and Development 


ಮಾಡಲಾಗುತ್ತಿದೆ. ಮೊದಲು ಮಹಿಳೆ ಇವುಗಳಿಂದ 
ಬಿಡುಗಡೆಗೊಳ್ಳಬೇಕು. ಅವಳಿಗಿರುವ ಅವಕಾಶಗಳನ್ನು 
ಆಕೆ ಪಡೆದುಕೊಳ್ಳಬೇಕೆಂದರೆ ಮೊದಲು 
ಅವಕಾಶಗಳನ್ನು ಪಡೆಯಲು ಅವಳಿಗಿರುವ 
ಅಡೆತಡೆಗಳನ್ನು ನಿವಾರಣೆ ಮಾಡಬೇಕು ಎಂಬುದು 
ಸ್ತೀವಾದಿಗಳ ಚಿಂತನೆ. ಮಹಿಳೆಯರ ಸಾಧನೆಗೆ 
ಕೌಟುಂಬಿಕ ಬಂಧನಗಳೆ ಅಡ್ಡಿಗಳಾಗಿವೆ ಎಂಬುದು 
ಸ್ತೀವಾದಿಗಳ ನಂಬಿಕೆ. ನಿಜವಾದ ಅರ್ಥದಲ್ಲಿ ಮಹಿಳೆ 
ವಿಮೋಚನೆ ಹೊಂದಬೇಕಾದರೆ ಆಕೆ ಕೌಟುಂಬಿಕ 
ಬಂಧನಗಳು, ಅಡೆತಡೆಗಳು, ಪುರುಷಪಧಾನ 
ಸಮಾಜ ನಿರ್ಮಿಸಿ (ಸೃಷ್ಟಿಸಿ) ಹೊರಿಸಿರುವ ಹೆಣ್ತನದ 
ಜವಾಬ್ದಾರಿಗಳನ್ನು ಬಿಡಿಸಿಕೊಂಡು ಕುಟುಂಬದಿಂದ 
ಹೊರಬಂದಾಗ ಮಾತ್ರ ನಿಜವಾದ ಸ್ತೀ 
ವಿಮೋಚನೆಯಾಗುತ್ತದೆ ಎಂದು ಬಲವಾಗಿ 
ನಂಬುತ್ತಾರೆ. ಹಲವು ಸ್ತೀವಾದಿಗಳು ಮಹಿಳೆಯರ 
ಶೋಷಣೆಯ ಹಲವು ಮೂಲಗಳನ್ನು ತಮ 
ಬರವಣಿಗೆಗಳಲ್ಲಿ ತುಂಬಾ ಸೂಕ್ಷವಾಗಿ 
ವಿವರಿಸಿದ್ದಾರೆ. 


ಬೆಟ್ಟಿ ಫೀಢನ್‌ ಅವರ "ದಿ ಫೆಮಿನೈಸ್‌ ಮಿಸ್ಟಿಕ್‌' 


(2010) ಈ ಗ೦ಥದಲ್ಲಿ ಹೇಳಿರುವಂತೆ 
ಮಹಿಳೆಯರಿಗೆ ತಮ್ಮ ಸಾಮರ್ಥ್ಯವನ್ನು 
ಸಂಪೂರ್ಣವಾಗಿ ಬೆಳೆಸಿಕೊಳ್ಳಲು 
ಸಾಧ್ಯವಾಗದಿರುವುದೇ ಒಂದು ಹೆಸರಿಲ್ಲದ 


ಸಮಸ್ಯೆಯಾಗಿದೆ. ಹತ್ತಾರು ವರುಷ ಮನೆಗೆಲಸದಲ್ಲಿ 
ತೊಡಗಿ ಮಕ್ಕಳನ್ನು ಹೆರುತ್ತಾ ಇಡೀ ಕುಟುಂಬವನ್ನು 
ನಿರ್ವಹಿಸುವ ಸ್ತೀಯರು ಎದುರಿಸುವ ಸಮಸ್ಯೆಗೆ 
ಹೆಸರೇ ಇಲ್ಲ. ಈ ಸಮಸ್ಯೆಯು 'ಸ್ತೀಯಾತ್ಮಕ ಮಿಥ್ಕೆ' 


ಮೊ 


ಯಾಗಿದ್ದು ಸ್ತ್ರೀಯ ಮೇಲೆ ಹೇರಲಾಗಿದೆ. ಈ 
ಮಿಥೈೆಯು ಅವರು ತಮ್ಮ ಅನನ್ಯತೆಯನ್ನು 


ಕಳೆದುಕೊಂಡು ಇರುವ ವ್ಯವಸ್ಥೆಗೆ ಅಂಟಿಕೊಳ್ಳುವಂತೆ 


ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಅನೇಕ 
ಸಾಮಾಜಿಕ ನಿರ್ಬಂಧಗಳಿವೆ, ಅವರು ಮನೆಯ 
ಕೆಲಸವಲ್ಲದೆ ಹೊರಗಿನ ಕೆಲಸವನ್ನು ಮಾಡಬಲ್ಲರು, 
ಶ್ರಮದ ಮಾರುಕಟ್ಟೆಯಲ್ಲಿ ತಮ್ಮ ಪ್ರತಿಭೆಯನ್ನು 
ತೋರಿಸಬಲ್ಲರು ಎಂದು ಹೇಳಿದರು. ಇದಕ್ಕೆ ಕೆಲವು 
ಸಲಹೆಗಳನ್ನು ನೀಡುತ್ತಾರೆ. ಮಕ್ಕಳ 
ಸಾಮಾಜೀಕರಣದಲ್ಲಿ ಬದಲಾವಣೆ, ಹೆಣ್ಣು ಮಕ್ಕಳಿಗೆ 
ಶಿಕ್ಷಣದ ಅವಕಾಶಗಳನ್ನು ಹೆಚ್ಚಿಸುವುದು, 
ಮನೆಯಲ್ಲಿದ್ದುಕೊಂಡು ಓದುವ ಕೋರ್ಸುಗಳನ್ನು 
ತೆರೆಯುವುದು, ಬೇಸಿಗೆ ಕೋರ್ಸುಗಳನ್ನು 
ಪ್ರಾರಂಭಿಸುವುದು, ಮಹಿಳೆಯರು ವಿಶೇಷ 
ಪ್ರತಿಭೆಗಳನ್ನು ಬೆಳಸಿಕೊಳ್ಳುವುದು, ಉದ್ಯೋಗಸ್ಥ 
ಮಹಿಳೆಯರಿಗೆ ಶಿಶು ಕೇಂದ್ರಗಳನ್ನು ಸ್ಥಾಪಿಸುವುದು 
ಇತ್ಯಾದಿ... 

ಕೇಟ್‌ಮಿಲೆಟ್‌ ತನ್ನ "ಸೆಕ್ಸುಯಲ್‌ ಪಾಲಿಟಿಕ್ಸ್‌ 
ಕೃತಿಯಲ್ಲಿ ಲೈಂಗಿಕ ರಾಜಕಾರಣ ಹಾಗೂ ಪುರುಷ 


ಪ್ರಧಾನತೆಯ ನಡುವಿನ ಸಂಬಂಧವನ್ನು 
ಚರ್ಚಿಸುತ್ತಾ. ಲೈಂಗಿಕ ರಾಜಕಾರಣವು 
ಕುಟುಂಬದೊಳಗೆ ಮನೋಸಾಮಾಜಿಕ 
ಪರಿಸ್ಥಿತಿಯೊಂದಿಗೆ ಪುರುಷ ಪು್ರಧಾನತೆಯನ್ನು 


ಹುಟ್ಟುಹಾಕುತ್ತದೆ. ನಂತರ ಸಮಾಜದ ಆರ್ಥಿಕ, 
ರಾಜಕೀಯ ಕ್ಷೇತ್ರಗಳಿಗೂ ವಿಸ್ತಾರಗೊಂಡು ಅಲ್ಲೂ 
ಕಾರ್ಯ ನಿರ್ವಹಿಸುತ್ತದೆ. ಮಹಿಳೆಯರ ತುಳಿತಕ್ಕೆ 
ಜೈವಿಕ ನೆಲೆಯಿದೆ, ಆದರೆ ಅದು ಸ್ತ್ರೀತ್ವದ ಸಾಮಾಜಿಕ 
ರಚನೆಯನ್ನು ಅವಲಂಬಿಸಿದೆ ಎಂದು ಹೇಳುತ್ತಾಳೆ. 
“ವೈಯಕ್ತಿಕವಾದದು ರಾಜಕೀಯವಾಗಿರುತ್ತದೆ' 
ಎಂಬುದು ಮಿಲೆಟ್‌ಳ ಕ್ಲಾಸಿಕ್‌ ಹೇಳಿಕೆಯಾಗಿದೆ. 
ಅ೦ದರೆ ವೈಯಕ್ತಿಕ ವಿಷಯಗಳಲ್ಲೂ ಅಧಿಕಾರ ರಚನೆ 
ಕೆಲಸ ಮಾಡುತ್ತಿರುತ್ತದೆ. ಇದು ಲೈಂಗಿಕ 
ಸಂಬ೦ಧದಲ್ಲೂ ಕಂಡುಬರುತ್ತದೆ. ಪುರುಷ ಪ್ರಧಾನ 


ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸ್ವೀಯರು ವ್ಯವಸ್ಥೆಯು ರೂಪಿಸಿರುವ ಲೈಂಗಿಕ ರಾಜಕೀಯದ 
ಅತ್ಯಪ್ತರಾಗಿ ಉಳಿಯುತ್ತಾರೆ. ಮಾನಸಿಕವಾಗಿ ನಂಬಿಕೆ, ಮೌಲ್ಯಗಳನ್ನು ಸ್ತೀಯರು 
ಅಸ್ಪಸ್ಥರಾಗುತ್ತಾರೆ ಎಂಬ ಅಂಶವನ್ನು ಆಂತರೀಕರಿಸಿಕೊಂಡಿರುವುದರಿಂದ ಅದರ ಶೋಷಣೆ 
ಹೊರತರುತ್ತಾರೆ. ಫ್ರೀಢನ್‌ ಮಹಿಳೆಯರು ತಮ್ಮ ವಿರುದ್ಧ ಬಂಡೇಳುವ ಸುಪ್ತ ಬಯಕೆಯನ್ನು 
VOLUME-3, ISSUE-2, MAY-JUNE 2024 ISSN: 2583-3510, Pp. 100-105 103 


This article available at: www.srujani.in 


SRUJANI: Indian Journal of Innovative Research and Development 


ಹೊಂದಿಲ್ಲ. ಅದರ ಹಿಂದಿರುವ 
ಪೊಳ್ಳುತನವನ್ನು ಅರಿತರೆ ಮಾತ್ರ 
ಸ್ವಾತಂತ್ರ್ಯರಾಗಲು ಸಾಧ್ಯ ಎನ್ನುತ್ತಾಳೆ. 


ಉದ್ದೇಶ, 
ಸ್ಮೀಯರು 

ಶುಲಾಮಿತ ಫೈರ್‌ಸ್ಟೋನ್‌ ತನ್ನ "ದಿ ಡಯಲೆಕ್ಟಿಕ್‌ 
ಆಫ್‌ ಸೆಕ್ಸ್‌: ಎ ಕೇಸ್‌ ಫಾರ್‌ ಫೆಮಿನಿಸ್ಟ್‌ 
ರೆವಲ್ಯೂಷನ್‌'ನಲ್ಲಿ ಸ್ತೀಯರ ಸಂತಾನೋತ್ಪತ್ತಿ ಮತ್ತು 


ಉತ್ಪಾದನಾ ಪಾತ್ರಗಳು ಭಿನ್ನವಾಗಿದೆ. 
ಸಂತಾನೋತ್ಪತ್ತಿಯ ಜೈವಿಕ ವಾಸ್ತವಿಕತೆಯು ಹೆಣ್ಣನ್ನು 
ಗೃಹಕ್ಕೃತ್ಯಗಳಿಗೆ ಮಿತಿಗೊಳಿಸಿ ಸಾಮಾಜಿಕವಾಗಿ, 
ಆರ್ಥಿಕವಾಗಿ ಕೆಳಸ್ಥಾನವನ್ನು ಹೊಂದುವಂತೆ 


ಮಾಡುತ್ತದೆ ಎಂದು ಪ್ರತಿ ಪಾದಿಸಿದ್ದಾರೆ. ಮಹಿಳೆ 
ಸಂತಾನೋತ್ಪತ್ತಿ ಮೇಲೆ ನಿಯಂತ್ರಣ ಹೊಂದಬೇಕು 
ಎಂದು ಕರೆ ಕೊಡುತ್ತಾಳೆ. ತಮ್ಮ ದೇಹದ ಮೇಲೆ 
ಅಧಿಕಾರ ಹೊಂದಬೇಕು. ದೈಹಿಕ ಭಿನ್ನತೆಯಿಂದ 
ಜ೦ಡರ್‌ ಶ್ರಮವಿಭಜನೆ ಹುಟ್ಟಿಕೊಂಡು ಅದರಿಂದ 
ಜಂಡರ್‌ ವ್ಯವಸ್ಥೆ ಹಾಗೂ ವರ್ಗ ವ್ಯವಸ್ಥೆಗಳು 
ಹುಟ್ಟಿಕೊಂಡುವು, ಅವೆರಡರ ವಿರುದ್ಧ ಒಟ್ಟಾಗಿ 
ಹೋರಾಡಬೇಕು. ಎ೦ಬುದು ಶುಲಾಮಿತಳ ವಾದ. 


ಈಕೆ ಮಹಿಳೆಯರ ತುಳಿತದ ಕಾರಣವನ್ನು 
ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಹುಡುಕುತ್ತಾಳೆ. 
ಮುಕ್ತಿಯೂ ಅದರಿಂದಲೇ ಆಗಬೇಕೆನ್ನುತ್ತಾಳೆ. 
ಸ೦ತಾನೋತ್ಪತ್ತಿಯೇ ಸ್ತ್ರೀಯ ಅಧೀನತೆಗೆ 
ಮೂಲಕಾರಣವಾಗಿದೆ. ಜೈವಿಕ ತಾಯ್ತನ, 
ಯತುಸ್ರಾವ, ಭಿನ್ನ ಲೈಂಗಿಕ. ಸಂತಾನೋತ್ಪತ್ತಿ 
ಆಚರಣೆಗಳು ಮಹಿಳೆಯರ ತುಳಿತಕ್ಕೆ ದಾರಿ 


ಕೃತಿಯಾಗಿದೆ. ಜೈವಿಕ ಮನೋ ವೈಚಾರಿಕ, 
ಚಾರಿತ್ರಿಕ, ಲೈಂಗಿಕ, ಸಾಹಿತ್ಯಿಕ ಮತ್ತು ಸಾಮಾಜಿಕ 


ಹಿನ್ನೆಲೆಯಲ್ಲಿ ಸ್ತ್ರೀಯ ಬದುಕನ್ನು ಬೋವಾ 
ಸೂಕ್ಷ್ಮವಾಗಿ ಸಂಕೀರ್ಣವಾಗಿ, ತಾರ್ಕಿಕವಾಗಿ 
ತೆರೆದಿಡುತ್ತಾಳೆ. ಪುರುಷ ತನ್ನನ್ನು ತಾನು 


ಎಂದುಕೊಂಡು ಮಹಿಳೆಯನ್ನು ಅನ್ಯ ಎಂದು 
ಭಾವಿಸುತ್ತಾನೆ. ಪುರುಷರಿಗೆ ವಿಧೇಯರಾಗಿ ಬಿಟ್ಟರೆ 
ಉಳಿದಂತೆ ಜೀವನದಲ್ಲಿ ಬೇಕಾದುದೆಲ್ಲ 
ಸಿಗುವುದಾದರೆ ಇನ್ನೇನು ಬೇಕು? ಎಂಬ ಪಶ್ನೆಗಳಿವೆ. 
ಆದರೆ ಬೋವಾ ಹೇಳುವಂತೆ ಸುಖ ಮತ್ತು 
ಬೇಕಾದುದೆಲ್ಲ ಎಂಬುದು ಸ್ಪಷ್ಟವಾಗಿರುವುದಿಲ್ಲ. ಒಬ್ಬ 


ಆ 


ಮಹಿಳೆಗೆ ಬೇಕದುದೆಲ್ಲ ಸಿಕ್ಕಿದಾಕ್ಷಣ ಅವಳು ಸುಖಿ 


ಎಂದು ಹೇಳಬಹುದು. ಆದರೆ ಸುಖವನ್ನು 
ಅಳೆಯಲು ಮಾನದಂಡಗಳಿಲ್ಲ. ಅಲ್ಲದೆ 
ಬೇಕಾದುದನ್ನು ಪಡೆಯಲು ಮತ್ತೊಂದನ್ನು 
ಬಿಟ್ಟುಕೊಡಬೇಕಾಗುತ್ತದೆ ಅನ್ನುವುದು ಅಷ್ಟೇ ನಿಜ. 
ವಿಧೇಯತೆಗೆ, ರಕ್ಷಣೆ ಹಾಗೂ ಸವಲತ್ತುಗಳನ್ನು 
ಪಡೆಯಲು ಸ್ತ್ರೀಯರು ಸಮಾನತೆ, ಹಕ್ಕು ಮತ್ತು 
ಸ್ಥಾತಂತ್ರ್ಯಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ. 
ಸುಖಕ್ಕೋಸ್ಕರ ಅಧೀನತೆ, ಅನ್ಯತೆಯನ್ನು 
ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಿಂತ ಸಮಾನತೆ, 


ಬಿಡುಗಡೆಯನ್ನು ಬಯಸುವ ವ್ಯಕ್ತಿಗೆ ಬೋವಾ ತನ್ನ 
ಒಲವನ್ನು ತೋರುತ್ತಾಳೆ. 

ಮಹಿಳಾ ವಿಮೋಚನಾ ಗುಂಪು ಅನುಸರಿಸಿದ 
ವಿಧಾನವು ಸಮಸ್ಯೆಯ ಬೇರಿಗೆ ಕೈಹಾಕುವುದು, 


ಮಾಡಿಕೊಡುತ್ತದೆ. ಮಹಿಳೆಯ ದೇಹವೇ ಅವಳ ಜ೦ಡರ್‌ ಸಂಬಂಧ ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ 
ಗುಲಾಮತನಕ್ಕೆ ಕಾರಣವಾಗಿದೆ. ತಾಂತಿಕ ಕ್ರಾಂತಿಕಾರಕ ಪರಿವರ್ತನೆ ತರುವುದು, ಸಮಾಜದ 
ಬೆಳವಣಿಗೆಯಿಂದ ಸಂತಾನೋತ್ಪತ್ತಿ ಮೇಲೆ ಸಾಂಪ್ರದಾಯಿಕ ರಚನೆಯನ್ನು ಪ್ರಶ್ನಿಸುವುದು ಮತ್ತು 
ನಿಯಂತ್ರಣ ಹೊಂದಿ ಶೋಷಣೆಯಿಂದ ಬದಲಾಯಿಸುವುದೇ ಆಗಿತ್ತು. ಸ್ವೀವಾದಿಗಳು 
ಮುಕ್ತಳಾಗಬಹುದು ಎನ್ನುತ್ತಾಳೆ. ಮಹಿಳೆಯರು ಮಹಿಳೆಯರೆಂಬ "ಕಾರಣಕ್ಕಾಗಿ 
ಸಿಮನ್‌.ದಿ. ಬೋವಾ (1949) ಇವರ "ದ ತಾರತಮ್ಯ  ಕ್ಕೊಳಗಾಗುತ್ತಿದ್ದಾರೆ ಎಂಬುದನ್ನು 
ಸೆಕೆಂಡ್‌ ಸೆಕ್ಸ್‌ ಗ್ರಂಥವು ಮಹಿಳೆ ಮತ್ತು ಅವಳ ಕಂಡುಕೊಂಡರು, "ವೈಯಕ್ತಿಕವಾದದು ರಾಜಕೀಯ” 
ಸುತ್ತಾ ಹೆಣೆದುಕೊಂಡಿರುವ ವಿಷಯಗಳನ್ನು ಎಂದು ಹೇಳಿದರು. ಸ್ತ್ರೀಯರ ವೈಯಕ್ತಿಕ 
ಸಮಗವಾಗಿ ವಿಮರ್ಶಾತ್ಮಕವಾಗಿ ಚಿತ್ರಿಸುವ ಸಮಸ್ಯೆಗಳಿಗೆ ಸಾಮಾಜಿಕ ಕಾರಣವಿದೆ ಎಂಬುದನ್ನು 
VOLUME-3, ISSUE-2, MAY-JUNE 2024 ISSN: 2583-3510, Pp. 100-105 104 


This article available at: www.srujani.in 


SRUJANI: Indian Journal of Innovative Research and Development 


ಪರಾಮರ್ಶನ ಗ್ರಂಥಗಳು 


ತೋರಿಸಿದರು. ಅತ್ಯಾಚಾರ, ಗರ್ಭಪಾತ, 
ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ 
ಪರವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ 
ಹೂಡುವುದು, ಕಾನೂನು ತಿದ್ದುಪಡಿ, ಮಹಿಳಾ 
ನಿರ್ದಿಷ್ಟ ಕಾಯ್ದೆಗಳ ಅನುಷ್ಠಾನ ಮೊದಲಾದ 
ಕಾರ್ಯದಲ್ಲಿ ತೊಡಗಿದರು. ಹೀಗೆ ಹಲವು 
ಸ್ಲೀವಾದಿಗಳು ಮಹಿಳೆಯರ ತುಳಿತ, ಅಧೀನತೆ, 
ಶೋಷಣೆಗೆ, ಅವಳಿಗಿರುವ ಜವಾಬ್ದಾರಿಗಳು, 
ಕೌಟುಂಬಿಕ ಹೊಣೆಗಳು, ಸಂತಾನೋತ್ಪತ್ತಿ 
ಕಾರ್ಯಗಳು, ಸಾಮಾಜಿಕ ಕಟ್ಟುಪಾಡುಗಳೆ 


ಕಾರಣವಾಗಿವೆ ಎಂಬುದನ್ನು ಬಲವಾಗಿ ಪ್ರತಿಪಾದಿಸಿ, 
ಆ ಎಲ್ಲಾ ಬಂಧನಗಳಿಂದ ಮುಕ್ತಿ ಹೊಂದಿ ಮಹಿಳೆ 
ಹೊರಬಂದಾಗ ಮಾತ್ರ ನಿಜವಾದ ಅರ್ಥದಲ್ಲಿ 
ಮಹಿಳಾ ವಿಮೋಚನೆ ಸಾಧ್ಯವೆಂದು ಹೇಳುತ್ತಾರೆ. 
ಉಪಸಂಹಾರ 

ಒಟ್ಟಾರೆಯಾಗಿ ಮಹಿಳಾ ವಿಮೊಚನೆಯು 
ಸ್ಲೀವಾದದ ಪ್ರಮುಖ ಉದ್ದೇಶವಾಗಿದ್ದು, ವಿಭಿನ್ನ 
ಪಂಥಗಳಿಗೆ ಸೇರಿದ ಸ್ಲಿವಾದಿಗಳು ಸ್ಕೀಶೊಷಣೆ ಮತ್ತು 
ದೌರ್ಜನ್ಯಗಳಿಗೆ ಹಲವು ಕಾರಣಗಳನ್ನು ಗುರಿತಿಸುತ್ತಾ, 
ಸ್ತೀ ವಿಮೊಚನೆಯ ಮಾರ್ಗಗಳನ್ನು ಬೇರೆ ಬೇರೆ 
ರೀತಿಯಲ್ಲಿ ವಿವರಿಸಿದ್ದಾರೆ. ಆದರೂ ಅವರೆಲ್ಲರ 
ಉದ್ದೇಶ ಮಾತ್ರ ಅಂತಿಮವಾಗಿ ಸ್ತೀ 
ವಿಮೋಚನೆಯೇ ಆಗಿದೆ. ಮಹಿಳೆಯರಿಗೆ 
ಮತ್ತು ಸಮಾನತೆಯನ್ನು 
ಪಿತ್ಯಪ್ರಧಾನತೆಯ ಅಂಶಗಳನ್ನು 
ತೊಡೆದುಹಾಕುವುದರಿಂದ. ಸಮಾಜೀಕರಣದ 
ರೀತಿಗಳನ್ನು ಬದಲಾಯಿಸುವುದರಿಂದ, ಪಿತೃಪ್ರಧಾನ 
ಧೋರಣೆಗಳನ್ನು ಬದಲಾಯಿಸುವುದರಿಂದ, ಮಹಿಳೆಗೆ 
ಸಮಾನ ಅವಕಾಶಗಳನ್ನು ನೀಡಿ 
ಪ್ರೋತ್ಸಾಹಿಸುವುದರಿಂದ, ಸ್ಮೀಪರ ಕಾನೂನುಗಳಿಂದ 
ಮಹಿಳಾ ವಿಮೋಚನೆ ಸಾಧ್ಯವಾಗುತ್ತದೆ ಎಂಬುದೇ 
ಸ್ತೀವಾದಿಗಳ ಅಭಿಪ್ರಾಯವಾಗಿದೆ. 


( 


( 


ಸ್ವಾತಂತ್ರ್ಯ 


ನೀಡುವುದರಿಂದ, 


ಹೆಮಲತಾ, ಹೆಚ್‌.ಎಂ. (2010). ಮಹಿಳಾ 
ಅಧ್ಯಯನ- ಭಾಗ 5 ಡಿ.ಎ.ಕೆ. ಮೂರ್ತಿ. 


ಹೆಮಲತಾ, ಹೆಚ್‌.ಎಂ. (2008). ಮಹಿಳಾ 
ಅಧ್ಯಯನ- ಭಾಗ 4 ಡಿ.ಎ.ಕೆ. ಮೂರ್ತಿ. 


ಹೆಮಲತಾ, ಹೆಚ್‌.ಎ೦. (2004). ಮಹಿಳಾ 
ಅಧ್ಯಯನ- ಭಾಗ 1. ಡಿ.ಎ.ಕೆ. ಮೂರ್ತಿ. 


ಸುಮಿತ್ರಾಬಾಯಿ, ಬಿ. ಎನ್‌ & 

ಎನ್‌... (1995. ಸೀವಾದಿ 
ಮಿ 

ಕರ್ನಾಟಕ ಲೇಖಕಿಯರ ಸಂಘ. 


De Beauvoir, S., & Parshley, H.M. 
(1949). The second sex. 
https://cds.cern.ch/record/2728998 
Firestone, S. (1972). The Dialectic of 
Sex: The case for Feminist Revolution. 
https://ci.nii.ac.jp/ncid/BA20741946 
Friedan, B. (2010). The feminine 
Mystique. Penguin Classics. 

Millett, K. (2016). Sexual politics. 
Columbia University Press. 

Suguna. B. (2009). Women’s 


Movement. Discovery publishing 
House PVT.LTD. 


ಗಾಯಿತ್ರಿ, 
ಪವೇತಿಕೆ 


VOLUME-3, ISSUE-2, MAY-JUNE 2024 ISSN: 2583-3510, Pp. 100-105 105 


This article available at: www.srujani.in 


165% 2583-3510 


SRUJANI: Indian Journal of Innovative Research and ಈ ] R D F 
Development (SUIRD) 
Volume-3 Issue 2, May-June 2024, Pp. 106-109 editor @srujani.in 
Bi-Monthly, Peer-Reviewed, Open Access, Indexed Journal WWW.Srujanl.In 


ಕೋವಿಡ್‌ 19 ಸಮಯದ ಉದ್ಯೋಗ ಸೃಷ್ಟಿಯಲ್ಲಿ MGNREGA ಪಾತ್ರ : ಕೊಡಗು 
ಜಿಲ್ಲೆಯನ್ನು ಅನುಲಕ್ಷಿಸಿ 
ಪುಟ್ಟರಾಜು ಸಿ' ಮತ್ತು ಡಾ. ಎನ್‌. ಆನಂದಗೌಡ” 


ಸಹಾಯಕ ಪ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಗ್ಗಡದೇವನಕೋಟೆ, ಮೈಸೂರು. 


ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ಕ 
ವಿಶ್ವಿದ್ದಾನಿಲಯ, ಮುಕ್ತಗರಗೋತ್ರಿ, ಮೈಸೂರು 


Abstract: 
ಕೋವಿಡ್‌ 19 ಸಾಂಕಮಿಕ ರೋಗದ ಸಂದರ್ಭದಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಸ್ವಬ್ಧವಾಗಿದ್ದವು. ಜೀವನ 


ನಿರ್ವಹಣೆ ಅತ್ಯ೦ತ ಕಠಿಣವಾಗಿತ್ತು ಆ ಸಂದರ್ಭದಲ್ಲಿ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಆಸ ಸರೆಯಾದದ್ದು 
MGNREGA-ಮಹಾತ್ಯಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯಿದೆ ಈ ಯೋಜನೆಯು ಗ್ರಾಮೀಣ 
ಭಾಗದಲ್ಲಿ ಉದ್ಯೋಗ ಸೃಷ್ಟಿಸಿ ಜೀವನೋಪಾಯಕ್ಕೆ ಅವಕಾಶ ಮಾಡಿಕೊಟ್ಟತು. ಈ ಹಿನ್ನೆಲೆಯಲ್ಲಿ ಕೊಡಗು 
ಜಿಲ್ಲೆಯಲ್ಲಿ 14018804 ಕಾಯಿದೆ ಯಾವ ರೀತಿ ಪರಿಣಾಮ ಬೀರಿತು ಎಂಬುದನ್ನು ಈ ಲೇಖನದಲ್ಲಿ 
ಚರ್ಚಿಸಲಾಗಿದೆ. ಪ್ರಸ್ತುತ ಅಧ್ಯಯನಕ್ಕೆ ಆನುಷಂಗಿಕ ಮಾಹಿತಿಯನ್ನು ಬಳಸಿಕೊಳ್ಳಲಾಗಿದೆ. ಈ ಕಾಯಿದೆ 
ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವುದರ ಜೊತೆಗೆ ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು 
ನೀಡಿತು. 


Keywords: ಕೋವಿಡ್‌-19, ಗ್ರಾಮೀಣ ಜೀವನೋಪಾಯ, 1/01/8801, ಉದ್ಯೋಗ ಸೃಷ್ಟಿ ಮೂಲಸೌಕರ್ಯ 
ಅಭಿವೃದ್ಧಿ. 
ಧಿ 


ಪೀಠಿಕೆ 
ಮೂಲಸೌಕರ್ಯ ಅಭಿವೃದ್ಧಿ ರಾಷ್ಟದ ನೋಡಿದಾಗ ಪರಿಣಾಮಕಾರಿಯಾಗಿ 
( [a] ಲ 
ಅಭಿವೃದ್ದಿಯನ್ನು ಅಳೆಯುವ ಪಮುಖ ಅನುಷ್ಠಾನವಾಗಿಲ್ಲ. ಪ್ರತಿಯೊಂದು ಕಾರ್ಯಕ್ರಮಗಳು 
( [a) i) 


ಸಾಧನವಾಗಿದೆ ಮತ್ತು ಹಳ್ಳಿಗಳ ಅಭಿವೃದ್ಧಿಯಿಂದ ಸಾಮಾಜಿಕ ಬದಲಾವಣೆಯಲ್ಲಿ ಪ್ರಮುಖ 
ದೇಶದ ಪ್ರಗತಿ ಸಾಧ್ಯ ಭಾರತದಾದ್ಯಂತ ಬದಲಾವಣೆಗಳನ್ನು ಮಾಡಲು ವಿಫಲವಾಗಿವೆ. ಆದರೆ 
ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ MGNREGA ತನ್ನ ಕೆಲಸಗಳ ಮೂಲಕ 
ಕಳೆದ 70 ವರ್ಷದಿಂದ ಹಲವಾರು ಅಗತ್ಯವಿರುವವರಿಗೆ ಉದ್ಯೋಗಾವಕಾಶ ಹಾಗೂ 
ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಿದೆ. ಈ ಎಲ್ಲಾ ಸಾಮುದಾಯಿಕ ಆಸ್ತಿ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ. 
ಕಾರ್ಯಕ್ರಮಗಳು ಅವುಗಳ ಅನುಷ್ಠಾನದ ಕ್ರಮವನ್ನು 


Please cite this article as: ಪುಟ್ಟರಾಜು ಸಿ ಮತ್ತು ಎನ್‌. ಆನಂದಗೌಡ. (2024). ಕೋವಿಡ್‌ 19 ಸಮಯದ ಉದ್ಯೋಗ ಸೃಷ್ಟಿಯಲ್ಲಿ 


MGNREGA ಪಾತ್ರ: ಕೊಡಗು ಜಿಲ್ಲೆಯನ್ನು ಅನುಲಕ್ಷಿಸಿ ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೊ €ವೇಟಿವ್‌ ರೀಸರ್ಚ್‌ ಅಂಡ್‌ ಪ್‌ಮೆಂಟ್‌, 
3(2), 106-109 


SRUJANI: Indian Journal of Innovative Research and Development 


MGNREGA ಗ್ರಾಮೀಣ ಪ್ರದೇಶದ ಜನರಿಗೆ 
ಉದ್ಯೋಗ, ವೇತನ, ಮತ್ತು ಕನಿಷ್ಠ ಮಟ್ಟದ 
ಜೀವನೋಪಾಯ ಸುರಕ್ಷತೆಯನ್ನು ಖಾತರಿಪಡಿಸುವ 
ಕಾಯಿದೆಯಾಗಿದೆ. MGNREGA ಗ್ರಾಮೀಣ 
ಪ್ರದೇಶದ ಕುಟುಂಬವೊಂದಕ್ಕೆ ಆರ್ಥಿಕ ವರ್ಷದಲ್ಲಿ 
ನೂರು ದಿನಗಳ ಉದ್ಯೋಗವನ್ನು 
ಖಾತರಿಪಡಿಸುತ್ತದೆ. 18 ವರ್ಷ ತುಂಬಿದವರು ಗ್ರಾಮ 
ಪಂಚಾಯಿತಿಗೆ ಅರ್ಜಿ ಸಲ್ಲಿಸುವ ಮೂಲಕ 
ಉದ್ಯೋಗ ಪಡೆದುಕೊಳ್ಳಬಹುದಾಗಿದೆ. ಈ 
ಕಾಯಿದೆಯಡಿ ಹೆಣ್ಣು ಗಂಡು ಎಂಬ ಬೇಧವಿಲ್ಲದೆ 
ಸಮಾನ ವೇತನವನ್ನು ನೀಡಲಾಗುತ್ತದೆ. ಭೂ ಮತ್ತು 


ಜಲಸಂಪನ್ಮೂಲಗಳನ್ನು ಹೆಚ್ಚಿಸಲು, ಗ್ರಾಮೀಣ 
ಸಂಪರ್ಕವನ್ನು ಸುಧಾರಿಸಲು ಮತ್ತು ಗ್ರಾಮೀಣ 
ಬಡವರ ಜೀವನೋಪಾಯದ ಸಂಪನ್ಮೂಲವನ್ನು 
ಬಲಪಡಿಸಲು, ಬಾಳಿಕೆ ಬರುವ ಆಸ್ತಿಗಳನ್ನು 
ಸೃಷ್ಟಿಸಲು MGNREGA ಯೋಜನೆ 
ಉಪಯುಕ್ತವಾಗಿದೆ. 


ಅಧ್ಯಯನದ ಉದ್ದೇಶಗಳು 


* ಕೋವಿಡ್‌ ಸಂದರ್ಭದ ಜನ ಜೀವನದ ಮೇಲೆ 


MGNREGA ಕಾಯಿದೆಯ ಪಾತ್ರವನ್ನು 
ತಿಳಿದುಕೊಳ್ಳುವುದು. 

* MGNREGA ಫಲಾನುಭವಿಗಳ ಸಾಮಾಜಿಕ- 
ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ 
ಮಾಡುವುದು. 

ಅಧ್ಯಯನ ವಿಧಾನ 


ಪ್ರಸ್ತುತ ಅಧ್ಯಯನವು ಆನುಷಂಗಿಕ ಮಾಹಿತಿ 


ಜೀವನ ನಡೆಸಲು ಸಮರ್ಪಕ ಉದ್ಯೋಗದ 
ಮೂಲಕ ಆದಾಯ ಗಳಿಸುವುದು ಅತ್ಯಗತ್ಯ. 
ಯೋಗ್ಯವಾದ ಜೀವನ ಮಟ್ಟವನ್ನು 
ಖಚಿತಪಡಿಸಿಕೊಳ್ಳಲು ಮತ್ತು ಆರ್ಥಿಕ 
ಬೆಳವಣಿಗೆಯನ್ನು ದಾಖಲಿಸಲು ಸಾಕಷ್ಟು 
ಆದಾಯವು ಅವಶ್ಯಕವಾಗಿದೆ. ಆದಾಯ ಮತ್ತು 


ಉದ್ಯೋಗದ ಲಭ್ಯತೆಯು ಹೆಚ್ಚಾಗಿ ಆರ್ಥಿಕತೆಯ 
ರಚನೆಯಿಂದ ಪ್ರಭಾವಿತವಾಗಿರುತ್ತದೆ. ಬೆಳೆಯುತ್ತಿರುವ 


ಕಾರ್ಮಿಕ ಬಲಕ್ಕೆ ವೈವಿಧ್ಯಮಯ ರಚನೆಯು 
ಪರ್ಯಾಯ ಉದ್ಯೋಗವನ್ನು ಸೃಷ್ಟಿಸಲು 
ಸಾಧ್ಯವಾಗುತ್ತದೆ. 


ದೇಶದ ಸಂಕೀರ್ಣ ಸಮಸ್ಯೆಯಾದ ಬಡತನವನ್ನು 
ನಿಭಾಯಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿವೆ. ಈ 
ಯೋಜನೆಗಳು ಬೆಳವಣಿಗೆಯನ್ನು ಉತ್ತೇಜಿಸುವ 
ಕಾರ್ಯಕ್ರಮಗಳು ಮತ್ತು ಬಡವರನ್ನು ತಲುಪಲು 
ನಿರ್ದಿಷ್ಟ ಉದ್ದೇಶಿತ ಉಪಕ್ರಮಗಳನ್ನು 
ಒಳಗೊಂಡಿವೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 
ಸಕ್ರಿಯವಾಗಿರುವ ಮತ್ತು ಯಶಸ್ವಿಯಾಗಿ ಜಾರಿಗೆ 
ಬರುವ ನಿರ್ಣಾಯಕ ಕಾರ್ಯಕ್ರಮಗಳನ್ನು 
ಅಧ್ಯಯನ ಮಾಡುವುದು ಮುಖ್ಯ ಈ ನಿಟ್ಟಿನಲ್ಲಿ, 
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ 
ಖಾತರಿ ಕಾಯ್ದೆ ಬಹುಮುಖ್ಯ ಉಪಕ್ರಮವಾಗಿದೆ. 
ಜಿಲ್ಲೆಯಲ್ಲಿ MGNREGA ಗ್ರಾಮೀಣ ಜನರಿಗೆ 2.14 
ಲಕ್ಷ ಮಾನವ ದಿನಗಳನ್ನು ಸೃಜಿಸುವಲ್ಲಿ 
ಯಶಸ್ವಿಯಾಗಿದೆ. ಇದರಲ್ಲಿ 1.44 ಲಕ್ಷ ಪುರುಷರು 
ಮತ್ತು 0.70 ಲಕ್ಷ ಮಹಿಳೆಯರು ಉದ್ಯೋಗಗಳನ್ನು 


ಮೂಲವನ್ನು ಆಧಾರಿಸಿದೆ. ಈ ಮಾಹಿತಿಯನ್ನು ಪಡೆದಿದ್ದಾರೆ. ಒಟ್ಟು ಗ್ರಾಮೀಣ ಕುಟುಂಬಗಳಲ್ಲಿ 
ಪಾಕ್ಚಿಕಗಳು, ಪುಸ್ತಕಗಳು, ಪ್ರಬಂಧಗಳು, ಶೇಕಡಾ 35.30 ಕುಟುಂಬಗಳಿಗೆ ಉದ್ಯೋಗ 
ವರದಿಗಳಿಂದ ಸಂಗ್ರಹಿಸಲಾಗಿದೆ. ಕಾರ್ಡ್‌ಗಳನ್ನು ನೀಡಲಾಗಿದೆ. ತಾಲೂಕುವಾರು 
ಕೊಡಗು ಜಿಲ್ಲೆಯಲ್ಲಿ 1/01/85% ಅನುಷ್ಠಾನ ನೋಡಿದಾಗ ಉದ್ಯೋಗ ಕಾರ್ಡ್‌ ನೀಡಿರುವಲ್ಲಿ 
ಸೋಮವಾರಪೇಟೆ ಪ್ರಥಮ ಸ್ಥಾನದಲ್ಲಿದ್ದರೆ, 

ಬಡತನದ ಮೇಲೆ ಉದ್ದೋಗ ಮತು ಆದಾಯ ಘಾ 
ಕ ನ ವಿರಾಜಪೇಟಿ ಮತ್ತು ಮಡಿಕೇರಿ ನಂತರದ 

ನೇರ ಪರಿಣಾಮ ಬೀರುವ ಅಂಶಗಳಾಗಿವೆ. ಮನುಷ್ಯ ನ್‌ 
VOLUME-3, ISSUE-2, MAY-JUNE 2024 ISSN: 2583-3510, Pp. 106-109 107 


This article available at: www.srujani.in 


SRUJANI: Indian Journal of Innovative Research and Development 


ಸ್ಥಾನದಲ್ಲಿವೆ. ಕೋವಿಡ್‌ ಸಂದರ್ಭದಲ್ಲಿ 
MGNREGA ಆಶಾಕಿರಣವಾಗಿತ್ತು. 
ಫಲಿತಗಳು ಮತ್ತು ಸಲಹೆಗಳು 


1. ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು 


ಪರಿಶಿಷ್ಟ ಬುಡಕಟ್ಟು ಸಮುದಾಯಗಳು 
ಸಂಕಷ್ಟದ ಜೀವನ ನಡೆಸುತ್ತಿವೆ... ಈ 
ಹಿನ್ನೆಲೆಯಲ್ಲಿ ಈ 
ಸಮುದಾಯಗಳನ್ನೊಳಗೊಂಡಂತೆ ಎಲ್ಲಾ 


ಸಮುದಾಯದ ಬಡವರ ಜೀವನೋಪಾಯ 
ಮಟ್ಟವನ್ನು ಸುಧಾರಿಸುವಲ್ಲಿ ಖದGNREGA 
ಯೋಜನೆ ಸಹಕಾರಿಯಾಗಿದೆ. ಅದರಲ್ಲೂ 
ಕೊವೀಡ್‌ ಸಂದರ್ಭದಲ್ಲಿ ಹೆಚ್ಚು 
ಸಹಕಾರಿಯಾಗಿದೆ. ಆದರೂ ಅರಣ್ಯ ಆಧಾರಿತ 
ಬುಡಕಟ್ಟು ಸಮುದಾಯಗಳಿಗೆ ಮೂಲಭೂತ 
ಸೌಕರ್ಯಗಳ ಅಭಿವೃದ್ಧಿಗೆ ಈ ಕಾಯಿದೆಯಡಿ 
ಅವಕಾಶ ಕಲ್ಪಿಸಬಹುದಾಗಿದೆ. 

2. ಆದಾಯ ಮತ್ತು ಉದ್ಯೋಗದ ಲಭ್ಯತೆಯು 
ಹೆಚ್ಚಾಗಿ ಆರ್ಥಿಕತೆಯ ರಚನೆಯಿಂದ 
ಪ್ರಭಾವಿತವಾಗಿರುತ್ತದೆ. ವೈವಿಧ್ಯಮಯ 
ರಚನೆಯು ಬೆಳೆಯುತ್ತಿರುವ ಕಾರ್ಮಿಕ ಬಲಕ್ಕೆ 
ಪರ್ಯಾಯ ಉದ್ಯೋಗಾವಕಾಶಗಳನ್ನು 
ಸ್ಪಷಿಸಲು 14೧೫೫೧೬4 ಸಹಕಾರಿಯಾಗಿದೆ. 


೪'ಟ 
3. ಕಾಫಿ ತೋಟದಲ್ಲಿ ದುಡಿಯುತ್ತಿರುವ ಬುಡಕಟ್ಟು 


ಗಃ 


ಜನರು ಸಂಕಷ್ಟದಲ್ಲಿ ಜೀವನ ದೂಡುತ್ತಿದ್ದು, 


ಇವರಿಗೆ MGNREGA ಕಾಯಿದೆಯಡಿ 

ಉದ್ಯೋಗ ನೀಡುವುದು ಅಗತ್ಯವಾಗಿದೆ. 
ಉಪಸಂಹಾರ 

ಕೊಡಗು ಜಿಲ್ಲೆಯ ಜನರ ಜೀವನ ಮಟ್ಟವನ್ನು 
ಸುಧಾರಿಸುವಲ್ಲಿ MGNREGA ಕಾಯಿದೆ 
ಪರಿಣಾಮಕಾರಿಯಾಗಿದೆ. ಜಿಲ್ಲೆಯಲ್ಲಿ ವಿವಿಧ 
ಸಮುದಾಯಗಳು ವಾಸಿಸುತ್ತಿದ್ದು ಕೊಡವ 


ಸಮುದಾಯದವರು ಹೆಚ್ಚಿನ ಭೂ ಒಡೆತನವನ್ನು 


ಚ 


ಹೊಂದಿದ್ದಾರೆ ಹಾಗೂ ಕಾಫಿ ಚಹಾ ತೋಟದ 


ಪ್ರತಿಯಾಗಿ 
ಹಾಗೂ 
ಕಷ್ಟದಲ್ಲಿ 
ಕೊವೀಡ್‌ 


ಶೋಷಿತರು, 
ಹಿಂದುಳಿದ 
ಜೀವನ 
ಸಂದರ್ಭದಲ್ಲಿ 
ಆದಾಗ ಉದ್ಯೋಗವಿಲ್ಲದೆ. 
ಜೀವನ ನಿರ್ವಹಣೆ 


ಕಷ್ಟಕರವಾಗಿತ್ತು. ಈ ಸಂದರ್ಭದಲ್ಲಿ 11೮78504 


ಮಾಲೀಕರಾಗಿದ್ದಾರೆ. 
ಬುಡಕಟ್ಟು ಜನರು 
ಸಮುದಾಯದವರು 
ದೂಡುತ್ತಿದ್ದಾರೆ. 
ಲಾಕ್‌ಡೌನ್‌ 


ಆಹಾರವಿಲ್ಲದೆ ತುಂಬಾ 


ಕಾಯಿದೆ ಉದ್ಯೋಗ ಸೃಷ್ಟಿಸುವುದರ ಜೊತೆಗೆ 
ಗ್ರಾಮೀಣ ಪ್ರದೇಶದಲ್ಲಿ ಮೂಲ ಸೌಕರ್ಯಗಳ 
ಅಭಿವೃದ್ಧಿಗೆ ಸಹಾಯಕವಾಯಿತು ಎಂಬುದನ್ನು 


ಪ್ರಸ್ತುತ ಅಧ್ಯಯನದಲ್ಲಿ ಕಂಡು ಕೊಳ್ಳಲಾಗಿದೆ. ಈ 
ಕಾಯಿದೆ ಗ್ರಾಮೀಣ ಜನರ ಜೀವನ ಮಟ್ಟವನ್ನು 
ಸುಧಾರಿಸುವಲ್ಲಿ ಅತ್ಯಂತ ಪ್ರಮುಖವಾಗಿದ್ದು 
ಪರಿಣಾಮಕಾರಿ ಅನುಷ್ಠಾನಕ್ಕೆ ಗ್ರಾಮ ಪಂಚಾಯಿತಿ 
ಅಧಿಕಾರಿಗಳು ಹಾಗೂ ಸದಸ್ಯರ ಸಹಕಾರ ಅತ್ಯಂತ 
ಅಗತ್ಯವಾಗಿರುವುದನ್ನು ಕೂಡ ಅಧ್ಯಯನದಲ್ಲಿ 
ಗುರುತಿಸಲಾಗಿದೆ. 

ಪರಾಮರ್ಶನ ಗಂಥಗಳು 


* ಕೊಡಗು ಜಿಲ್ಲೆಯ ಮಾನವ ಅಭಿವೃದ್ಧಿ ವರದಿ. 
(2014). ಕರ್ನಾಟಕ ಸರ್ಕಾರ 


* Baber,H., & Tripati, R. (2021). The 
price of the lockdown: The effects 
of social distancing on the Indian 
economy and business during the 
COVID-19 pandemic. Ekonomski 
1101712011, 23(1), 85-99. 
https://do1.org/10.5937/ekonhor210 
1085b 

* Dar, K.H., Raina, S.H., & Ahmad, 
M. (2024). Evaluating the 
efficiency in MGNREGA during 
COVID-19 Pandemic: An interstate 
analysis using data envelopment 
analysis. Indian Journal of Labour 


VOLUME-3, ISSUE-2, MAY-JUNE 2024 ISSN: 2583-3510, Pp. 106-109 108 


This article available at: www.srujani.in 


SRUJANI: Indian Journal of Innovative Research and Development 


Economics/Indian Journal of 


Labour Economics. 
https://do1.org/10.1007/541027-024- 
00485-6 


e Kumar, S., & Madheswaran, 6. 
(2022). MGNREGA in the 
Drought-Affected Talukas in 
Karnataka: Lessons for the COVID- 
19 induced calamity and reverse 
Migration. Indian Journal of 
Human Development, 16(2), 305-- 
316. 
https://do1.org/10.1177/0973703022 
1124500 

9 Lokhande, N., & Gundimeda, H. 
(2021). MGNREGA: the 
guaranteed refuge for returning 
migrants during COVID-19 
lockdown in India. Indian 


Economic ೨೦171615116 8110107 
Economic Journal, 69(3), 584 500. 
https://doi.org/10.1177/0019466221 
1023848 

e Vasudevan, G., Singh, S., Gupta, 
G., & Jalajakshi,, C. K. (2020). 
MGNREGA in the Times of 
COVID-19 and Beyond: Can India 
do More with Less? Indian Journal 


of Labour Economics/Indian 
Journal of Labour Economics, 
63(3), 799-814. 
https://do1.org/10.1007/541027-020- 
00247-0 


VOLUME-3, ISSUE-2, MAY-JUNE 2024 ISSN: 2583-3510, Pp. 106-109 109 
This article available at: www.srujani.in 


165% 2583-3510 


SIRDF 


editor@srujani.in 
www.srujani.in 


SRUJANI: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 110-116 

Bi-Monthly, Peer-Reviewed, Open Access, Indexed Journal 


ಗಾಂಧೀಜಿ ಚಿಂತನೆಯ ಸುಸ್ಥಿರ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ಥಳೀಯ ಸರ್ಕಾರಗಳು 


ಪ್ರಸನ್ನಕುಮಾರ್‌ ಎಸ್‌' ಮತ್ತು ಡಾ. ಎಸ್‌. ಶಿವರಾಜಪ್ಪ? 

'ಸಂಶೋಧನಾ ವಿದ್ಯಾರ್ಥಿ, ಗಾಂಧಿ ಅಧ್ಯಯನ ಕೇಂದ್ರ, ಮಾನಸಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 

"ವಿಶ್ರಾಂತ ಪ್ರಾಧ್ಯಾಪಕರು, ಸಂಸ್ಕೃತ ವಿಭಾಗ, ಮಹಾರಾಜ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
Abstract: 

ಎರಡು ವಿಶ್ವ ಸಮರಗಳ ನಂತರ ಪ್ರಪಂಚವು ಗಮನಾರ್ಹವಾದ ಅಭಿವೃದ್ಧಿ ಯನ್ನು ಸಾಧಿಸುತ್ತಿದೆ. ಆದರೆ 
ನಗರೀಕರಣ, ಬೃಹತ್‌ ಕೈಗಾರೀಕರಣದ ಈ ಬೆಳವಣಿಗೆಯು ಭೂಮಿಯನ್ನು ವಿನಾಶದ ಅಂಚಿಗೆ ದೂಡುತ್ತಿದೆ. 
ಇಂದು ಜಗತ್ತಿನ ಹಲವು ಜೀವ ಪಭೇದಗಳು, ಸಸ್ಯ ಸಂಕುಲಗಳು ಅಭಿವೃದ್ಧಿ ಹೆಸರಿನಲ್ಲಿ ತಮ್ಮ ಅಸ್ಥಿತ್ವವನ್ನೆ 
ಕಳೆದುಕೊಳ್ಳಲು ಕಾರಣವಾಗಿದೆ ಹಾಗೂ ಜಲಮೂಲಗಳು ಮಲಿನವಾಗುತ್ತಿವೆ ಪರಿಸರವು ಮಾನವನಿಂದ 
ಶೋಷಿಸಲ್ಪಡುತ್ತಿದೆ. ಗ್ರಾಮೀಣ ಪದೇಶಗಳು ನಶಿಸುತ್ತಿವೆ ಮತ್ತು ನಗರಗಳೊಂದಿಗೆ ಹೆಜ್ಜೆ ಹಾಕಲು ಸಾಧ್ಯವಾಗದೆ 
ಪರಿತಪಿಸುತ್ತಿವೆ ಇದೆಲ್ಲವನ್ನು ಮೊದಲೇ ಊಹಿಸಿದ್ದ ಗಾಂಧೀಜಿ ಪರಿಸರಕ್ಕೆ ದಕ್ಕೆ ಯಾಗದಂತೆ ಸುಸ್ಥಿರ 
ಅಭಿವೃದ್ಧಿಯನ್ನು ಗ್ರಾಮಗಳ ಸ್ಥಳೀಯ ಸರ್ಕಾರಗಳ ಮೂಲಕ ಸಾಧಿಸಲು ತಿಳಿಸಿದ ವಿಚಾರಧಾರೆಗಳನ್ನು ಇಲ್ಲಿ 
ಚರ್ಚಿಸಲಾಗಿದೆ. ಗಾಂಧೀಜಿಯವರ ಬರಹ ಮತ್ತು ಭಾಷಣಗಳು ಇದರ ಮೂಲಗಳಾಗಿವೆ 


Keywords: ಸುಸ್ಥಿ ರ ಗ್ರಾಮೀಣಾಭಿವೃದ್ಧಿ. ಗಾಂಧೀಜಿ ಚಿಂತನೆ, ಸ್ಥಳೀಯ ಸರ್ಕಾರಗಳು. 


ಪೀಠಿಕೆ 


ಮಾನವನ ಭವಿಷ್ಯವನ್ನು ಬದಲಾಯಿಸುವಲ್ಲಿ 
ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಭಿವೃದ್ಧಿ ಪ್ರಮುಖ 


ಗೌರವಿಸದ ಅಭಿವೃದ್ಧಿ ಮಾನವನ ಉಳಿವಿಗೆ ಧಕ್ಕೆ 
ತರುತ್ತದೆ ಎಂಬುದು ಸತ್ಯ, ಗಾಂಧಿಯವರ ಸುಸ್ಥಿರ 


ಪಾತ್ರ ವಹಿಸುತ್ತಿರುವ ಜಗತ್ತಿನಲ್ಲಿ ನಾವು ಪರಿಸರ ಚಿಂತನೆಗಳು ಪ್ರಕೃತಿಯನ್ನು ಜನರ 
ವಾಸಿಸುತ್ತಿದ್ದೇವೆ. ಆದರೆ, ಅಭಿವೃದ್ಧಿಯ ಉದ್ದೇಶಕ್ಕಾಗಿ ಅಗತ್ಯಗಳೊಂದಿಗೆ ಸಮನ್ವಯಗೊಳಿಸಲು ನಮಗೆ 
ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಹೊಸ ದೃಷ್ಟಿಕೋನವನ್ನು ಸದಾಕಾಲ ನೀಡುತ್ತವೆ. 

ಶೋಷಣೆಯು ಗಂಭೀರ ಪರಿಸರ ವಿನಾಶಗಳಿಗೆ 121 ಕೋಟಿ ಭಾರತೀಯರಲ್ಲಿ 83.3 ಕೋಟಿ 
ಕಾರಣವಾಗುತ್ತಿದೆ. ವಾಸ್ತವವಾಗಿ, ಅಭಿವೃದ್ಧಿಯ ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. 
ಹೆಸರಿನಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಭಾರತವು ಶೇಕಡ 68ರಷ್ಟು ಗ್ರಾಮೀಣ 
ಅನೈತಿಕವಾಗಿ ಲೂಟಿ ಮಾಡುತ್ತಿರುವುದರಿಂದ ಪ್ರಸ್ತುತ ಪ್ರದೇಶಗಳಿಂದ ಕೂಡಿದೆ ಅದರ ತಳಪಾಯ, ಜೀವನ 
ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯ ಕಲ್ಪನೆಯು ವಿಧಾನ, ಸಮುದಾಯ, ಕುಟುಂಬ, ಉದ್ಯೋಗ 
ವಿವಾದಾಸ್ಪದವಾಗಿದೆ. ಪ್ರಕೃತಿಯ ಅಗತ್ಯಗಳನ್ನು ಮತ್ತು ಸಾಮರಸ್ಯ ಪರಿಸರ ಹಾಗೂ ಸಾಂಸ್ಥಿಕ 


ಗೌರವಿಸದ ವಿಜ್ಞಾನ ಮತ್ತು ಜನರ ಅಗತ್ಯಗಳನ್ನು 


ವ್ಯವಸ್ಥೆಯ ಗುಣಲಕ್ಷಣಗಳ ಮೂಲ ಗ್ರಾಮಗಳು. 


Please cite this article as: ಪ್ರಸನ್ನಕುಮಾರ್‌ ಎಸ್‌ ಮತ್ತು ಎಸ್‌. ಶಿವರಾಜಪ್ಪ. (2024). ಗಾಂಧೀಜಿ ಚಿಂತನೆಯ ಸುಸ್ಥಿರ ಗ್ರಾಮೀಣಾಭಿವೃದ್ಧಿ 
ಮತ್ತು ಸ್ಥಳೀಯ ಸರ್ಕಾರಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2). 110-116 


SRUJANI: Indian Journal of Innovative Research and Development 


ಭಾರತದ ಪ್ರತಿಯೊಂದು ಗ್ರಾಮವು ತನ್ನದೆ ಆದ 
ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿಯನ್ನು 
ಹೊಂದಿದೆ. ದೇಶಾದ್ಯಂತ ಸಾಮಾಜಿಕ ಮತ್ತು 
ಸಾಂಸ್ಕೃತಿಕ ಘಟಕವಾದ ಗ್ರಾಮಗಳು ಏಕರೂಪದ 
ಸ೦ರಚನೆಯಾಗಿವೆ. ಆಗಾಗಿ ಗ್ರಾಮಗಳು 
ಅಭಿವೃದ್ಧಿಯಾದರೆ ದೇಶದ ಅಭಿವೃದ್ಧಿಯು ಸಾಧ್ನ 
ಪ್ರತಿ ಹಳ್ಳಿಯು ಗಣರಾಜ್ಯ ಮತ್ತು ಸ್ವಾವಲಂಬಿ 
ಘಟಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಗಾಂಧೀಜಿ 
ಬಯಸಿದ್ದರು. 

ಇಂದಿನ ಜಾಗತೀಕರಣ ಕಾಲಘಟ್ಟದಲ್ಲಿ 
ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರವು ದೊಡ್ಡ 
ಗ್ರಾಮೀಣ ವಲಯವನ್ನು ನಿರ್ಲಕ್ಷಿಸಿ ಪ್ರಗತಿಯನು 


ಆಲೋಚಿಸಲು ಸಾಧ್ಯವಿಲ್ಲ, ಗ್ರಾಮೀಣ ಕ್ಷೇತ್ರವನ್ನು 


pF 


ಸ್ವಾವಲಂಬಿಯನ್ನಾಗಿಸಬೇಕು ಇಲ್ಲದಿದ್ದರೆ 
ಅಭಿವೃದ್ಧಿಯ ಎಲ್ಲಾ ಪ್ರಯತ್ನಗಳು 
ಅಲ್ಪಕಾಲಿಕವಾಗಿರುತ್ತವೆ. ಗ್ರಾಮೀಣ ಜನತೆಯನ್ನು 
ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ 
ಮಾಡಿದರೆ ಮಾತ್ರ ಸುಸ್ಥಿರ ಗ್ರಾಮೀಣಾಭಿವೃದ್ಧಿ ಸಾಧ್ಯ. 
ಹಳ್ಳಿಗಳ ಸ್ವಾವಲಂಬನೆ, ಸಣ್ಣ ಮತ್ತು 


ಗುಡಿಕೈೆಗಾರಿಕೆಗಳ ಉತ್ತೇಜನ, ಬಳಕೆಯ ವಸ್ತುಗಳ 
ಆಮದು ಮೇಲಿನ ನಿಯಂತ್ರಣ, ಸುಧಾರಿತ ಕೃಷಿ 
ಇತ್ಯಾದಿಗಳು ನಮ್ಮ ಗುರಿಯನ್ನು ತಲುಪುವ 
ಮಾರ್ಗಗಳಾಗಿವೆ. ಗುಣಾತ್ಮಕ ಸುಧಾರಣೆಗೆ 
ಪ್ರಾಮುಖ್ಯತೆ ನೀಡುವುದರಿಂದ ಉತ್ತಮ ಜೀವನ 
ಪರಿಸ್ಥಿತಿ ಮತ್ತು ಪರಿಸರವನ್ನು ಗಾಂಧಿಮಾರ್ಗಗಳ 
ಮೂಲಕ ಸಾಧಿಸಬಹುದು. 

ಮಹಾತ್ಮ ಗಾಂಧೀಜಿ ಭಾರತಕ್ಕೆ ಸ್ವಾತಂತ್ಯವನ್ನು 
ತಂದುಕೊಟ್ಟಿದ್ದು ಮಾತ್ರವಲ್ಲದೆ ಜಗತ್ತಿಗೆ ಅಹಿಂಸೆ 
ಮತ್ತು ಸುಸ್ಥಿರ ಜೀವನದ ಬಗ್ಗೆ ಹೊಸ 
ಚಿಂತನೆಯನ್ನು ನೀಡಿದರು. ಅವರ ಬೋಧನೆಗಳು 
ಮತ್ತು ಪ್ರಯೋಗಗಳು ಹಿಂದೆಂದಿಗಿಂತಲೂ ಇಂದು 


ಓಡಿಹೋಗುವ ಜೀವನಶೈಲಿಗೆ ನಾವು ಪರಿಹಾರವನ್ನು 
ಹುಡುಕಲು ಪ್ರಯತ್ನಿಸುತ್ತಿರುವಾಗ ಯುಗ 
ಯುಗಾಂತರಗಳಲ್ಲಿ ಭಾರತವು ಜಗತ್ತಿಗೆ ಮತ್ತೆ ಮತ್ತೆ 
ಹೊಸ ಚಿಂತನೆಗಳನ್ನು ನೀಡಿದೆ. ಯೋಗ, 
ಆಯುರ್ವೇದವೂ ಕಾಲ ಕಾಲಕ್ಕೆ ಉದಯಿಸಿದ 
ಬೌದ್ದ, ಜೈನ, ಸಿಖ್‌ ಧರ್ಮಗಳು ಪ್ರಪಂಚದ 
ಭಾಗವಾಗಿವೆ. ಇದೇ ರೀತಿ ಗಾಂಧೀಜಿಯವರ 
ಅಹಿಂಸೆ ಮತ್ತು ಸುಸ್ಥಿರ ಬದುಕಿನ ಸಂದೇಶವು ಆ 
ಸುಧೀರ್ಥ ಸಂಪ್ರದಾಯದ ಮುಂದುವರಿಕೆಯಾಗಿದೆ. 

ಸುಸ್ಥಿರ ಅಭಿವೃದ್ಧಿಗೆ ಗಾಂಧೀಜಿಯವರ ಎರಡು 
ಕೊಡುಗೆಗಳು ಗಮನಾರ್ಹವಾದವು. 
ಮೊದಲನೆಯದಾಗಿ ಅವರ ಸರಳ ಜೀವನ ಮತ್ತು 


ಉನ್ನತ ಚಿಂತನೆಯ ಪ್ರಯೋಗಗಳು, ಎರಡನೆಯದು 


ಸಮಾಜದ ಎಲ್ಲಾ ಅಂತರ್ಗತ 
ಬೆಳವಣಿಗೆಯನ್ನೊಳಗೊಂಡ ಸುಸ್ಥಿರ 


ಗ್ರಾಮೀಣಾಭಿವೃದ್ಧಿಗೆ ಅವರು ನೀಡಿದ ಮಹತ್ವ 
ಭೂಮಿಯು ನಮ್ಮ ಅಗತ್ಯಗಳನ್ನು ಪೂರೈಸುತ್ತದೆ 
ಹೊರೆತು ದುರಾಸೆಯನ್ನಲ್ಲ ನಮ್ಮ ಸರಳ 
ಜೀವನದಿಂದ ಭೂಮಿ ಮತ್ತು ಪ್ರಾಕೃತಿಕ 
ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ 
ಉಳಿಸಿಕೊಳ್ಳಬಹುದು ಎಂಬುದು ಅವರ 
ನಂಬಿಕೆಯಾಗಿತ್ತು. ಈ ಎರಡು ವಿಷಯಗಳು 
ನಮ್ಮನ್ನು ಅಭಿವೃದ್ಧಿ ಸಾಧಿಸುವ ನಿಟ್ಟಿನಲ್ಲಿ ಸದಾ 
ಜಾಗೃತರನ್ನಾಗಿಸುತ್ತವೆ. 

ಸಾಮಾಜಿಕ ನ್ಯಾಯ ಮತ್ತು ಪರಿಸರ 
ಗುಣಮಟ್ಟದ ಆಧಾರದ ಮೇಲೆ ದೊಡ್ಡ ಪ್ರಮಾಣದ 
ಕೈಗಾರಿಕರಣ ಮತ್ತು ನಗರೀಕರಣವನ್ನು ಗಾಂಧೀಜಿ 
ವಿರೋಧಿಸಿದರು, ಇದು ಕೆಲವೇ ಕೈಗಳಲ್ಲಿ ಆರ್ಥಿಕ 
ಶಕ್ತಿಯ ಕೇಂದ್ರೀಕರಣಕ್ಕೆ ಕಾರಣವಾಗುತ್ತದೆ ಎಂದು 
ಅವರು ಭಾವಿಸಿದ್ದರು. ಪರಿಸರ ಗುಣಮಟ್ಟದ 
ಅವನತಿ, ಆದಾಯದ ಅಸಮಾನತೆ ಮತ್ತು ಪರಿಸರ 


ಹೆಚ್ಚು ಮಾನ್ಯವಾಗಿವೆ, ವಿಶೇಷವಾಗಿ ಮಾಲಿನ್ಯವು ಪ್ರಪಂಚದ ಹೆಚ್ಚು ಕೈಗಾರೀಕರಣಗೊಂಡ 
ಪ್ರಪಂಚದಾದ್ಯಂತ ದುರಾಸೆ, ಹಿಂಸೆ ಮತ್ತು ನೈಸರ್ಗಿಕ ರಾಷ್ಟಗಳ ಮುಖ್ಯ ಸಮಸ್ಯೆಯಾಗುತ್ತಿವೆ. 
ಸಂಪನ್ಮೂಲಗಳ ಮೇಲೆ ಬಾರಿ ಹೊರೆಯನ್ನು ಹಾಕಿ ಕ್ಷಿಪ್ರಜನಸಂಖ್ಯೆ ಬೆಳವಣಿಗೆ, ನೈಸರ್ಗಿಕ 
VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 111 


This article available at: www.srujani.in 


SRUJANI: Indian Journal of Innovative Research and Development 


ಸಂಪನ್ಮೂಲಗಳ ಅವನತಿ ಹಾಗು ಸವಕಳಿ, ಆರ್ಥಿಕ 
ಅಸಮಾನತೆ, ಸಾಮಾಜಿಕ ಅನ್ಯಾಯ ಮುಂತಾದ 
ಎಲ್ಲಾ ಸಮಸ್ಯೆಗಳಿಗೂ ಗಾಂಧೀಜಿಯವರ ಬದುಕು 
ಮತ್ತು ಬರಹಗಳು ಪರಿಹಾರ ಒದಗಿಸುವ ಮೂಲಕ 
ಇಡಿ ಮನುಕುಲಕ್ಕೆ ವರದಾನವಾಗಿವೆ. ನಿಜಾರ್ಥದಲ್ಲಿ 
ಅವರು ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯ 
ಸಾಧಕರಾಗಿದ್ದರು, ಅವರ ಇಡೀ ಜೀವನವೆ ಅವರ 
ಸಂದೇಶವಾಗಿದೆ. ಈ ಬಗೆಯ ಅಭಿವೃದ್ಧಿ 
ಪ್ರಕ್ರಿಯೆಯೊಂದಿಗೆ ಪರಿಸರವನ್ನು ರಕ್ಷಿಸುವುದು 
ಇಂದಿನ ಪ್ರಾಮುಖ್ಯತೆಯಾಗಿದೆ. 

ಗಾಂಧೀಜಿಯವರ ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯ 
ಚಿಂತನೆಯು ಪರಿಸರ, ಆರ್ಥಿಕತೆ ಮತ್ತು ಸಮಾಜ 
ಈ ಮೂರು ಅಂಶಗಳಿಗೆ ಒತ್ತು ಕೊಡುತ್ತದೆ 


ಪರಿಸರ 

ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯು ಗ್ರಾಮೀಣ 
ಪರಿಸರದ ಸಮಗ್ರತೆಯನ್ನು ಕಾಪಾಡಿಕೊಳ್ಳುತ್ತದೆ, ಕೃಷಿ 
ಭೂಮಿಯ ಸಮಗ್ರ ವ್ಯವಸ್ಥೆಗಳನ್ನು 
ಸಮತೋಲನದಲ್ಲಿರಿಸುತ್ತದೆ, ಇಲ್ಲಿರುವ ನೈಸರ್ಗಿಕ 
ಸಂಪನ್ಮೂಲಗಳನ್ನು ಜನರು ತಾವು ಪುನಃ 
ನವೀಕರಿಸಬಹುದಾದ ರೀತಿಯಲ್ಲಿ 
ಬಳಸಿಕೊಳ್ಳಬಹುದು. 

ಸುಸ್ಥಿರ ಕೃಷಿ 


ಕೃಷಿಕರು ರಾಸಾಯನಿಕ ಗೊಬ್ಬರಗಳು ಮತ್ತು 
ಕೀಟನಾಶಕಗಳನ್ನು ತ್ಯಜಿಸಬೇಕು ಮತ್ತು ಅವುಗಳನ್ನು 
ಜೈವಿಕ ಗೊಬ್ಬರ ಹಾಗೂ ಜೈವಿಕ ಕೀಟನಾಶಕಗಳ 
ಬಳಕೆಯೊಂದಿಗೆ ನಿಯಂತ್ರಿಸಬೇಕು. 
ಪರಿಸರಸ್ನೇಹಿ ಖಾದಿ ಮತ್ತು ಗ್ರಾಮೋದ್ಯೋಗ 
ಉತ್ಪನ್ನಗಳ ಬಳಕೆ 

ಇವು ಉದ್ಯೋಗಗಳನ್ನು ಸೃಷ್ಟಿಸುತ್ತವೆ ಮತ್ತು 
ಬಡತನವನ್ನು ನಿವಾರಿಸುತ್ತವೆ ಆದ್ದರಿಂದ ನಾವು 
ಖಾದಿ ಮತ್ತು ಗ್ರಾಮೋದ್ಯೋಗಗಳ ಉತ್ಪನ್ನಗಳನ್ನು 
ಉತ್ತೇಜಿಸಬೇಕು 
ಸೂಕ್ತವಾದ ತಂತ್ರಜ್ಞಾನಗಳು 

ನಾವು ಸರಳವಾದ ತ೦ತ್ರಜ್ಞಾನಗಳನ್ನು 
ಅಳವಡಿಸಿಕೊಳ್ಳಬೇಕು ಇದರಿಂದಾಗಿ ಗ್ರಾಮೀಣ 


ಪ್ರದೇಶದ ಜನರು ತಮ್ಮ ಬೌದ್ದಿಕ ಸಾಮರ್ಥ್ಯವನ್ನು 


ಅರ್ಥಮಾಡಿಕೊಳ್ಳಲು ಹಾಗೂ ಕೃಷಿ ಕೆಲಸ 
ಕಾರ್ಯಗಳನ್ನು ಸುಲಭವಾಗಿ ನಿರ್ವಹಿಸಲು 
ಸಾಧ್ಯವಾಗುತ್ತದೆ. 


ನವೀಕರಿಸಬಹುದಾದ ಇಂಧನಮೂಲಗಳು 

ಕಲ್ಲಿದ್ದಲು. ಸೀಮೆಎಣ್ಣೆ, ಪೆಟ್ರೋಲಿಯಂ ಇವು 
ನವೀಕರಿಸಲಾಗದ ಶಕ್ತಿಯ ಮೂಲವಾಗಿವೆ ಮತ್ತು 
ಅತ್ಯಂತ ವೇಗವಾಗಿ ಖಾಲಿಯಾಗುತ್ತವೆ ಆದರೆ 
ಸೌರಶಕ್ತಿಯು ಮಿತಿಯಿಲ್ಲದ ಅಕ್ಷಯ ಶಕ್ತಿಯಾಗಿದೆ. 
ಶಾಖ ಮತ್ತು ಬೆಳಕಿಗಾಗಿ ನಾವು ಸೌರಶಕ್ತಿಯನ್ನು 
ಬಳಸಿಕೊಳ್ಳಬಹುದು, ವಿದ್ಯುತ್‌ ಉತ್ಪಾದನೆಗೆ ಜಲ 
ಮತ್ತು ವಾಯು ಶಕ್ತಿಯನ್ನು ಅವಲಂಬಿಸಬಹುದು. 

ಆರ್ಥಿಕತೆ 

ಗಾಂಧೀಜಿಯವರ ಆರ್ಥಿಕತೆಯು ಸೇವೆಯ 
ಆರ್ಥಿಕತೆಯಾಗಿದೆ. ಇದು ಗಾಂಧಿಯವರ ಆರ್ಥಿಕ 
ಪರಿಕಲ್ಪನೆಗಳಾದ ಸ್ವದೇಶಿ, ಧರ್ಮದರ್ಶಿತ್ವ, ಆಹಾರ, 
ಕಾರ್ಮಿಕ ಇತ್ಯಾದಿಗಳು ಇಡೀ ಪ್ರಪಂಚದಿಂದ ಗಮನ 
ಸೆಳೆದು ಮತ್ತು ಸ್ಟೀಕಾರವನ್ನು ಪಡೆದುಕೊಂಡವು. 
ಸ್ವದೇಶಿ ಮನೋಭಾವವು ನಮ್ಮ ಸ್ವಂತ ಹಳ್ಳಿಗಳಿಂದ 
ತಯಾರಿಸಿದ ವಸ್ತುಗಳನ್ನು 
ಪ್ರೋತ್ಸಾಹಿಸುತ್ತದೆ, ಇದರಿಂದಾಗಿ ಸಾಮಾನ್ಯ ರೈತರು 


ಬಳಸಲು 


ಮತ್ತು ನೇಕಾರರು ಸಂತೋಷದಿಂದ ಬದುಕಲು 
ಸಹಾಯ ಮಾಡುವ ಸಣ್ಣ ಪ್ರಮಾಣದ 
ಕೈಗಾರಿಕೆಗಳನ್ನು ಉತ್ತೇಜಿಸುತ್ತದೆ. ಆಸೆಗಳ ಮಿತಿಯು 
ಗಾಂಧಿಯವರ ಅರ್ಥಶಾಸ್ತ್ರದಲ್ಲಿ ಮತ್ತೊಂದು 
ಪ್ರಮುಖ ಅಂಶವಾಗಿದೆ. ಬಳಕೆಯನ್ನು ಕಡಿಮೆ 
ಮಾಡಲು ಮತ್ತು ಅಪಾಯಕಾರಿ ತ್ಯಾಜ್ಯಗಳನ್ನು 
ತಪ್ಪಿಸುವ ಮೂಲಕ ಪ್ರಕೃತಿಯ ಮೇಲಿನ 


ಹೊರೆಯನ್ನು ಕಡಿಮೆ ಮಾಡಲು ನಮ್ಮ ಆಸೆಗಳನ್ನು 
ಕಡಿಮೆ ಮಾಡಲು ಗಾಂಧಿಯವರು ನಮ್ಮನ್ನು 
ಒತ್ತಾಯಿಸಿದರು. ನಮ್ಮ ನಾಗರಿಕತೆ, ಸಂಸ್ಕೃತಿ ಮತ್ತು 
ಸ್ವರಾಜ್ಯವು ಬಯಕೆಗಳ ನಿಬರ೯ಧವನ್ನು 
ಅವಲಂಬಿಸಿರುತ್ತದೆ. ಆಧುನಿಕ ನಾಗರಿಕತೆ ಮತ್ತು 


ಮಾರುಕಟ್ಟೆ ಅರ್ಥಶಾಸ್ತ್ರವು ಸಾಮಾನ್ಯ ಜನರ 


VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 112 


This article available at: www.srujani.in 


SRUJANI: Indian Journal of Innovative Research and Development 


ಅಗತ್ಯತೆಗಳನ್ನು ಮತ್ತು ಅಗತ್ಯಗಳನ್ನು ಗುಣಿಸುವ 
ಪ್ರವೃತ್ತಿಯನ್ನು ಹೊಂದಿದೆ ಎಂದು ಗಾಂಧಿ 
ಅರಿತುಕೊಂಡರು. ದುಡಿಮೆ ಗಾಂಧಿಯವರ 
ಮತ್ತೊಂದು ಪ್ರಮುಖ ಆರ್ಥಿಕ ಪರಿಕಲ್ಪನೆಯಾಗಿದೆ. 


ಅವರು ದೈಹಿಕ ಶ್ರಮವನ್ನು ಗೌರವಿಸುತ್ತಾರೆ, 
“ಮಳೆಗಳು ಬೌದ್ದಿಕ ಸಾಹಸಗಳಿಂದಲ್ಲ, ಆದರೆ 
ಸಂಪೂರ್ಣ ದೈಹಿಕ ಶ್ರಮದಿಂದ ಬರುತ್ತವೆ. 
ಕಾಡುಗಳು ಮರಗಳಿಂದ ನಾಶವಾದಾಗ, ಮಳೆ 
ನಿಲ್ಲುತ್ತದೆ, ಮರಗಳು ನೆಬ್ಬಲ್ಲಿ ಮಳೆಯು 
ಆಕರ್ಷಿಸಲಡುತ್ತದೆ ಮತ್ತು ಸಸ್ಯವರ್ಗದ 
ಹೆಚ್ಚಳದೊಂದಿಗೆ ಅಂತರ್ಜಲ ಪ್ರಮಾಣವು 
ಹೆಚ್ಚಳವಾಗುವುದು ವೈಜ್ಞಾನಿಕ ಸತ್ಯವಾಗಿದೆ. 


ಕೂಳಿಗಾಗಿ ಕೂಲಿ ಗಾಂಧಿಯವರ ಪರಿಕಲನೆಯು 


ತರಕಾರಿಗಳು, ಬಟ್ಟೆ ಇತ್ಯಾದಿಗಳಂತಹ ಅಗತ್ಯ 


ವಸ್ತುಗಳನ್ನು ಉತ್ಪಾದಿಸಲು ಯಂತ್ರಗಳ ಬದಲಿಗೆ 


ಮಾನವ ಶ್ರಮ ಮತ್ತು ದೇಹವನ್ನು ಬಳಸುವುದನ್ನು 
ಉತ್ತೇಜಿಸುತ್ತದೆ. 


ಗಾಂಧಿಯವರ ಆರ್ಥಿಕ ವಿಚಾರಗಳು 
ಸಾಂಪ್ರದಾಯಿಕ ಅರ್ಥಶಾಸ್ತದಿಂದ ಭಿನ್ನವಾಗಿವೆ 
ಮತ್ತು ಪರಿಸರ ಅರ್ಥಶಾಸ್ತದೊಂದಿಗೆ ನಿಕಟ 


ಹೋಲಿಕೆಯನ್ನು ಹೊಂದಿವೆ. ಸುಸ್ಥಿರ ಅಭಿವೃದ್ಧಿ 
ಎಂಬ ಪದವನ್ನು ಗಾಂಧಿಯವರ ಸಮಯದಲ್ಲಿ 
ಹೆಚ್ಚು ಚರ್ಚಿಸಲಾಗಿಲ್ಲ ಆದರೆ ಸರ್ವೋದಯ 
ಎಂದು ಕರೆಯಲ್ಪಡುವ ಪ್ರಪಂಚದ ಅವರ ಆದರ್ಶ 
ದೃಷ್ಟಿಕೋನವು ಎಲ್ಲರ ಕಲ್ಯಾಣದ ಮೂಲಕ ಭವಿಷ್ಯದ 
ಪೀಳಿಗೆಯ ಹಕ್ಕುಗಳನ್ನು ರಕ್ಷಿಸುತ್ತದೆ. ಕೆಳಗಿನ 
ಕೋಷ್ಟಕವು. ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಮತ್ತು 
ಗಾಂಧಿಯ ಅರ್ಥಶಾಸ್ತ್ರದ ನಡುವಿನ ವ್ಯತ್ಕಾಸವನ್ನು 
ತೋರಿಸುತ್ತದೆ ಮತ್ತು ಅದು ಪರಿಸರ ಸುಸ್ಥಿರತೆಗೆ 
ಹೇಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ತಿಳಿಸುತ್ತದೆ. 


ವಿಷಯ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಗಾಂಧಿಯವರ ಅರ್ಥಶಾಸ್ತ್ರ 
ಮೂಲ ತತ್ವಶಾಸ್ತ್ರ ಭೌತಿಕ ಆಧ್ಯಾತ್ಮಿಕ 
ಪರಿಸರ ಕೇಂದ್ರಿತ (ಮಾನವ ಮತ್ತು ಎಲ್ಲಾ 
ವಿಶ್ವನೋಟ ಮಾನವ ಕೇಂದ್ರಿತ ಜೀವವೈವಿಧ್ಯದ ಸಮಾನ ಹಕ್ಕನ್ನು 
ಪರಿಗಣಿಸುತ್ತದೆ 
೫.1. ಲಾಧ ಗರಿಷ್ಯೀಕರಣಾ ಕೃಷ ಮತ್ತು 'ರಡನಾತ್ಕ ಕಾರ್ಯಕ್ರಮಗಳ 


ಮೂಲಕ ಸುಸ್ಥಿರ ಸಮುದಾಯಗಳು 


"ವೈಜ್ಞಾನಿಕತೆ "ತಂತ್ರಜ್ಞಾನ ಆಧುನಿಕ 


ವಿಜ್ಞಾನ ಮತ್ತು ತಂತ್ರಜ್ಞಾನ 


ಮಾನವ ಪ್ರಗತಿಯ ಅನಿವಾರ್ಯ ಭಾಗ 


ಮನುಷ್ಯನನ್ನು ಯಂತ್ರಗಳ ಗುಲಾಮನನ್ನಾಗಿ 
ಮಾಡುತ್ತದೆ 


ನೈಸರ್ಗಿಕ ಸಂಪನ್ಮೂಲಗಳು 


ನೈಸರ್ಗಿಕ ಸಂಪನ್ಮೂಲಗಳಿಂದ ಗರಿಷ್ಠ ಲಾಭ 


ಸಂಪನ್ಮೂಲಗಳ ಸೀಮಿತ ಬಳಕೆ 


ಉತ್ಪಾದನಾ ವಿಧಾನಗಳು 


ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಬೃಹತ್‌ 
ಉತ್ಪಾದನೆ 


ಜನಸಾಮಾನ್ಯರಿಂದ ಉತ್ಪಾದನೆ 


ಉತ್ಪಾದನೆಯ ಸ್ವರೂಪ 


ಮೂಲ ಉದ್ದೇಶಿತ 


ಕಾರ್ಮಿಕ ತೀವ್ರ 


ಜಾಗತೀಕರಣದಿಂದ ಪ್ರೇರಿತವಾದ ದೊಡ್ಡ 


ಸ್ಥಳೀಯ ಮತ್ತು ರಾಷ್ಟೀಯ (ಸ್ವದೇಶಿ) 
ಮಾರುಕಟ್ಟೆ 


ಅಧಿಕಾರವು ಜನರಿಗೆ ಸೇರಿದೆ (ಅಧಿಕಾರ 
ಮತ್ತು ಸಂಪನ್ಮೂಲಗಳ ವಿಕೇಂದ್ರೀಕರಣ) 


ಘಾತುಕ ಪ್ರಮಾಣದ ಮಾರುಕಟ್ಟೆ 
ಶಕ್ತಿಯ ಸ್ವಭಾವ ಕೈಗಾರಿಕಾ ರಾಷ್ಟ್ರಗಳು ಅಥವಾ ಕಾರ್ಪೊರೇಟ್‌ 
(ಅಧಿಕಾರ ಮತ್ತು ಸಂಪನ್ಮೂಲಗಳ ಕೇಂದ್ರೀಕರಣ) 
ನಿ pep 
ಫಲಿತಾಂಶ ನಗರೀಕರಣ, ಪರಿಸರ ಬಿಕ್ಕಟ್ಟು, ಸಂಪನ್ಮೂಲ 


ಸವಕಳಿ ಮತ್ತು ನೈಸರ್ಗಿಕ ವಿಕೋಪಗಳು 


ಗ್ರಾಮ ಸ್ವರಾಜ್‌ ಮತ್ತು ಪರಿಸರ ಸುಸ್ಥಿರತೆ 
ಲ fr) ಥಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 


This article available at: www.srujani.in 


113 


SRUJANI: Indian Journal of Innovative Research and Development 


ಸಮಾಜ 

ಸರ್ವೋದಯ ಎಂಬ ಪದವು ಸರ್ವ (ಎಲ್ಲ) 
ಮತ್ತು ಉದಯ (ಏಳಿಗೆ) ಒಳಗೊಂಡಿರುವ ಸಂಸ್ಕೃತ 
ಪದವಾಗಿದೆ. ಆದ್ದರಿಂದ ಸರ್ವೋದಯ ಎಂಬ 
ಪದದ ಅರ್ಥ ಎಲ್ಲರ ಉದ್ದಾರ ಅಥವಾ ಎಲ್ಲರ 
ಕಲ್ಯಾಣ. ಎಲ್ಲರು ಎ೦ದರೆ ಮನುಷ್ಯರು ಮಾತ್ರವಲ್ಲ, 
ಈ ವಿಶ್ವದಲ್ಲಿರುವ ಎಲ್ಲಾ ಜೀವಿಗಳು. ಮನುಷ್ಯ ಮತ್ತು 
ಪ್ರಕೃತಿಯ ನಡುವಿನ ಸಮತೋಲನದ ಪರಸ್ಪರ 
ಕ್ರಿಯೆಯಿಂದ. ಮಾತ್ರ ಮನುಷ್ಯನ ಸಂಪೂರ್ಣ 
ಅಭಿವೃದ್ಧಿ ಸಾಧ್ಯ ಎಂದು ಗಾಂಧಿ ನಂಬಿದ್ದರು. 
ಮಹಾತ್ಮ ಗಾಂಧೀಜಿಯವರು ಅತ್ಯಧಿಕ ಸಂಖ್ಯೆಯ 


ಅತ್ಯಧಿಕ ಒಳಿತಿನ ಉಪಯುಕ್ತ ತತ್ವವನ್ನು 
ತಿರಸ್ಕರಿಸಿದರು. ಅವರ ಪ್ರಕಾರ ಎಲ್ಲ ವ್ಯಕ್ತಿಗಳಿಗೂ 
ಅವರ ಅಭಿವೃದ್ಧಿಗೆ ಸಮಾನ ಅವಕಾಶಗಳಿವೆ. 


ಆದ್ದರಿಂದ ಅವನು ಎಲ್ಲಕ್ಕಿಂತ ದೊಡ್ಡ ಒಳಿತನ್ನು 
ಗುರಿಯಾಗಿಸಿಕೊಂಡನು. ಹೀಗೆ ಸರ್ವೋದಯ 
ಪರಿಕಲ್ಪನೆಯು ಎಲ್ಲರ ಸಮಗ್ರ ಮತ್ತು ಅಂತರ್ಗತ 
ಅಭಿವೃದ್ಧಿ ಮತ್ತು ಸಂತೋಷದ ಗುರಿಯನ್ನು 
ಹೊಂದಿದೆ. ಸರ್ವೋದಯ ಸಮಾಜವು ಈ ಕೆಳಗಿನ 
ಏಳು ಸಾಮಾಜಿಕ ಅನಿಷ್ಟಗಳಿಂದ ಮುಕ್ತವಾಗಿದೆ. 
ಅವುಗಳೆಂದರೆ; 

1. ಚಾರಿತ್ಯವಿಲ್ಲದ ಶಿಕ್ಷಣ, 

ತತ್ವವಿಲ್ಲದ ರಾಜಕೀಯ, 

ಮಾನವೀಯತೆಯಿಲ್ಲದ ವಿಜ್ಞಾನ, 

ತ್ಯಾಗವಿಲ್ಲದ ಆರಾಧನೆ, 

ಆತ್ಮಸಾಕ್ಷಿಯಿಲ್ಲದ ಆನಂದ, 

ನೈತಿಕತೆಯಿಲ್ಲದ ವ್ಯಾಪಾರ ಮತ್ತು 
ದುಡಿಮೆಯಿಲ್ಲದ ಸಂಪತ್ತು. 

ಇವುಗಳನ್ನು ಗಾಂಧಿಯಗೆಳೆಯರೊಬ್ಬರು 
ಗುರುತಿಸಿದರು. ಗಾಂಧಿ ಅವರನ್ನು 
ಅನುಮೋದಿಸಿದರು. ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ 
ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಕೋಮು 


~ AH YN 


ಮಹಾತ್ಮಾ ಗಾಂಧಿಯವರು ಅರಿತುಕೊಂಡರು. 
ಸಾಮಾಜಿಕ ಪರಿವರ್ತನೆಗಾಗಿ ಗಾಂಧಿಯವರು 
ಪ್ರಸ್ತಾಪಿಸಿದ ಅನೇಕ ಕಾರ್ಯಕ್ರಮಗಳು ಈ 


ಸಾಮಾಜಿಕ ಅನಿಷ್ಟಗಳನ್ನು ನಿರ್ಮೂಲನೆ ಮಾಡುವ 
ಗುರಿಯನ್ನು ಹೊಂದಿದ್ದವು. 

ಗಾಂಧೀಜಿಯವರು ಪ್ರಾಯೋಗಿಕ 
ಆದರ್ಶವಾದಿಯಾಗಿದ್ದರು ಹಾಗೂ ಮುಂಬರುವ 
ಸಮಯದಲ್ಲಿ ರಾಷ್ಟ್ರವು ಎದುರಿಸುವ ಸಮಸ್ಯೆಗಳ ಬಗ್ಗೆ 
ಅವರಿಗೆ ಸಂಪೂರ್ಣ ಅರಿವಿತ್ತು ಗ್ರಾಮೀಣ 
ಪ್ರದೇಶಗಳ ಸಾಮಾಜಿಕ-ಆರ್ಥಿಕ ಅಭಿವೃದ್ಧಿಯ ಬಗ್ಗೆ 


ಅವರ ದೃಷ್ಟಿಕೋನವು ತುಂಬಾ ಸ್ಪಷ್ಟವಾಗಿತ್ತು 
ಒಟ್ಟಾರೆಯಾಗಿ ಅವರು ಸುಸ್ಥಿರ 
ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸಲು ಜನರನ್ನು 


ಹುರಿದುಂಬಿಸಿದರು ಮತ್ತು ಈ ಮೂಲಭೂತ 
ಅಡಿಪಾಯದೊಂದಿಗೆದೇಶವನ್ನು ಸ್ವಾವಲಂಬಿಯನ್ನಾಗಿ 
ಮಾಡಲು ಬಯಸಿದ್ದರು. 


ಮಹಾತ್ಮರ ಕನಸನ್ನು ನನಸು ಮಾಡಲು ಇಂದು 
ಭಾರತವು ಶ್ರಮಿಸುತ್ತಿದೆ, ಇದೇ ಉದ್ದೇಶದೊಂದಿಗೆ 
ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ 
ಗಾಂಧೀಜಿಯವರು ಪ್ರತಿಪಾದಿಸಿದ ರಾಷ್ಟ್ರೀಯ 
ಪುನರಚನಾ ಕಾರ್ಯಕ್ರಮಗಳನ್ನು ಪ್ರತಿನಿಧಿಸುವಂತೆ 
ಅವರ ಕೆಲವು ಸಿದ್ದಾಂತಗಳನ್ನು ಭಾರತ 
ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನಾಗಿ 


ಅಳವಡಿಸಿಕೊಳ್ಳಲಾಯಿತು. ಈ ಮೂಲಕ ಗ್ರಾಮ 
ಪಂಚಾಯಿತಿಗಳನ್ನು ಸಂಘಟಿಸಲು ಕ್ರಮ 
ತೆಗೆದುಕೊಳ್ಳುವುದು ಹಾಗೂ ಸರ್ಕಾರದ ಸ್ವಾಯತ್ತ 
ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ 
ಅಧಿಕಾರವನ್ನು ನೀಡುವ ನಿರ್ಧಾರದಡಿ 40ನೇ 
ವಿಧಿಯನ್ನಾಗಿಸಲಾಯಿತು. ಗೃಹ ಕೈಗಾರಿಕೆಯನ್ನು 
ಪ್ರೋತ್ಸಾಹಿಸುವುದು, ಸಹಕಾರ ಸಂಘಗಳ ಜಚ್ಚಿಕ 


ರಚನೆ, ಸ್ವಾಯತ್ತ ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ 
ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಯನ್ನು 


ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ಈ ಏಳು ಪ್ರೋತ್ಸಾಹಿಸುವುದು, ಪರಿಶಿಷ್ಟ ಜಾತಿ, ವರ್ಗಗಳು 
`` ೯ ಸು ಲ 

ಸಾಮಾಜಿಕ ಅನಿಷ್ಟಗಳ ಬಗ್ಗೆ ಜಾಗೃತಿ ಅಗತ್ಯ ಎಂದು ಮತ್ತು ಸಮಾಜದ ಇತರೆ ದುರ್ಬಲವರ್ಗಗಳ 
VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 114 


This article available at: www.srujani.in 


SRUJANI: Indian Journal of Innovative Research and Development 


ಶೈಕ್ಷಣಿಕ ಹಾಗೂ ಆರ್ಥಿಕ ಹಿತಾಸಕ್ತಿಯನ್ನು 
ಪ್ರೋತ್ಸಾಹಿಸುವುದು ಮತ್ತು ಅವರನ್ನು ಸಾಮಾಜಿಕ 
ಅನ್ಯಾಯ ಹಾಗೂ ಎಲ್ಲಾ ರೀತಿಯ ಶೋಷಣೆಗಳಿಂದ 
ರಕ್ಷಿಸುವುದು, ಮಾದಕ ದ್ರವ್ಯಗಳು ಮತ್ತು ಅಮಲು 
ಪದಾರ್ಥಗಳ ನಿಷೇದ, ಕೃಷಿ ಮತ್ತು 
ಪಶುಸಂಗೋಪನೆಯನ್ನು ವೈಜ್ಞಾನಿಕ ಮಾದರಿಯಲ್ಲಿ 
ಅಭಿವೃದ್ಧಿಪಡಿಸುವುದು, ಗೋಹತ್ಯೆ ನಿಷೇಧ ಹಾಗೂ 
ಅವುಗಳ ತಳಿ ಅಭಿವೃದ್ಧಿ ಈ ತತ್ವಗಳನ್ನು ಗಾಂಧಿ 
ತತ್ವಗಳು ಎಂದು ವರ್ಗೀಕರಿಸಲಾಯಿತು. 


ನಂತರದಲ್ಲಿ ಭಾರತ ಸರ್ಕಾರವು 
ಗಾಂಧಿತತ್ವಗಳನ್ನು ಅನುಷ್ಠಾನಕ್ಕೆ ತರಲು 
ಪಂಚಾಯತ್‌ ರಾಜ್‌ ವ್ಯವಸ್ಥೆಯನ್ನು ಜಾರಿಗೊಳಿಸಿ 
ಶಾಸನಗಳನ್ನು ರಚಿಸುವ ಅಧಿಕಾರವನ್ನು 


ರಾಜ್ಯಸರ್ಕಾರಗಳಿಗೆ ನೀಡಿ 1992ರಲ್ಲಿ 73ನೇ 
ಸಂವಿಧಾನ ತಿದ್ದುಪಡಿಯ ಮೂಲಕ ಪಂಚಾಯತ್‌ 
ರಾಜ್‌ ವ್ಯವಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನು 
ನೀಡಲಾಯಿತು. ಈ ಮೂಲಕ ಭಾರತದ ಎಲ್ಲಾ 
ರಾಜ್ಯಗಳಲ್ಲೂ ಮೂರು ಮತ್ತು ನಾಲ್ಕು ಹಂತಗಳ 
ಸ್ಥಳೀಯ ಸರ್ಕಾರಗಳು ರಚನೆಯಾಗಿ ಪಂಚಾಯತ್‌ 
ರಾಜ್‌ ವ್ಯವಸ್ಥೆಯಡಿ ಬಂದವು. ಕೇಂದ್ರ ಸರ್ಕಾರ 
ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ 
ಸ್ಥಳೀಯ ಸರ್ಕಾರಗಳು ಮಹಾತ್ಮಗಾಂಧಿಯವರ 
ಗ್ರಾಮ ರಾಜ್ಯವನ್ನು ಸುಸ್ಥಿರ ಅಭಿವೃದ್ಧಿ ಮೂಲಕ 
ಬಲಪಡಿಸಲು ಸಾಗುತ್ತಿವೆ. ಪರಿಸರ ಸಮತೋಲನ, 


ಸ್ಥಳೀಯ ಸಂಪನ್ಮೂಳಗಳ ಸದ್ಭಳಕೆ, ಸಾಮಾಜಿಕ 
ಸುವ್ಯವಸ್ಥೆ. ಆರ್ಥಿಕ ಸ್ವಾವಲಂಬನೆ ಹಾಗೂ 
ಪ್ರಜಾಪ್ರಭುತ್ವ ಅಧಿಕಾರ ವಿಕೇಂದಿಕರಣದೊಂದಿಗೆ 


ಅಭಿವೃದ್ಧಿ ಕಾರ್ಯಗಳಲ್ಲಿ ಸುಸ್ಥಿರತೆ ಸಾಧಿಸಲು 
ಕಾಯ ವಾಚಾ ಮನಸಾ ದುಡಿಯುತ್ತಿವೆ. 

ಇದೇ ರೀತಿ ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿ 
ಮೈಸೂರು ತಾಲೂಕನ್ನು ಅವಲೋಕಿಸಿದಾಗ ಸುಸ್ಥಿರ 
ಗ್ರಾಮೀಣಾಭಿವೃದ್ಧಿಯಲ್ಲಿ ಸ್ಥಳೀಯ ಸರ್ಕಾರಗಳ 
ಪಾತ್ರವನ್ನು ಕುರಿತಂತೆ ಈ ಕೆಳಕಂಡ ಅಂಶಗಳು 
ವರದಿಯಾಗಿವೆ. ಮೈಸೂರು ತಾಲ್ಲೂಕು ವ್ಯಾಪ್ತಿಯಲ್ಲಿ 


140 ಗ್ರಾಮಗಳಿದ್ದು 4 ಹೋಬಳಿ ಕೇಂದ್ರಗಳನ್ನು 
ಒಳಗೊಂಡ ಪಂಚಾಯತ್‌ ರಾಜ್‌ ವ್ಯವಸ್ಥೆಯು 
ಜಿಲ್ಲಾ ಪಂಚಾಯತ್‌, ತಾಲೂಕು ಪಂಚಾಯತ್‌ 
ಮತ್ತು ಗ್ರಾಮ ಪಂಚಾಯತ್‌ ಎಂಬ ಮೂರು 
ಹಂತದ ಸ್ಥಳಿಯ ಆಡಳಿತ ವ್ಯವಸ್ಥೆಯನ್ನು 
ಹೊಂದಿದೆ. ತಾಲೂಕಿನ ವ್ಯಾಪ್ತಿಯಲ್ಲಿ 27 ಗ್ರಾಮ 
ಪಂಚಾಯಿತಿಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿ 
ಪಂಚಾಯಿತಿಯು ಸ್ವಂತ ಕಟ್ಟಡದಲ್ಲಿ ಕಛೇರಿಯನ್ನು 
ಹೊಂದಿವೆ ಕಛೇರಿ ನಿರ್ವಹಣೆಗೆ ಪಂಚಾಯತ್‌ 
ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿಯನ್ನು 
ರಾಜ್ಯ ಸರ್ಕಾರ ನೇಮಿಸಿದೆ. ಗ್ರಾಮ ಪಂಚಾಯತ್‌ 
ಆಡಳಿತವು ಅಧ್ಯಕ್ಷರು ಮತ್ತು ಸದಸ್ಯರಿಂದ 
ನಡೆಯುತ್ತಿದೆ, ಇವರು ಪ್ರತ್ಯಕ್ಷ ಚುನಾವಣೆ ಮೂಲಕ 
ಸ್ಥಳೀಯರಿಂದ 5 ವರ್ಷಗಳ ಅವಧಿಗೆ 
ಆಯ್ಕೆಯಾಗಿರುತ್ತಾರೆ. ಪಂಚಾಯಿತಿ ವ್ಯಾಪ್ತಿಯ ಪ್ರತಿ 
ಗ್ರಾಮಗಳಲ್ಲಿ 6 ತಿಂಗಳಿಗೊಮ್ಮೆ ಗ್ರಾಮಸಭೆ ನಡೆಸಿ 
ಸ್ಥಳೀಯರ ಕುಂದು ಕೊರತೆಗಳನ್ನು ಆಲಿಸಿ ಪರಿಹಾರ 


ಕಂಡುಕೊಳ್ಳಲಾಗುತ್ತದೆ ಹಾಗೂ ಕೇಂದ್ರ ಮತ್ತು 
ರಾಜ್ಯಸರ್ಕಾರಗಳ ಅನುದಾನದಡಿ ವಿವಿಧ 
ಯೋಜನೆಗಳಿಗೆ ಫಲಾನುಭವಿಗಳನ್ನು 
ಆಯ್ಕೆಮಾಡಲಾಗುತ್ತದೆ. ಈ ರೀತಿ ಸ್ಥಳೀಯರ 
ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯಗಳು 
ನಡಯುತ್ತಿವೆ. 


ಬಾಪೂಜಿ ಸೇವಾಕೇ೦ದ್ರ, ಗಾಂಧಿ ಸಾಕ್ಷಿ ಕಾಯಕ, 
ಮಹಾತ್ಮಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ ಮುಂತಾದ ಯೋಜನೆಗಳ ಹೆಸರೆ 
ಸೂಚಿಸುವಂತೆ ಮಹಾತ್ಮ ಗಾಂಧೀಜಿಯವರ ತತ್ವಗಳ 
ಸಾಕಾರಗೊಳಿಸುವಿಕೆಗೆ ವಿವಿಧ ಯೋಜನೆಗಳನ್ನು 
ರೂಪಿಸಿ ಅನುಷ್ಠಾನಗೊಳಿಸುತ್ತಿವೆ. ಗ್ರಾಮೀಣ 
ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಗ್ರಾಮೀಣ 
ಸಂಪರ್ಕ ವ್ಯವಸ್ಥೆ, ಭೂ ಸುಧಾರಣೆ ಅನುಷ್ಠಾನ, 
ಮಣ್ಣು ಸಂರಕ್ಷಣೆ, ಪಶು ಸಂಗೋಪನೆ, ಗ್ರಾಮೀಣ 
ವಸತಿ, ಬಡತನಾ ನಿರ್ಮೂಲನ ಕಾರ್ಯಕ್ರಮಗಳು, 
ಗ್ರಂಥಾಲಯ ನಿರ್ವಹಣೆ, ಆರೋಗ್ಯ ಕೇಂದ್ರಗಳು 


VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 115 


This article available at: www.srujani.in 


SRUJANI: Indian Journal of Innovative Research and Development 


ಮತ್ತು ನೈರ್ಮಲ್ಯ ವ್ಯವಸ್ಥೆ, ದುರ್ಬಲ ವರ್ಗಗಳ 


ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿ 
ಕಾರ್ಯಗಳಲ್ಲಿ ಸುಸ್ಥಿರತೆಗೆ. ಒತ್ತು ನೀಡಲು 
ಪ್ರಯತ್ನಿಸುತ್ತಿವೆ. 


ಈ ಮೂಲಕ ಗಾಂಧೀಜಿಯವರ "ಸರಳ ಜೀವನ 
ಮತ್ತು ಉನ್ನತ ಚಿಂತನೆ'ಯ ಮೂಲವನ್ನು ಆಧರಿಸಿ 
ಸುಸ್ಥಿರ ಗ್ರಾಮೀಣಾಭಿವೃದ್ಧಿಯನ್ನು ಸಾಧಿಸಲು 
ಸ್ಥಳೀಯ ಸರ್ಕಾರಗಳ ಕೊಡುಗೆ ಅಮೂಲ್ಯವೆಂದು 
ನಾನು ಭಾವಿಸುತ್ತೇನೆ. 
ಪರಾಮರ್ಶನ ಗ್ರಂಥಗಳು 


* Gandhi ಗಿ/.(ಓ, (1941). Constructive 
programme. Navajivan Publishing 
House. 

* Gandhi MK. (1947). India of My 
dreams. Navajivan Publishing House. 

* Gandhi M.K. (1959). Panchayat Raj. 
Navajivan Publishing House. 


* Gandhi M.K. (1962). Industrialization 
and perish. Navajivan Publishing 
House. 


* Gandhi MK. (1962). Village Swaraj. 
Navajivan Publishing House. 
*e Kumarappa J.C. (1951). Gandhian 


Economic Thought. Vora. 


e Singh C.K. (2012). Gandhi’s Ideas and 
Rural Development. Arise Publishers 


VOLUME-3, ISSUE-2, MAY-JUNE 2024 ISSN: 2583-3510, Pp. 110-116 
This article available at: www.srujani.in 


165% 2583-3510 


58111/4711: Indian Journal of Innovative Research and S 1 R 0 F 
Development (SUIRD) 
Volume-3 Issue 2, May-June 2024, Pp. 117-124 editor@srujani.in 

Bi-Monthly, Peer-Reviewed, Open Access, Indexed Journal 


www.srujani.in 
ಕಾಡುಗೊಲ್ಲ ಮಹಿಳೆಯರ ಸಾಂಪ್ರದಾಯಿಕ ಆಚರಣೆಗಳು: ಸಮಾಜಶಾಸ್ತ್ರೀಯ ಅಧ್ಯಯನ 


ರಮ್ಯ. ಪಿ' ಮತ್ತು ಪ್ರೊಎಸ್‌.ಯಶೋದ” 
ಸಂಶೋಧನಾ ವಿದ್ಯಾರ್ಥಿ, `ಪ್ರಾಧ್ಯಾಪಕರು 
ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ, ಮೈಸೂರು. 
Abstract: 
ಅನಾದಿ ಕಾಲದಿಂದಲೂ ಮಹಿಳೆ ಪುರುಷನಿಗೆ ಎಲ್ಲಾ ಕಾರ್ಯ ಚಟುವಟಿಕೆಗಳಿಗೆ ಬೆನ್ನೆಲುಬಾಗಿ ನಿಂತು 
ಕುಟುಂಬದ ಶ್ರೇಯೋಭಿವೃದ್ಧಿಗೆ ಶಮಿಸುತ್ತಿರುವುದನ್ನು ಕಾಣುತ್ಕಾ ಬಂದಿದ್ದೇವೆ. ಆದರೆ ರೂಢಿಯಲ್ಲಿದ್ದ 
ಸಂಪದಾಯಗಳು, ಕಟ್ಟು ಜಾ ಬೂ ಸ್ತೀ ಸಂಪೂರ್ಣವಾಗಿ ಸಬಲೀಕರಣ ಸಾಧಿಸಲು ಸಾಧ್ಯವಾಗುತ್ತಿಲ್ಲ. ವಿಭಿನ್ನ 
ಸಂಸ್ಥ ತೆ ಮತ್ತು ಪಿತ್ವಪಾಧಾನ್ನತೆಯನ್ನು ಪಡೆದಿರುವ ಭಾರತ ದೇಶದಲ್ಲಿ ಕಾಡುಗೊಲ್ಲ ಜಃ ವಿಶೇಷ 
ಸ್ಥಾನಮಾನವನ್ನು ಪಡೆದುಕೊಂಡಿದ್ದು, ಈ ಸಮುದಾಯ ವಿಭಿನ್ನ ರೀತಿಯ ಸಾ೦ಪ್ರದಾಯಿಕ ಅಸ್ಥಿತೆಯನ್ನು 
ಕಾಯ್ದುಕೊ೦ಡಿದೆ. ಈ ಸಮುದಾಯದಲ್ಲಿ ಹೆಣ್ಣು-ಗಂಡು ಎಂಬ ತಾರತಮ್ಯವಿಲ್ಲದೆ. ಪತಿಯೊಬ್ಬರೂ 
ಸಂಪ್ರದಾಯಗಳನ್ನು ಪಾಲಿಸುತ್ತಿದ್ದು, ಇದರಲ್ಲಿ ಸ್ತ್ರೀಯರದು ಸಿಂಹಪಾಲಿದೆ. ಕಾಡುಗೊಲ್ಲರಲ್ಲಿ ಸ್ತೀ ಹುಟ್ಟಿನಿಂದ 
ಸ್ಪತಂತ್ಯ ಳಾಗಿದ್ದು, ಆಕೆ ಖುತುಮತಿಯಾಗುತ್ತಿದ್ದರತ ಅನೇಕ ರೀತಿಯ ಸಾಮಾಜಿಕ ನಿಷೇಧಗಳಿಗೆ : ಒಳಗಾಗುತ್ತಾಳೆ 
ಖುತುಮತಿ, ಮಾಸಿಕ ಖುತುಚಕ್ರ ಹೆರಿಗೆ, ಬಾಣಂತನ ಇವು ನೈಸರ್ಗಿಕ ಕಿಯೆಗಳಾಗಿವೆ. ಆದರೆ ಕಾಡುಗೊಲ್ಲರು 
ಈ ಕ್ರೆಯೆಗಳನ್ನು ಅಸ್ತ ಸ್ಪಶ್ಯತೆ ಮೈಲಿಗೆ ಎಂಬ ಪೂರ್ವಗ್ರಹ ಪೀಡಿತತೆಯನ್ನು ಹೊಂದಿದ್ದಾರೆ. 
Keywords: ಬುಡಕಟ್ಟು ಸಮುದಾಯ, ಕಾಡುಗೊಲ್ಲ ಸಮುದಾಯ, ಸ ಸಾ೦ಸ್ಕ್ರ ತೆಕ ಆಚರಣೆಗಳು. 


ಪೀಠಿಕೆ 


ಭಾರತದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ 
ಅಧಿಕ ಜಾತಿ, ಉಪಜಾತಿಗಳಿದ್ದು ಅದರಲ್ಲಿ 700ಕ್ಕೂ 


ಅಧಿಕ ಬುಡಕಟ್ಟು  ಸಮುದಾಯಗಳಿರುವುದು 
ಕಂಡುಬಂದಿದೆ. ಮನುಷ್ಯ ಕೇವಲ ಭೂಮಿಯ 
ಮೇಲಷ್ಟೇ ಅಲ್ಲದೆ ಸೌರಮಂಡಲದ ಎಲ್ಲಾ 
ಗ್ರಹಗಳಲ್ಲಿಯೂ ತನ್ನ ವಾಸಸ್ಥಾನ ಕಂಡುಕೊಳ್ಳುವ 


ಪ್ರಯತ್ನದಲ್ಲಿ ತೊಡಗಿರುವ ಈ ವೈಜ್ಞಾನಿಕ 
ಯುಗದಲ್ಲಿ ಇನ್ನೂ ಮೌಡಢ್ಯತೆಯಲ್ಲಿ ಬದುಕುತ್ತಿರುವ 
ಹಲವಾರು ಸಮುದಾಯಗಳಿವೆ. ಅಂತಹ 
ಸಮುದಾಯಗಳಲ್ಲಿ ಕಾಡುಗೊಲ್ಲ ಸಮುದಾಯ 


ಕೂಡ ಒಂದಾಗಿದೆ. ಈ ಸಮುದಾಯವನ್ನು ಅರೆ 


ಅಲೆಮಾರಿ ಎಂದು ಗುರುತಿಸಿದ್ದು, ಇವರು ಇಂದಿಗೂ 


ತಮ್ಮದೇ ಆದ ಸಾಂಪ್ರದಾಯಿಕ ಆಚರಣೆ, 
ಮೂಢನಂಬಿಕೆಗಳ ಆಳಕ್ಕೆ ತಮ್ಮನ್ನು ತಾವು 
ದೂಡಿಕೊಂಡು ಬದುಕುತ್ತಿದ್ದಾರೆ. ಬುಡಕಟ್ಟಿನ 


ಲಕ್ಷಣಗಳನ್ನು ಹೊಂದಿರುವ ಈ ಸಮುದಾಯದಲ್ಲಿ 
ಮಹಿಳೆಯರನ್ನು ಮಡಿ-ಮೈಲಿಗೆಯ ವಿಚಾರದಲ್ಲಿ 
ಶೋಚನೀಯವಾಗಿ ಕಾಣಲಾಗುತ್ತಿದೆ. 
ಕಾಡುಗೊಲ್ಲ ಪದದ ಅರ್ಥ 

ಕಾಡು ಮತ್ತು ಗೊಲ್ಲ ಎಂಬ ಪದಗಳು ಜೋಡು 
ನುಡಿಗಳಾಗಿದ್ದು, “ಕಾಡು' ದ್ರಾವಿಡ ಮೂಲದ ಕನ್ನಡ 


ಪದವಾದರೆ "ಗೊಲ್ಲ' (ಗೋವುಲ) ಎಂಬುದು 


Please cite this article as: ರಮ್ಯ ಪಿ. ಮತ್ತು ಎಸ್‌.ಯಶೋದ (2024). ಕಾಡುಗೊಲ್ಲ ಮಹಿಳೆಯರ ಸಾಂಪ್ರದಾಯಿಕ ಆಚರಣೆಗಳು: 
ಸಮಾಜಶಾಸ್ತ್ರೀಯ ಅಧ್ಯಯನ. ಸ್ವಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 117-124 


SRUJANI: Indian Journal of Innovative Research and Development 


ಆರ್ಯ ಮೂಲದ ಸಂಸ್ಕೃತ ಪದವಾಗಿದೆ. 
“ಕಾಡುಗೊಲ್ಲ' ಎಂದರೆ “ಕಾಡಿನಲ್ಲಿ ವಾಸಮಾಡುತ್ತಾ 
ದನಗಳನ್ನು. ಮೇಯಿಸುವವನು' ಎಂಬುದಾಗಿದೆ. 
ಇವರನ್ನು ಅಡವಿಗೊಲ್ಲರು, ಹಟ್ಟಿಗೊಲ್ಲರು, 
ಕರಡಿಗೊಲ್ಲರು, ಕಲ್ಲಿಗೊಲ್ಲರು ಎಂಬ ಹೆಸರುಗಳಿಂದ 
ಗುರುತಿಸಲಾಗುತ್ತಿದೆ. 


ಕರ್ನಾಟಕದಲ್ಲಿ ಕಾಡುಗೊಲ್ಲ ಸಮುದಾಯ 
ಕಾಡುಗೊಲ್ಲರು ಕರ್ನಾಟಕ ರಾಜ್ಯದ 
ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಮಾಗಡಿ, ಕನಕಪುರ ಹಾಗೂ 
ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮತ್ತು ಹಾಸನ ಜಿಲ್ಲೆ 
ಅರಸೀಕೆರೆ ತಾಲೂಕಿನಲ್ಲಿಯೂ ಕಂಡುಬರುತ್ತಾರೆ. 
ಚಿತ್ರದರ್ಗದ ಹಿರಿಯೂರು, ಚಳ್ಳಕೆರೆ ಮತ್ತು 
ಮೊಳಕಾಲ್ಮೂರು ತಾಲೂಕುಗಳಲ್ಲಿ ಇವರು ಹೆಚ್ಚಿನ 
ಸಂಖ್ಯೆಯಲ್ಲಿದ್ದು, ಈ ಪ್ರದೇಶಗಳನ್ನು ಕಾಡುಗೊಲ್ಲರ 
ಕೇಂದ್ರಗಳೆಂದು ಗುರುತಿಸಬಹುದು. 
ಆರಾಧ್ಯ ದೈವಗಳು ಮತ್ತು 


ಸಾಂಸ್ಕೃತಿಕ 
ಕಾಡುಗೊಲ್ಲರ 
ಕಟ್ಟೆಮನೆಗಳು ಈ ಪ್ರದೇಶದಲ್ಲಿವೆ. ಬುಡಕಟ್ಟುಗಳ 
ಎಲ್ಲಾ ಲಕ್ಷಣಗಳನ್ನು ಹೊಂದಿದ್ದರೂ ಕಾಡುಗೊಲ್ಲ 
ಸಮುದಾಯವನ್ನು ಇತರೆ ಹಿಂದುಳಿದ ಸಮುದಾಯ 
(ಪ್ರವರ್ಗ-1)ಕ್ಕೆ ಸೇರಿಸಲಾಗಿದೆ. 

ಸಾಹಿತ್ಯಾವಲೋಕನ 


ಬುಕಾನಾನ್‌ (1807) ರವರು 
through Mysore, Canara and Malbar” ಎಂಬ 
ಕೃತಿಯ ಮೊದಲನೆಯ ಸಂಪುಟದಲ್ಲಿ ಕಾಡುಗೊಲ್ಲರ 
ಪಶುಪಾಲನೆಯನ್ನು ಕುರಿತು ಸವಿಸ್ತಾರವಾದ 
ಮಾಹಿತಿಯನ್ನು ನೀಡಿದ್ದಾರೆ. ಅಲೆಮಾರಿಯಾಗಿದ್ದ 
ಕಾಡುಗೊಲ್ಲರು ಮೇವಿಗಾಗಿ ಊರಿನಿಂದ ಊರಿಗೆ 
ವಲಸೆ ಹೋಗುತ್ತಿದ್ದರು. ಅಂತಹ ಸಂದರ್ಭದಲ್ಲಿ 


ದಷಪುಷವಾಗಿರುವಂತಹ ಕಾಡುಗೊಲ್ಲರ ಪಶುಗಳು 
ಆ ಇ ದು 


“Journey 


ಪುರುಷರಿಬ್ಬರೂ ಸಕ್ರೀಯರಾಗಿ ಪಾಲ್ಗೊಳ್ಳುತ್ತಿದ್ದರು. 
ಕಾಡುಗೊಲ್ಲರಿಗೆ ನೂರು ದನಗಳ ಹಿಂಡನ್ನು 
ಕಾಯಲು ಇಬ್ಬರು ಗಂಡಸರು, ಎರಡು ನಾಯಿಗಳು 
ಬೇಕಾಗುತ್ತಿತ್ತು. ಅಷ್ಟೊಂದು ಪಶುಸಂಪತ್ತನ್ನು 
ಕಾಡುಗೊಲ್ಲರು ಹೊಂದಿದ್ದರು. ಅವರು ಹೆಚ್ಚಾಗಿ 
ಹುಲ್ಲುಗಾವಲು ಮತ್ತು ಕೃಷಿಗೆ ಯೋಗ್ಯವಾದ ಭೂಮಿ 
ಇದ್ದಕಡೆ ನೆಲೆಸುತ್ತಿದ್ದರು ಎಂದು ಅವರ ಆರ್ಥಿಕ 
ಚಟುವಟಿಕೆ ಮತ್ತು ಇದರಲ್ಲಿ ಮಹಿಳೆಯರ 
ಪಾತ್ರವನ್ನು ವಿವರಿಸಿದ್ದಾರೆ. 

ಶಂಕರನಾರಾಯಣ ತೀ. ನಂ. (1994) ರವರು 
ಪ್ರಕಟಿಸಿದ “ಕಾಡುಗೊಲ್ಲರ ನಂಬಿಕೆಗಳು ಮತ್ತು 
ಸಂಪ್ರದಾಯಗಳು” ಎಂಬ ಕೃತಿ ಇದುವರೆಗೂ ನಡೆದ 
ಅಧ್ಯಯನಗಳಲ್ಲಿ ಅತ್ಯಂತ ಪ್ರಮುಖವಾಗಿದ್ದು, ಈ 
ಅಧ್ಯಯನಗಳಲ್ಲಿ ಕಾಡುಗೊಲ್ಲರನ್ನು ಕುರಿತು 
ಸವಿಸ್ತಾರವಾಗಿ ವಿಶ್ಲೇಷಿಸಲಾಗಿದೆ. ಈ ಕೃತಿಯಲ್ಲಿ 
ಕಾಡುಗೊಲ್ಲ ಎಂಬ ಪದದ ವ್ಯತ್ಪತ್ತಿ, ಇವರ ಮೂಲ, 
ಈ ಜನಾಂಗದ ವೃತ್ತಿ, ಸ್ಥಿತಿಗತಿಗಳು, ಭೌಗೋಳಿಕ 
ಹಿನ್ನೆಲೆಯನ್ನು ಐತಿಹಾಸಿಕ ದೃಷ್ಟಿಕೋನದಿಂದ 
ವಿಮರ್ಶಿಸಿದ್ದಾರೆ. ಕಾಡುಗೊಲ್ಲರ ಜೀವನ, ಸಂಸ್ಕೃತಿ, 
ಹಾಗೂ ಇಲ್ಲಿ ಮಹಿಳೆಯರು ಆಚರಿಸುವ 
ಮೌಢ್ಯಾಚರಣೆಗಳನ್ನು ಕುರಿತು ವಿಮರ್ಶಾತ್ಮಕವಾಗಿ 
ಚರ್ಚಿಸಿದ್ದಾರೆ. ಜೊತೆಗೆ ಕಾಡುಗೊಲ್ಲರ ಧಾರ್ಮಿಕ 
ನಾಯಕರಾದ ಎತ್ತಪ್ಪ ಮತ್ತು ಜು೦ಜಪ್ಪರನ್ನು ಕುರಿತು 
ಸೃಷ್ಟಿಯಾದ ಪುರಾಣ ಕಥೆಗಳನ್ನು ಉಲ್ಲೇಖಿಸಿದ್ದಾರೆ. 
ಈ ಸಮುದಾಯದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ 
ನಡೆಯುವ ಎಲ್ಲ ಸಾಂಪ್ರದಾಯಿಕ ಆಚರಣೆಗಳನ್ನು 
ವಿವರಿಸಿದ್ದಾರೆ. ಆದ್ದರಿಂದ ಇದು ಕಾಡುಗೊಲ್ಲರನ್ನು 
ಕುರಿತು ಅಧ್ಯಯನ ಮಾಡುವ ಎಲ್ಲಾ 
ಸಂಶೋಧಕರಿಗೂ ಅತ್ಯುತ್ತಮ ಮಾರ್ಗಸೂಚಿಯಾಗಿದೆ. 


ಮೀರಸಾಬಿಹಳ್ಳಿ ಶಿವಣ್ಣ (1999) ರವರು “ಗೊಲ್ಲ 


ಕಳ್ಳತನವಾಗುತ್ತಿದ್ದು, ಹುಲಿ ಮತ್ತು ಇನ್ನಿತರ ಕಡಗ” ಎಂಬ ಗ್ರಂಥವನ್ನು ರಚಿಸಿದ್ದು, ಇದರಲ್ಲಿ 
೪ ಂ೦ - 

ಕಾಡುಪಾಣಿಗಳಿಂದ ರಕಣೆ ಮಾಡುವುದಕ್ಕೋಸ್ಕರ ಕಾಡುಗೊಲ್ಲರ ನೆಲೆಗಳು, ಪ್ರಸಿದ್ಧ ಕುಲದೇವರುಗಳು, 
ರಾತ್ರಿಯಲ್ಲಿ ಬೆಂಕಿ ಉರಿಸುತಿದ್ದರು. ಕರ ಪಟು ರಟ: ಓಮ ಮು ಬಂಬೂ 
ಪಶುಸಂಗೋಪನಾ ಪ್ರಕ್ರಿಯೆಯಲ್ಲಿ ಸ್ತೀ. ಸಂಪ್ರದಾಯಾಚರಣೆಯನ್ನು ವಿವರಿಸಿದ್ದಾರೆ. ಜೊತೆಗೆ 
VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 118 


This article available at: www.srujani.in 


SRUJANI: Indian Journal of Innovative Research and Development 


ಕಾಡುಗೊಲ್ಲರಲ್ಲಿ ಎರಡು ವಿಶಿಷ್ಟ ಸಂಪ್ರದಾಯಗಳನ್ನು 
ಕುರಿತು ಚರ್ಚಿಸಿದ್ದಾರೆ. ಈ ಸಮುದಾಯದಲ್ಲಿನ 
ಊದುಗಣೆ, ಢಗಮು ಎಂಬ ರೋಚಕ ಜನಪದ 
ವಾದ್ಯಗಳನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಿದ್ದಾರೆ. 
ಕಾಡುಗೊಲ್ಲ ಸಮುದಾಯವು ಸಂಪ್ರದಾಯಗಳ 
ಕಟ್ಟುಪಾಡುಗಳಿಗೆ ಒಳಪಟ್ಟು ಜಾನಪದೀಯ 
ನೆಲೆಗಳಲ್ಲಿ ತಮ್ಮ ಬದುಕನ್ನು ಹೇಗೆ ಕಟ್ಟಿಕೊಂಡಿದೆ 
ಹಾಗೂ ತನ್ನ ಸಮುದಾಯದ ವೈಶಿಷ್ಟ್ಯತೆಯನ್ನು 
ಹೇಗೆ ಕಾಪಾಡಿಕೊಳ್ಳುತ್ತಿದೆ ಎಂಬುದನ್ನು ಕುರಿತು 
ಚರ್ಚಿಸಿದ್ದಾರೆ. 


ಮೀರಸಾಬಿಹಳ್ಳಿ ಶಿವಣ್ಣ (2004) ರವರು 
“ಕಾಡುಗೊಲ್ಲರ ಸಂಸ್ಕೃತಿ” ಎಂಬ ಗಂಥದಲ್ಲಿ 
ಕಾಡುಗೊಲ್ಲರ ಮೂಲ ವೃತ್ತಿಯಾದ 
ಪಶುಪಾಲನೆಯು ಪ್ರಸ್ತುತ ದಿನಗಳಲ್ಲಿ ಯಾವ 
ಹಂತದಲ್ಲಿದೆ ಎಂಬುದರ ಬಗ್ಗೆ ಸವಿಸ್ತಾರವಾದ 
ಮಾಹಿತಿಯನ್ನು ನೀಡಿದ್ದಾರೆ. ಈ ಕೃತಿಯಲ್ಲಿ 
ಪಶುಪಾಲಕರ ಸಮಸ್ಯೆಗಳು ಮತ್ತು ಈ 


ಸಮುದಾಯದ ಸಾಂಸ್ಕೃತಿಕ ನಾಯಕರಾದ ಎತ್ತಪ್ಪ 
ಮತ್ತು ಜುಂಜಪ್ಪರ ಪಶುಪಾಲನೆಯ ವಿವರಗಳನ್ನು 
ಹಾಗೂ ಅವರ ಹೋರಾಟದ ಬದುಕನ್ನು ಎಳೆ- 
ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಕಾಡುಗೊಲ್ಲರ 
ಸಂಪೂರ್ಣ ಜೀವನ ಶೈಲಿಯನ್ನು ಹೆಚ್ಚಿನ 
ಮಾಹಿತಿಯೊಂದಿಗೆ ವಿವರಿಸಿದ್ದಾರೆ. 

ಪ್ರೇಮ (201) ರವರ “ಕಾಡುಗೊಲ್ಲ ಬುಡಕಟ್ಟು 

್ಯ ಮತ್ತು ಸಂಸ್ಕೃತಿಯಲ್ಲಿ ಮಹಿಳ” ಎಂಬ 
ಅಪ್ರಕಟಿತ ಪ್ರೌಢಪ್ರಬಂಧದಲ್ಲಿ ಕಾಡುಗೊಲ್ಲ 
ಮಹಿಳೆಯರ ಸಾಂಸ್ಕೃತಿಕ ಆಚರಣೆಗಳು, ಜಾನಪದ 
ಸಾಹಿತ್ಯ, ಹಾಡುಗಾರಿಕೆ, ವೇಷ-ಭೂಷಣಗಳ ಬಗ್ಗೆ 
ತಿಳಿಸಿದ್ದಾರೆ. 
ಅಧ್ಯಯನದ ಪ್ರಾಮುಖ್ಯತೆ 

ಕಾಡುಗೊಲ್ಲರಲ್ಲಿ ಸ್ತ್ರೀ ಹುಟ್ಟಿನಿಂದ 
ಸ್ಪತಂತ್ರ್ಯಳಾಗಿದ್ದು, ಆಕೆ ಖತುಮತಿಯಾಗುತ್ತಿದ್ದಂತೆ 
ಅನೇಕ ರೀತಿಯ ಸಾಮಾಜಿಕ ನಿಷೇಧಗಳಿಗೆ 


ಸಾಹಿತ 


VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 


This article available at: www.srujani.in 


ಒಳಗಾಗುತ್ತಾಳೆ. ಯತುಮತಿ, ಮಾಸಿಕ ಯತುಚಕ್ರ, 
ಹೆರಿಗೆ, ಬಾಣಂತನ ಇವು ನೈಸರ್ಗಿಕ ಕ್ರಿಯೆಗಳಾಗಿವೆ. 
ಆದರೆ ಕಾಡುಗೊಲ್ಲರು ಈ ಕ್ರಿಯೆಗಳನ್ನು ಅಸ್ಪಶ್ಯತೆ, 
ಮೈಲಿಗೆ ಎಂಬ ಪೂರ್ವಗ್ರಹ ಪೀಡಿತತೆಯನ್ನು 
ಹೊಂದಿದ್ದಾರೆ. ತಾಯಿ ಮಗುವನ್ನು ಹೆತ್ತಾಗ 3 
ತಿಂಗಳವರೆಗೆ ತನ್ನ ಮಗುವಿನ ಸಮೇತ ಊರ 
ಹೊರಗಡೆ ಗಾಳಿ, ಮಳೆ, ಬಿಸಿಲೆನ್ನದೆ ಒಂಟಿಯಾಗಿ 


ಬದುಕುಳಿಯಬೇಕು. ಹೆಣ್ಣು ಮಗಳು 
ಯತುಮತಿಯಾದಾಗ 20 ದಿನಗಳವರೆಗೂ ಊರ 
ಹೊರಗಿನ ಗುಡಿಸಿಲಿನಲ್ಲಿರಬೇಕು. ಮಾಸಿಕ 
ಯತುಚಕ್ರದ ಸಮಯದಲ್ಲಿ 3 ದಿನ ಹಟ್ಟಿಯ 
ಹೊರಗಿರಬೇಕು. ಯತುಮತಿಯಾದ ನಂತರ ಶಾಲೆಗೆ 
ಕಳುಹಿಸುವುದಿಲ್ಲ. ಅನಾರೋಗ್ಯದ ಸಮಸ್ಯೆ 
ಉಂಟಾದಲ್ಲಿ ಆಸ್ಪತ್ರೆಗೆ ಹೋಗುವ ಬದಲು 
ದೇವಸ್ಥಾನಕ್ಕೆ ಹೋಗುತ್ತಾರೆ. ಇಂತಹ 
ಮೂಢನಂಬಿಕೆಯಿಂದ ಇವರು ಅಪೌಷ್ಟಿಕತೆ, 


ಗರ್ಭಕೋಶದ ಸಮಸ್ಯೆ, ಅಧಿಕ ಪ್ರಮಾಣದ ಶಿಶು 
ಮತ್ತು ತಾಯಂದಿರ ಮರಣ ಪ್ರಮಾಣವನ್ನು 
ಅನುಭವಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಾಮಾಜಿಕ 
ವಿಜ್ಞಾನ ಹಾಗೂ ಮಾನವಕುಲ ವಿಜ್ಞಾನ ಈ ಎರಡೂ 
ಕ್ಷೇತಗಳ ಅಧ್ಯಯನ ಪ್ರಮುಖ ಎನಿಸಿದೆ. ಕಾಡುಗೊಲ್ಲ 
ಸಮುದಾಯ ಕುರಿತು ಈಗಾಗಲೇ ಸಾಕಷ್ಟು 
ಅಧ್ಯಯನಗಳು ಹಾಗೂ ಇವರ ಅಭಿವೃದ್ಧಿ 
ಸಂಬಂಧಿಸಿದ ಅಧ್ಯಯನಗಳು ನಡೆದು ಸರ್ಕಾರವು 
ಹಲವಾರು ಕಾರ್ಯಕ್ರಮ ಜಾರಿಗೆ ತಂದರೂ ಆ 
ಕಾರ್ಯಕ್ರಮಗಳ ಅರಿವಿಲ್ಲದೆ ತಮ್ಮದೇ ಆದ 
ಸಾಂಪ್ರದಾಯಿಕ ಆಚರಣೆಗಳನ್ನು ಆಚರಿಸಿಕೊಂಡು 
ಬದುಕುತ್ತಿರುವ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದ 
ಕಾಡುಗೊಲ್ಲ ಮಹಿಳೆಯರ 
ನಿಷೇಧಾಚರಣೆಗಳನ್ನು 
ಪ್ರಸ್ತುತದಲ್ಲಿ. ಇವರ 
ಸಂಬಂಧಿಸಿದಂತೆ 
ಅಧ್ಯಯನಗಳು 


ಸಾಂಪ್ರದಾಯಿಕ 
ಕುರಿತಂತೆ ಹಾಗೂ 
ಬದಲಾದ ಸ್ಥಿತಿಗಳಿಗೆ 
ಯಾವುದೇ ಬಗೆಯ 
ನಡೆದಿಲ್ಲದಿರುವುದರಿಂದ ಈ 


119 


SRUJANI: Indian Journal of Innovative Research and Development 


ಅಧ್ಯಯನವು ತನ್ನದೇ 
ಹೊಂದಿದೆ. 
ಅಧ್ಯಯನದ ಉದ್ದೇಶಗಳು 


ಆದ ಪ್ರಾಮುಖ್ಯತೆಯನ್ನು 


* ಕಾಡುಗೊಲ್ಲರ ಸಾಂಪ್ರದಾಯಿಕ ಆಚರಣೆಗಳನ್ನು 
ತಿಳಿಯುವುದು. 


* ಕಾಡುಗೊಲ್ಲ ಮಹಿಳೆಯರು ಸಾಂಪ್ರದಾಯಿಕ 
ಆಚರಣೆಗಳಿಂದ ಅನುಭವಿಸುತ್ತಿರುವ ಸಮಸ್ಯೆ 
ಮತ್ತು ಸವಾಲುಗಳನ್ನು ವಿಶ್ಲೇಷಿಸುವುದು. 

ಅಧ್ಯಯನ ಕ್ಷೇತ್ರ 

ಪ್ರಸ್ತುತ ಅಧ್ಯಯನವು ಕರ್ನಾಟಕ ರಾಜ್ಯದ 

ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಿಸಿದೆ. ಈ ಜಿಲ್ಲೆಯಲ್ಲಿ 
ಒಟ್ಟು 6 ತಾಲೂಕುಗಳಿದ್ದು, ಅವುಗಳಲ್ಲಿ ಹಿರಿಯೂರು 
ತಾಲೂಕಿನ ಯರಬಳ್ಳಿ ಗೊಲ್ಲರಹಟ್ಟ, ಸ೦ಗೇನ ಹಳ್ಳಿ. 
ಕರಿಓಬನ ಹಳ್ಳಿ, ವೇಣುಕಲ್‌ ಗುಡ್ಡ. ಚಳ್ಳಕೆರೆ 
ತಾಲೂಕಿನ ಸೂರನಹಳ್ಳಿ, ಚೆನ್ನಮ್ಮ ನಾಗತಿಹಳ್ಳಿ. 
ಚೌಳೂರು, ಯಲಗಟ್ಟೆ ಗೊಲ್ಲರಹಟ್ಟಿ. 
ಮೊಳಕಾಲ್ಲೂರು ತಾಲೂಕಿನ ಕೊಂಡ್ಲಹಳ್ಳಿ, 
ನಾಗಸಮುದ್ರ, ಭೈರಾಪುರ, ಬೊಮ್ಮಲಿಂಗನಹಳ್ಳಿ 
ಹೀಗೆ ಒಟ್ಟು 12 ಗ್ರಾಮಗಳನ್ನು ಅಧ್ಯಯನಕ್ಕೆ ಆಯ್ಕೆ 
ಮಾಡಿಕೊಳ್ಳಲಾಗಿದೆ. ಈ ಭಾಗದಲ್ಲಿ ಕಾಡುಗೊಲ್ಲರ 
ಪ್ರಮಾಣ ಹೆಚ್ಚಾಗಿದ್ದು, ಈ ಗ್ರಾಮಗಳು ಕರ್ನಾಟಕ 
ರಾಜ್ಯದ ಗಡಿ ಭಾಗದಲ್ಲಿರುವುದರಿಂದ ಸರ್ಕಾರದ 
ಸೌಲಭ್ಯಗಳು ಸೂಕ್ತವಾಗಿ ದೊರೆಯದೆ ಆರ್ಥಿಕ, 
ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ 
ಹಿಂದುಳಿದಿದ್ದಾರೆ ಹಾಗೂ ಮೂಲ ಮೌಢ್ಯ 
ಆಚರಣೆಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. 

ಸಂಶೋಧನ ವಿಧಾನ 
ಪ್ರಸ್ತುತ ಅಧ್ಯಯನಕ್ಕೆ ಶೋಧನಾತ್ಮಕ ವಿಧಾನ, 

ವಿವರಣಾತ್ಮಕ ವಿಧಾನ ಹಾಗೂ ಸಂಖ್ಯಾಶಾಸ್ತ್ರೀಯ 


120 ಮಹಿಳೆಯರನ್ನು ಸಂಶೋಧನೆಗೆ 
ಒಳಪಡಿಸಲಾಗಿದೆ. ಸೂಚನಾದಾರರನ್ನು ಆಯ್ಕೆ 
ಮಾಡುವಾಗ “ಬಹುಹಂತ ಸರಳ ಯಾದೃಚ್ಛಿಕ” 
ವಿಧಾನವನ್ನು ಬಳಸಿಕೊಳ್ಳಲಾಗಿದೆ. 
ಕಾಡುಗೊಲ್ಲ ಮಹಿಳೆ ಮತ್ತು 


ಆಚರಣೆಗಳು 
ಸಮಾಜದಲ್ಲಿ ಸೀ-ಮರುಷರೆಂಬ 
ಗು 


ಸಾಂಪ್ರದಾಯಿಕ 


ಕಾಡುಗೊಲ್ಲ ತ 

ಬೇಧವಿಲ್ಲದೆ ಪ್ರತಿಯೊಬ್ಬರೂ ಸಂಪ್ರದಾಯಗಳನ್ನು 
ಚಾಚೂ ತಪ್ಪದೆ ಪಾಲಿಸುತ್ತಾರೆ. ವಿಪರ್ಯಾಸದ 
ಸಂಗತಿ ಎಂದರೆ ಈ ಸಮುದಾಯದಲ್ಲಿ ಮಹಿಳೆ 
ಬಾಲ್ಕದಲ್ಲಿ ಸ್ವತಂತ್ಯಳು. ಆದರೆ ಬಾಲ್ಯಾವಸ್ಥೆಯನ್ನು 
ಮುಗಿಸಿ ಪ್ರೌಢಾವಸ್ಥಗೆ ಕಾಲಿರಿಸಿ ಮೈನೆರೆದ 
ದಿನದಿಂದ ಹಲವು ರೀತಿಯ ಸಾಮಾಜಿಕ ನಿಷೇಧ, 
ಕಟ್ಟುಪಾಡುಗಳಿಗೆ ಒಳಗಾಗುತ್ತಾಳೆ. 


ಕೋಷ್ಟಕ 1: ಯತುಮತಿಯಾದ ಸಂದರ್ಭದಲ್ಲಿ ಮತ್ತು 
ಮಾಸಿಕ ಯತುಚಕ್ರದ ಸಮಯದಲ್ಲಿ ನಿಷೇಧ 


ಪ್ರತಿಕ್ರಿಯೆ ಆವೃತ್ತಿ ಶೇಕಡವಾರು 

ಹೌದು 14 95 

ಇಲ್ಲ 06 5 

ಒಟ್ಟು 120 100 
ಕೋಷ್ಟಕ-1ರ ಮಾಹಿತಿಯಂತೆ ಕಾಡುಗೊಲ್ಲ 

ಸಮುದಾಯದಲ್ಲಿ ಹೆಣ್ಣು ಖತುಮತಿಯಾದ 


ಸಂದರ್ಭದಲ್ಲಿ ಮತ್ತು ಆಕೆಯ ಮಾಸಿಕ ಖತುಚಕ್ರದ 
ಸಮಯದಲ್ಲಿ ಹಲವಾರು ನಿಷೇಧಗಳಿದ್ದು, ಶೇಕಡ 
95ರಷ್ಟು ಪ್ರತಿವರ್ತಿಗಳು ಈ ನಿಷೇಧಗಳನ್ನು 
ಒಪ್ಪಿಕೊಂಡಿದ್ದಾರೆ. ಶೇಕಡ 5 ರಷ್ಟು ಪ್ರತಿವರ್ತಿಗಳು 
ಮಾತ್ರ ಈ ಬಗೆಯ ನೀಷೇಧಗಳು ಇಲ್ಲ ಎಂದು 
ಹೇಳಿದ್ದಾರೆ. 


ಕೋಷ್ಟಕ 2: ಯತುಮತಿ ಹಾಗೂ ಮಾಸಿಕ ಯತುಚಕ್ರದ 
ಸಮಯದಲ್ಲಿ ನಿಷೇಧಗಳಿಗೆ ಒಳಗಾದ ಮಹಿಳೆಯರು 


ವಿಧಾನಗಳನ್ನು ಬಳಸಿಕೊಳ್ಳಲಾಗಿದೆ. ಪ್ರತಿಕ್ರಿಯೆ ಆವೃತ್ತಿ ಶೇಕಡವಾರು 
ಮಾದರಿ ಆಯ್ಕೆ ಹೌದು 90 75 
ಪ್ರಸ್ತುತ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡಿರುವ ಇಲ 30 25 
[ಕ್ಟ 
VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 120 


This article available at: www.srujani.in 


SRUJANI: Indian Journal of Innovative Research and Development 


ಕೋಷ್ಟಕ 2ರ ಮಾಹಿತಿಯಂತೆ ಶೇಕಡ 75 ರಷ್ಟು 
ಪ್ರತಿವರ್ತಿಗಳು ಯತುಮತಿ ಹಾಗೂ ಮಾಸಿಕ 
ಖಯತುಚಕ್ರದ ಸಮಯದಲ್ಲಿ ನಿಷೇಧಗಳಿಗೆ 
ಒಳಗಾಗಿರುವುದಾಗಿ ತಿಳಿಸಿದ್ದು, ಉಳಿದ ಶೇಕಡ 25 
ರಷ್ಟು ಮಹಿಳೆಯರು ಮಾತ್ರ ಈ ನಿಷೇಧಗಳಿಂದ 
ಮುಕ್ತಿಹೊಂದಿರುವುದು ಕಂಡು ಬಂದಿದೆ. 
ಯತುಮತಿಯಾದ ಹೆಣ್ಣು ಮಕ್ಕಳು ಹಟ್ಟಿಯಲ್ಲಿದ್ದರೆ 
ತಮ್ಮ ದೇವರಿಗೆ ಮತ್ತು ಹಟ್ಟಿಗೆ ಸೂತಕವಾಗುತ್ತದೆ 
ಎಂಬ ನಂಬಿಕೆಯಿಂದ ಕಾಡುಗೊಲ್ಲರು 
ಯತುಮತಿಯಾದ ಹೆಣ್ಣನ್ನು 5 ರಿಂದ 21 ದಿನಗಳ 
ಕಾಲ ಹಟ್ಟಿಯಿಂದ ಹೊರಗಿಡುತ್ತಾರೆ. ಈ ಸಂರ್ಭದಲ್ಲಿ 
ಯತುಮತಿಯಾದ ಹೆಣ್ಣು ಮಗಳು ಹಟ್ಟಿಯಿಂದ 
ಹೊರಗೆ ನಿರ್ಮಿಸಿದ ಹಸಿರು ಗುಡಿಸಿಲಿನಲ್ಲಿ 
ಒಂಟಿಯಾಗಿ ಇರಬೇಕಾದ ಅನಿವಾರ್ಯತೆ ಇದೆ. 


ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಆಕೆ 
ಅನ್ಯಜಾತಿಯ ಯುವಕರಿಂದ ಲೈಂಗಿಕವಾಗಿ 
ಶೋಷಣೆಗೆ ಒಳಗಾಗಿರುವ ಪ್ರಕರಣಗಳು 


ದಾಖಲಾಗಿವೆ. ಈ ಏಕಾ೦ತ ವ್ಯವಸ್ಥೆಯಲ್ಲಿ ಕಾಡು 
ಪ್ರಾಣಿಗಳ ಧಾಳಿಗೆ ಬಲಿಯಾಗಿರುವ ನಿದರ್ಶನಗಳಿವೆ. 


ಯತುಮತಿಯಾದ ಕಾರಣದಿಂದ ಈ 
ಸಮುದಾಯದಲ್ಲಿ ಹೆಣ್ಣು ಮಗಳು ಶಾಲೆಗೆ 
ಹೋಗುವುದನ್ನು ಬಿಡಿಸುತ್ತಾರೆ. ಇದು ಅವರ 


ಶಿಕ್ಷಣದ ಕಲಿಕೆಗೆ ತೊಡಕಾಗಿದೆ. ಈ ಸಮುದಾಯದ 
ಮಹಿಳೆಯರು ಮಾಸಿಕ ಖತುಚಕ್ರದ ಸಮಯದಲ್ಲಿ 
ಹಲವು ನಿಷೇಧಗಳಿಗೆ ಒಳಗಾಗುತ್ತಾರೆ. ಈ 
ನಿಷೇಧಗಳನ್ನು ಉಲ್ಲಂಘಿಸಿದರೆ ಮನೆದೇವರ 
ಕೆಂಗಣ್ಣಿಗೆ ಗುರಿಯಾಗುತ್ತೇವೆಂಬ ಮೌಢ್ಯತೆ 
ಮನೆಮಾಡಿದೆ. ಹಾಗಾಗಿ ಇವರು ಮಾಸಿಕ 
ಯತುಚಕದ ಸಮಯದಲ್ಲಿ 3 ರಿಂದ 9 
ದಿನಗಳವರೆಗೆ ಯಾವುದೇ ಬಗೆಯ ಪ್ರಕೃತಿ 
ವೈಪರಿತ್ಯಗಳಿದ್ದಾಗ್ಯೂ ಹಟ್ಟಿಯಿಂದ ಹೊರಗಿದ್ದು 
ಮರಗಳ ಕೆಳಗೆ, ಅಂಗನವಾಡಿ ಕೇಂದ್ರಗಳ 
ಜಗಲಿಯಲ್ಲಿ ಅಥವಾ ಪ್ರತ್ಯೇಕವಾಗಿ ನಿರ್ಮಿಸಿದ 
ಗುಡಿಸಲುಗಳಲ್ಲಿ ಆಶ್ರಯ ಪಡೆಯುತ್ತಾರೆ. ಆದರೆ 


ಶೇಕಡ 25 ರಷ್ಟು ಮಹಿಳೆಯರು ಈ 
ಕಟ್ಟಾಚರಣೆಗಳನ್ನು ತೊರೆಯುತ್ತಿದ್ದು ಹಟ್ಟಿಯಿಂದ 
ಆಚೆಯಿರುವ ಬದಲು ಮನೆಗಳಲ್ಲಿಯೇ 
ಉಳಿಯುತ್ತಿರುವುದು ಇವರ ಸಾಮಾಜಿಕ ಸ್ಥಿತಿಗತಿಯ 
ಬದಲಾವಣೆಯನ್ನು ಸೂಚಿಸುತ್ತದೆ. 
ಕೋಷ್ಟಕ 3: ಹೆರಿಗೆ ಸಮಯದ ನಿಷೇಧಗಳಿಗೆ 
ಸಂಬಂಧಿಸಿದ ವಿವರ 


ನಿಷೇಧಗಳು ಆವೃತ್ತಿ | ಶೇಕಡವಾರು 
ನಿಷೇಧಗಳಿವೆ, ನಾವು 92 76.66 
ಒಳಗಾಗಿದ್ದೇವೆ 
ನಿಷೇಧಗಳಿವೆ ಆದರೆ 20 10.66 
ನಾವು ಒಳಗಾಗಿಲ್ಲ 
ನಿಷೇಧಗಳ ಬಗ್ಗೆ 08 6.68 
ಅರಿವಿಲ್ಲ 
ಒಟು 120 100 

ಆ 

ಕೋಷ್ಟಕ 3ನ್ನು ಗಮನಿಸಿದಾಗ ಶೇಕಡ 76.66 
ರಷ್ಟು ಪ್ರತಿವರ್ತಿಗಳು ಹೆರಿಗೆ ಸಂದರ್ಭದಲ್ಲಿನ 
ನಿಷೇಧಾಚರಣೆಗಳಿರುವುದಾಗಿ ಹಾಗೂ ಆ 


ನಿಷೇಧಗಳಿಗೆ ತಾವು ಒಳಗಾಗಿರುವುದಾಗಿ ತಿಳಿಸಿದ್ದಾರೆ. 
ಶೇಕಡ 16.66 ರಷ್ಟು ಮಂದಿ ಈ 
ನಿಷೇಧಾಚರಣೆಗಳು ಅಸ್ತಿತ್ವದಲ್ಲಿದ್ದು ಆದರೆ ತಾವು 
ಒಳಗಾಗಿಲ್ಲ ಎಂದು ತಿಳಿಸಿದ್ದಾರೆ. ಮತ್ತು ಶೇಕಡ 
6.68 ರಷ್ಟು ಪ್ರಶಿವರ್ತಿಗಳಿಗೆ ಈ ಸಂಧರ್ಭದ 
ನಿಷೇಧಾಚರಣೆಗಳ ಬಗ್ಗೆ ಅರಿವಿಲ್ಲದಿರುವುದು 
ಕಂಡುಬಂದಿದೆ. ಮಹಿಳೆಯರು ಹೆರಿಗೆ ಸಂದರ್ಭದಲ್ಲಿ 
ಹಲವಾರು ರೀತಿಯ ಸಾಮಾಜಿಕ ನಿಷೇಧಗಳಿಗೆ 
ಒಳಗಾಗುತ್ತಾರೆ. ಮಗು ಹೆರುವ ಕ್ರಿಯೆ ಪ್ರಕೃತಿ 
ದತ್ತವಾಗಿದ್ದಾರೂ ಇದು ಕಾಡುಗೊಲ್ಲರಿಗೆ ಅತ್ಯಂತ 
ಸೂತಕದ ಸಂಗತಿ ಎಂಬಂತೆ ಹೆರಿಗೆಯನ್ನು ಹಟ್ಟಿಯ 
ಹೊರಗಡೆಯೇ ಮಾಡಿಸಬೇಕೆಂಬ ನಂಬಿಕೆಯನ್ನು 
ಹೊಂದಿದ್ದಾರೆ. ಈ ಕಾರಣದಿಂದ ಹೆರಿಗೆ 
ಸಂದರ್ಭದಲ್ಲಿ ಗರ್ಭಿಣಿಯನ್ನು ಹಟ್ಟಿಯಿಂದ ಹೊರಗೆ 
ಕರೆತಂದು ಪ್ರತ್ಯೇಕವಾಗಿ ನಿರ್ಮಿಸಿದ ಗುಡಿಸಿಲಿನಲ್ಲಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 121 


This article available at: www.srujani.in 


SRUJANI: Indian Journal of Innovative Research and Development 


ಹೆರಿಗೆ ಮಾಡಿಸಲಾಗುತ್ತದೆ. ಒಂದು ವೇಳೆ ಹಟ್ಟಿಯ 
ಒಳಗೆ ಹೆರಿಗೆಯಾದರೆ ಹೊಕ್ಕಳು ಬಳ್ಳಿಯನ್ನು 
ಕತ್ತರಿಸದೆ ತಾಯಿ ಮತ್ತು ಮಗುವನ್ನು ಹಟ್ಟಿಯಿಂದ 
ಹೊರ ತಂದು ಬಳ್ಳಿಯನ್ನು ಕತ್ತರಿಸಿ ಅವರನ್ನು 
ತಡಿಕೆಯ ಮನೆಯಲ್ಲಿ 5 ರಿಂದ 21 ದಿನಗಳ ಕಾಲ 
ಪ್ರತ್ಯೇಕವಾಗಿ ಇರಿಸಲಾಗುತ್ತದೆ. “ಕಾಡುಗೊಲ್ಲ ಮಹಿಳೆ 
ಮತ್ತು ವಾಸಿಸುವ ಈ ತಡಿಕೆ ಮನೆಯನ್ನು ಯಾರು 
ಮುಟ್ಟುವಂತಿಲ್ಲ. ಬಾಣಂತಿಯ ನೆರಳು ಯಾರ 
ಮೇಲೂ ಬೀಳುವಂತಿಲ್ಲ, ಬಿದ್ದರೆ ಮೈಲಿಗೆಯಾಗುತ್ತದೆ 
ಎಂಬ ನಂಬಿಕೆ ಇವರಲ್ಲಿದೆ. ಇಂತಹ ಅಮಾನುಷ 
ಆಚರಣೆಯಿಂದ ಈ ಸಮುದಾಯದಲ್ಲಿ ತಾಯಿ 
ಮತ್ತು ಶಿಶು ಮರಣ ದರ ಯಥೇಚ್ಛವಾಗಿದೆ. 
ಇತ್ತೀಚಿಗೆ ಶಿಕ್ಷಣ, ಕೈಗಾರಿಕೀಕರಣ, ನಗರೀಕರಣಗಳ 
ಪ್ರಭಾವದಿಂದ ಆಸ್ಪತ್ರೆಗಳಲ್ಲಿ ಹೆರಿಗೆ 
ಮಾಡಿಸುತ್ತಿರುವುದು ಕ೦ಡು ಬರುತ್ತಿದೆ. ಇದು ಇವರ 
ಪರಿವರ್ತನೆಯನ್ನು ಸೂಚಿಸುತ್ತದೆ. 
ಕೋಷ್ಟಕ 4: ಹೆರಿಗೆಯಾದ ಬಾಣಂತಿ ಮತ್ತು 


ಮಗುವನ್ನು ಹಟ್ಟಿಯಿಂದ ಹೊರಗಿರಿಸಿದಾಗ ಉಂಟಾದ 
ಸಮಸ್ಯೆಗಳ ವಿವರ 


ಉಂಟಾಗಿರುವ ಆವೃತ್ತಿ | ಶೇಕಡವಾರು 
ಸಮಸ್ಯೆಗಳು 

ಮಕ್ಕಳ ಸಾವು 26 217 
ಪ್ರಾಣಿಗಳ ದಾಳಿ 9 25 
ಮಳೆ-ಗಾಳಿ, 6 5.0 
ಚಳಿಯಿಂದ 

ತೊಂದರೆ 

ಲೈಂಗಿಕ ದೌರ್ಜನ್ಯ 3 2.5 
ಅನಾರೋಗ್ಯ 48 40.0 
ಅನ್ವಯಿಸುವುದಿಲ್ಲ 28 23.34 
ಒಟ್ಟು 120 100.0 


ಕೋಷ್ಟಕ 5ನ್ನು ಗಮನಿಸಿದಾಗ ಹೆರಿಗೆಯಾದ 
ಬಾಣಂತಿಯನ್ನು ಮಗುವಿನೊಟ್ಟಿಗೆ ಹಟ್ಟಿಯಿಂದ 
ಪ್ರತ್ಯೇಕ ಗುಡಿಸಲುಗಳಲ್ಲಿ ಇರಿಸಿದಾಗ ಅಲ್ಲಿ ಅವರು 
ಅನುಭವಿಸಿರುವ ಸಮಸ್ಯೆಗಳ ವಿವರವನ್ನು 


ತಿಳಿಸಲಾಗಿದೆ. ಇದರಲ್ಲಿ ಶೇಕಡ 217 ರಷ್ಟು 
ಮಹಿಳೆಯರು ತಮ್ಮ ಮಕ್ಕಳು ಸಾವನ್ನಪ್ಪಿವೆ ಎಂದು 
ತಿಳಿಸಿದ್ದಾರೆ. ಶೇಕಡ 7.5 ರಷ್ಟು ಮಹಿಳೆಯರು 
ಪ್ರಾಣಿಗಳ ದಾಳಿಗೆ ತುತ್ತಾಗಿದ್ದಾರೆ. ಶೇಕಡ 5.0 ರಷ್ಟು 
ಮಹಿಳೆಯರು ಹವಮಾನ ವೈಪರಿತ್ಯಗಳಾದ ಮಳೆ- 
ಗಾಳಿ, ಚಳಿಯ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. 


ಶೇಕಡ 2.5. ರಷ್ಟು ಮಹಿಳೆಯರು ತಮ್ಮ 
ಸಮುದಾಯದ ಪುರುಷರಿಂದ ಅಥವಾ ಇತರೆ 
ಸಮುದಾಯದ ಪುರುಷರಿಂದ ಲೈಂಗಿಕ 
ಕಿರುಕುಳವನ್ನು ಅನುಭವಿಸಿದ್ದೇವೆ ಎಂದು 
ತಿಳಿಸಿದ್ದಾರೆ. ಶೇಕಡ 40.0 ರಷ್ಟು ಮಹಿಳೆಯರು ಈ 
ಸಂದರ್ಭದಲ್ಲಿ ಅನಾರೋಗ್ಯದ ಸಮಸ್ಯೆಗಳನ್ನು 


ಎದುರಿಸಿರುವುದು ಕಂಡುಬಂದಿದೆ. ಅದಕ್ಕಾಗಿಯೇ ಈ 
ರೀತಿಯ ನಿಷೇಧಗಳಿಂದ ಬೇಸತ್ತ ಕಾಡುಗೊಲ್ಲರ 
ಬಹುತೇಕ ಮಹಿಳೆಯರು ಗರ್ಭಕೋಶವನ್ನೆ ತಮ್ಮ 
ದೇಹದಿಂದ ಪ್ರತ್ಯೇಕಿಸುವ ಶಸ್ತ್ರಚಿಕಿತ್ಸೆಗೆ 
ಒಳಗಾಗುತ್ತಿದ್ದಾರೆ. ಅನಾರೋಗ್ಯಕ್ಕೊಳಗಾದ 
ಸಂದರ್ಭದಲ್ಲಿ ದೆವ್ವ-ಭೂತದಿಂದ ತೊಂದರೆಯಾಗಿದೆ 
ಎಂದು ದೇವರ ಮೊರೆ ಹೋಗುವುದನ್ನು 
ಪ್ರಸ್ತುತದಲ್ಲಿಯೂ ಕಾಣುತ್ತೇವೆ. 

ಇವುಗಳೆಲ್ಲದರ ಮಧ್ಯೆಯೂ ಶೇಕಡ 23.34 
ರಷ್ಟು ಮಹಿಳೆಯರು ಹಟ್ಟಿಯ ಹೊರಗೆ ಉಳಿಯದೆ 
ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಿ ನಂತರ ತಮ್ಮ 
ಮನೆಗಳಲ್ಲಿ ಉಳಿದುಕೊಂಡಿದ್ದು ಈ ಮೇಲ್ಕಂಡ 
ಯವುದೇ ಸಮಸ್ಯೆಗಳನ್ನು ಅನುಭವಿಸಿಲ್ಲದಿರುವುದು 
ಈ ಸಮುದಾಯದಲ್ಲಿ ಉಂಟಾಗುತ್ತಿರುವ 
ಬದಲಾವಣೆಯನ್ನು ಸೂಚಿಸುತ್ತದೆ. 
ಸಂಶೋಧನೆಯ ಪ್ರಮುಖ ಫಲಿತಾಂಶಗಳು 


* ಅಲೆಮಾರಿ ಮತ್ತು ಅರೆ ಅಲೆಮಾರಿ 
ಸಮುದಾಯಗಳಲ್ಲಿ ಬರುವ ಕಾಡುಗೊಲ್ಲ 
ಸಮುದಾಯದ ಮಹಿಳೆಯರ ಸಾಕ್ಷರತೆ ಕರ್ನಾಟಕದ 
ಮಹಿಳಾ ಸಾಕ್ಷರತೆಯ ಸರಾಸರಗಿಂತ ಕಡಿಮೆ ಇದೆ. 
ಪ್ರಸ್ತುತ ಅಧ್ಯಯನದಲ್ಲಿ ಶೇಕಡ 53.3 ಮಹಿಳೆಯರು 


ಇಂ 


VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 122 


This article available at: www.srujani.in 


SRUJANI: Indian Journal of Innovative Research and Development 


ಸಾಕ್ಷರರಾಗಿದ್ದು. ಶೇಕಡ 46.7 ಮಹಿಳೆಯರು 
ಅನಕರಸರಾಗಿದಾರೆ. ಅಕರಸ್ಪರಲಿ ಶೇಕಡ 25.0ರಷು 

ಉಂ ಛಿ ಐ ಬ ಥು ದಾ ೦ 
ಮಹಿಳೆಯರು ಉನ್ನತ ಶಿಕ್ಷಣವನ್ನು ಪಡೆದಿರುವುದು 
ಆಶಾದಾಯಕ ಬೆಳವಣಿಗೆಯಾಗಿದೆ. 


9 ಮಡಿ-ಮೈಲಿಗೆಗಳ ಆಚರಣೆಗಳು ಕಾಡುಗೊಲ್ಲ 
ಸಮುದಾಯದಲ್ಲಿ ಪ್ರಧಾನವಾಗಿದ್ದು, ಹುಟ್ಟು ಸಾವು 
ಯತುಮತಿ ಎಲ್ಲವನ್ನೂ ಸೂತಕವೆಂದು ಪರಿಗಣಿಸಿ 
ಹೆಣ್ಣಿನ ಮೇಲೆ ಅನೇಕ ವಿಧಿ-ನಿಷೇಧಗಳನ್ನೇರುತ್ತಾರೆ. 
ಪ್ರಸ್ತುತ ಅಧ್ಯಯನದಲ್ಲಿ ಶೇಕಡ 75.0 ಮಹಿಳೆಯರು 
ಯತು ಸಮಯಯದ ನಿಷೇಧಗಳಿಗೆ ಮತ್ತು ಶೇಕಡ 
767 ಮಂದಿ ಹೆರಿಗೆ ಸಮಯದ ನಿಷೇಧಗಳಿಗೆ 


ಒಳಗಾಗಿದ್ದಾರೆ. 
* ಪ್ರಸ್ತುತದಲ್ಲಿ ಶೇಕಡ 56.7 ಮಂದಿ 
ಹೆರಿಗೆಗಾಗಿ ಆಸ್ಪತ್ರೆಗಳನ್ನು ಅವಲಂಬಿಸುತ್ತಿರುವುದು 


ಅಧ್ಯಯನದಿಂದ ಕಂಡುಬಂದಿದೆ. ಆದರೂ ಇನ್ನುಳಿದ 
ಶೇಕಡ 417 ಮಹಿಳೆಯರು ಇಂದಿಗೂ ಹಟ್ಟಿಯ 
ಹೊರಗೆ ಹೆರಿಗೆ ಮಾಡಿಸುವುದಾಗಿ ತಿಳಿಸಿದ್ದು, ಈ 
ಸಮುದಾಯದಲ್ಲಿ ಚುನಾವಣೆಯಲ್ಲಿ ಗೆದ್ದ 
ಪ್ರತಿನಿಧಿಗಳು ಹಟ್ಟಿಯ ಹೊರಗೆ ಬಾಣಂತಿ ಮತ್ತು 


ಮಗು ವಾಸಿಸಲು ಅಲ್ಲಲ್ಲಿ ಕೊಠಡಿಗಳನ್ನು 
ನಿರ್ಮಿಸಿಕೊಡುತ್ತಿದ್ದಾರೆ. 

* ಶರಿಗೆಯಾದ ಬಾಣಂತಿಯನ್ನು 
ಮಗುವಿನೊಟ್ಟಿಗೆ ಹಟ್ಟಿಯಿಂದ ಪ್ರತ್ಯೇಕ 
ಗುಡಿಸಲುಗಳಲ್ಲಿ ಇರಿಸಿದಂತಹ ಸಂದರ್ಭದಲ್ಲಿ 
ಬಾಣಂತಿಯರು ಹಲವಾರು ಸಮಸ್ಯೆಗಳಿಗೆ 


ಗುರಿಯಾಗಿದ್ದಾರೆ. ಅವರಲ್ಲಿ ಶೇ. 21.7 ಮಹಿಳೆಯರು 
ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಶೇ. 7.5 
ಮಹಿಳೆಯರು ಪ್ರಾಣಿಗಳ ಧಾಳಿಗೆ ತುತ್ತಾಗಿದ್ದಾರೆ. ಶೇ. 
5.0 ಮಹಿಳೆಯರು ಹವಮಾನ ವೈಪರಿತ್ಯಗಳಾದ 
ಮಳೆ-ಗಾಳಿ, ಚಳಿಯ ಸಮಸ್ಯೆಗಳನ್ನು 
ಅನುಭವಿಸಿದ್ದಾರೆ. ಶೇಕಡ 2.5ರಷ್ಟು ಮಹಿಳೆಯರು 
ತಮ್ಮ ಸಮುದಾಯದ ಪುರುಷರಿಂದ ಅಥವಾ ಇತರೆ 


ಕಿರುಕುಳವನ್ನು ಅನುಭವಿಸಿದ್ದಾರೆ. ಶೇ. 40 
ಮಹಿಳೆಯರು ಈ ಸಂದರ್ಭದಲ್ಲಿ ಅನಾರೋಗ್ಯದ 
ಸಮಸ್ಯೆಗಳನ್ನು ಎದುರಿಸಿದ್ದಾರೆ. 


* ಶೇಕಡ 48 ರಷ್ಟು ಮಹಿಳೆಯರು ವಿವಿಧ 
ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸುತ್ತಿರುವುದು 
ಅಧ್ಯಯನದಲ್ಲಿ ಕಂಡುಬಂದಿದೆ. 


ಠಿ ಆರೋಗ್ಯದ ಸಮಸ್ಯೆಗಳುಂಟಾದಾಗ 
ಶೇ.56.7 ಮಹಿಳೆಯರು ಆಸ್ಪತ್ರೆಗಳಿಗೆ 
ಹೋಗುವುದಾಗಿ ಮತ್ತು ಶೇಕಡ 36.7 ಮಹಿಳೆಯರು 
ದೇವರ ಮೊರೆಹೋಗುತ್ತಾರೆ. 


ಸಲಹೆಗಳು 


1. ಸಮಾಜದ ಮುಖ್ಯವಾಹಿನಿಯಿಂದ 
ದೂರವಿರುವ ಇವರ ಹಟ್ಟಿಗಳಲ್ಲಿ ಪ್ರಾಥಮಿಕ, 
ಪ್ರೌಢಶಾಲೆಗಳನ್ನು ತೆರೆದು, ಇಲ್ಲಿನ 
ಮಹಿಳೆಯರು ಮತ್ತು ಮಕ್ಕಳಿಗೆ ಶೈಕ್ಷಣಿಕ 
ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಬೇಕು. 

2. ಕಾಡುಗೊಲ್ಲ ಸಮುದಾಯದಲ್ಲಿ 
ವ್ಯಾಪಕವಾಗಿರುವ ಮೌಢ್ಯಾಚರಣೆ ಮತ್ತು 
ಅದರಿಂದಾಗುವ ಅನಾಹುತಗಳ ಬಗ್ಗೆ ಅರಿವು 


ಮೂಡಿಸುವುದರ ಜೊತೆಗೆ ಮೌಢ್ಯ 
ಆಚರಣೆಗಳನ್ನು ಬಿಡುವಂತೆ 
ಮನವೊಲಿಸಬೇಕು. 


3. ಸ್ವ-ಸಹಾಯ ಸಂಘಗಳ ಮೂಲಕ ವಿವಿಧ ವೃತ್ತಿ 
ತರಬೇತಿಗಳನ್ನು ನೀಡಿ, ಸ್ವ ಉದ್ಯೋಗಕ್ಕೆ ಸಾಲ 


ಸೌಲಭ್ಯಗಳನ್ನು ಒದಗಿಸುವುದು. ಸರ್ಕಾರದ 
ಕಾರ್ಯಕ್ರಮಗಳ ಬಗ್ಗೆ ಅರಿವು 
ಮೂಡಿಸುವುದು. 


4. ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರಗಳಲ್ಲಿ 
ಈ ಸಮುದಾಯದ ಸ್ತೀಯರಿಗೆ ಮೀಸಲಾತಿ 
ನೀಡಿ ಉದ್ಯೋಗವಕಾಶಗಳನ್ನು ಕಲ್ಪಿಸಬೇಕು. 


ಉಪಸಂಹಾರ 


ಬುಡಕಟ್ಟು ಸಂಸ್ಕೃತಿಯ ಎಲ್ಲಾ ಲಕ್ಷಣಗಳನ್ನು 


ಸಮುದಾಯದ ಪುರುಷರಿಂದ ಲೈಂಗಿಕ ಹೊಂದಿರುವ ಕಾಡುಗೊಲ್ಲರು ತಮ್ಮ ಸಂಪ್ರದಾಯ 
VOLUME-3, ISSUE-2, MAY-JUNE 2024 ISSN: 2583-3510, ೫/॥. 117-124 123 


This article available at: www.srujani.in 


SRUJANI: Indian Journal of Innovative Research and Development 


ಆಚರಣೆಗಳನ್ನು ವಂಶಪಾರಂಪರ್ಯವಾಗಿ 
ಮುಂದುವರಿಸಿಕೊಂಡು ಬರುತ್ತಿದ್ದು, ದೈವತ್ವದ ಮೇಲೆ 
ವಿಪರೀತವಾದ ನಂಬಿಕೆಯನ್ನಿಟ್ಟು ಬದುಕುತ್ತಿದ್ದಾರೆ. 
ಇವರಲ್ಲಿ ಹೆತ್ತ ಸೂತಕ, ಯತು ಸೂತಕ, ಸತ್ತ ಸೂತಕ 
ಹೀಗೆ ಹಲವಾರು ರೀತಿಯ ಮಡಿಮೈಲಿಗೆಯ 
ಆಚರಣೆಗಳಿದ್ದು, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನಗಳ 
ಪ್ರಭಾವದಿಂದ ಈ ರೀತಿಯ ಮೌಢ್ಯಾಧಾರಿತ ಕೃತ್ಯಗಳ 
ತಿರುಳನ್ನು ಅರಿಯುತ್ತಿರುವ ಕಾಡುಗೊಲ್ಲ ಶಿಕ್ಷಿತ 


ಮಹಿಳೆಯರು ವಿವಿಧ ರೀತಿಯ ಅವೈಜ್ಞಾನಿಕ 
ಸೂತಕದ ಆಚರಣೆಗಳಿಂದ ಹೊರಬರುವ 
ಪ್ರಯತ್ನದಲ್ಲಿದ್ದಾರೆ. ಈ ಸಮುದಾಯದ 
ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ 


ತರಲು ಸಂಘ-ಸಂಸ್ಥೆಗಳು, ಸಮಾಜ ಸುಧಾರಕರು 
ಹಾಗೂ ವಿದ್ಯಾವಂತ ವರ್ಗಗಳು ಜಾಗೃತಿ 
ಮೂಡಿಸುವ ಹರಸಾಹಸದಲ್ಲಿ ತೊಡಗಿದ್ದಾರೆ. 
ಹಾಗಾಗಿ ಪ್ರಸ್ತುತ ದಿನಗಳಲ್ಲಿ ಕಾಡುಗೊಲ್ಲ 


ಮಹಿಳೆಯರು ಮಂದಗತಿಯಲ್ಲಿ ಆಧುನಿಕ ಜೀವನ 
ಶೈಲಿಯನ್ನು ಅಳವಡಿಸಿಕೊಳ್ಳುತ್ತಿದ್ದು ಈ ಪ್ರಕ್ರಿಯೆಯಲ್ಲಿ 


ಇವರು ಸಾಕಷ್ಟು ಸಮಸ್ಯೆ, ಸವಾಲುಗಳನ್ನು 
ಎದುರಿಸುತ್ತಿದ್ದಾರೆ. ಆದ್ದರಿಂದ ಇವರ 
ಬದಲಾವಣೆಗೆ ಕಾರಣವಾದ ಅಂಶಗಳು, 


ಬದಲಾವಣೆಯ ಗತಿ, ಹಾಗೂ ಬದಲಾದ ಸಮಾಜಕ್ಕೆ 
ಹೊಂದಿಕೊಳ್ಳುವಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಮತ್ತು 
ಸವಾಲುಗಳನ್ನು ವೈಜ್ಞಾನಿಕ ಅಧ್ಯಯನದ ಮೂಲಕ 
ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ. 


ಪರಾಮರ್ಶನ ಗ್ರಂಥಗಳು 

* ಬೋರಲಿಂಗಯ್ಯ ಹಿ.ಜೆ. (2006). ಗಿರಿಜನ ನಾಡಿಗೆ 
ಪಯಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. 

* ಚಂದಶೇಖರ ಟಿ.ಆರ್‌. (2000). ಕರ್ನಾಟಕ 
ಅಭಿವೃದ್ಧಿಯ ಸಾಮಾಜಿಕ ನೆಲೆಗಳು. ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ. 

€ ಗಂಗಾಧರ ದೈವಜ್ಞ (2000). ಬುಡಕಟ್ಟು ಸಮಾಜ, 
ಹುಟ್ಟು-ಸಾವಿನ ನಡುವೆ. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 


* ಗುರುಲಿಂಗಯ್ಯ ಎಂ. (2005). ಕರ್ನಾಟಕದ ಗೊಲ್ಲ 
ಸಮುದಾಯ. ಶಕ್ತಿ ಪ್ರಿಂಟರ್ಸ್‌ ಅಂಡ್‌ ಪಬ್ಲಿಷರ್‌. 

* ಮೀರಸಾಬಿಹಳ್ಳಿ ಶಿವಣ್ಣ (199೨). ಗೊಲ್ಬಕಡಗ. 
ಸಿ.ವಿ.ಜಿ ಪಬ್ಲಿಕೇಷನ್ಸ್‌, 

* ಮೀರಸಾಬಿಹಳ್ಳಿ ಶಿವಣ್ಣ (2004). ಕಾಡುಗೊಲ್ಲರ 
ಸಂಸ್ಕೃತಿ. ಸಿ.ವಿ.ಜಿ ಪಬ್ಲಿಕೇಷನ್ಸ್‌ 


*ನೇಗಿಹಾಳ ಎಂ.ಬಿ. (1991. ಗೊಲ್ಲ ಜನಾಂಗದ 


ಕೆಲವು ಟಿಪ್ಪಣಿಗಳು. ಸತ್ಯಶುದ್ಧ ಕಾಯಕ, 
ಮುರುಘಾಮಠ. 

* ಪರಮಶಿವಯ್ಯ. (1979). ದಕ್ಷಿಣ ಕರ್ನಾಟಕ 
ಜನಪದ ಕಾವ್ಯ ಪಕಾರಗಳು. ಮೈಸೂರು 
ವಿಶ್ವವಿದ್ಯಾಲಯ. 

* ರಾಮಕೃಷ್ಣ ಆರ್‌. (2002). ಕರ್ನಾಟಕದ 
ಬುಡಕಟ್ಟುಗಳು. ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ. 

9 ಶಂಕರನಾರಾಯಣ, ತೀ.ನಂ. (1998). 


ಕಾಡುಗೊಲ್ಲರು. ಐ.ಬಿ.ಎಚ್‌. ಪ್ರಕಾಶನ. 


*ಶ೦ಕರನಾರಾಯಣ ತೀ ನಂ. (1994). ಕಾಡುಗೊಲ್ಲರ 
ಸಂಪ್ರದಾಯಗಳು ಮತ್ತು ನಂಬಿಕೆಗಳು. ಐ.ಬಿ.ಎಚ್‌. 
ಪ್ರಕಾಶನ. 


e Buchanan, F. (1807). Journey through 
Mysore, Canara, and Malabar. London. 
e Femandees, P. (1994). Kadugollas. 
UNESCO Co-Action Learning Centre, 

e Gurulingaiah, M. (2000). Social mobility 
and social change among Kadu Gollas 
(Unpublished Ph.D. thesis). Mangalore 

University, 

eHavanur, L. G. (1975). Karnataka 
Backward Classes Commission Report. 
Government Press. 

e Nagan Gowda, R. (1979). Mysore 
Backward Classes Committee Report. 
Government Press. 

e Venkataswamy, T. (1986). Report of the 
Karnataka Second Backward Classes 
Commission. Government Press. 


VOLUME-3, ISSUE-2, MAY-JUNE 2024 ISSN: 2583-3510, Pp. 117-124 124 


This article available at: www.srujani.in 


165% 2583-3510 


58111/4711: Indian Journal of Innovative Research and S 1 R 0 F 
Development (SUIRD) 0 UR NAL S 
editor@srujani.in 


Volume-3 Issue 2, May-June 2024, Pp. 125-139 
Bi-Monthly, Peer-Reviewed, Open Access, Indexed Journal 


ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುನರ್ವಸತಿಕರಣದ ಪ್ರಭಾವ 


ಕಿರುಮಿದಿ ಎಂ.ಎಂ' ಮತ್ತು ಡಾ. ಎಂ.ಮೀರ' 
'ಸಂಶೋಧನಾ ವಿದ್ಯಾರ್ಥಿ, ಮಹಿಳಾ ಅಧ್ಯಯನ ಕೇ೦ದ್ರ, ಮೈಸೂರು ವಿವಿ, ಮಾನಸಗಂಗೋತ್ರಿ, ಮೈಸೂರು. 
2 ಸಹ ಪ್ರಾಧ್ಯಾಪಕರು, ಅಭಿವೃದ್ಧಿ ಅಧ್ಯಯನ ಸಂಸ್ಥೆ, ಮೈಸೂರು ವಿವಿ, ಮಾನಸಗಂಗೋತ್ರಿ, ಮೈಸೂರು. 


www.srujani.in 


Abstract: 
ಬೆಟ್ಟಕುರುಬ ಸಮುದಾಯವು ಪಮುಖ ಆದಿವಾಸಿ (ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿದೆ ಈ 


ಸಮುದಾಯದ ಜನರು ಹೆಚ್ಚಾಗಿ ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಕಂಡು 
ಬರುತ್ತಾರೆ. ಈ ಲೇಖನದಲ್ಲಿ ಬೆಟ್ಟಕುರುಬ ಸಮುದಾಯದ ಪುನರ್ವಸತಿಕರಣಕ್ಕೆ ಯಾವ ಜಿಲ್ಲೆಗಳು ಒಳಪಟ್ಟವ. 
ಅಲ್ರಿ ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ ವ್ಯವಸ್ಥೆ ಆಹಾರ ಪದ್ಧತಿಗಳು, ಜೀವನಶೈಲಿ, ವೇಷಭೂಷಣ, 
ಸಾಂಸ್ಕ್ರೃತಿಕ ಆಚರಣೆಗಳು, ಶ್ಮೆಕ್ಕಣಿಕ ಮಟ್ಟ, ಹೀಗೆ ಮೊದಲಾದ ಅಂಶಗಳನ್ನು ಒಳಗೊ೦ಡಿರುವುದರ ಜೊತೆಗೆ 
ಪುನರ್ವಸತಿಕರಣವು ಇವರ ಮೇಲೆ ಹೇಗೆ ಪರಿಣಾಮ ಬೀರಿವೆ? ಪುನರ್ವಸತಿಕರಣದಿಂದ ಸರ್ಕಾರ 
ಒದಗಿಸಿಕೊಟ್ಟಿರುವ ಸೌಲಭ್ಯಗಳಾವುವು? ಅವುಗಳ ಸದುಪಯೋಗವು ಈ ಸಮುದಾಯದ ಜನರಿಗೆ ಎಷ್ಟರ 
ಮಟ್ಟಗೆ ತಲುಪಿವೆ ಇನ್ನು ಮೊದಲಾದ ವಿಷಯಗಳ ಕುರಿತಾಗಿದೆ. ಸಂದರ್ಶನ ವಿಧಾನವನ್ನು ಬಳಸಿ ಬೆಟ್ಟಕುರುಬ 
ಸಮುದಾಯದ 50 ಮಹಿಳೆಯರು ಮತ್ತು ಪುರುಷರೊಂದಿಗೆ ಸಂದರ್ಶನವನ್ನು ನಡೆಸಿ ಅವರಿಂದ 
ಮಾಹಿತಿಯನ್ನು ಕಲೆ ಹಾಕಲಾಗಿದೆ. 


Keywords: ಬುಡಕಟ್ಟು ಸಮುದಾಯ, ಬೆಟ್ಟಕುರುಬ ಸಮುದಾಯ, ಸಾಮಾಜಿಕ ವ್ಯವಸ್ಥೆ, ಪುನರ್ವಸತಿಕರಣ 


ಪೀಠಿಕೆ 
ಭಾರತದಲ್ಲಿ "ಆದಿವಾಸಿ' ಎಂಬ ಪದವನ್ನು ಕಂಡು ಬರುತ್ತಾರೆ. ಇವರು ಇಂದು ಕಾಡಂಚಿನ 
ಅತ್ಯಂತ ಪ್ರಾಚೀನ ಹಾಗೂ ಮೊದಲ(ಮೂಲ) ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದು, ಇವರು ವಾಸ 
ನಿವಾಸಿಗಳು ಎಂಬುದನ್ನು ಸೂಚಿಸುವುದಕ್ಕೆ ಮಾಡುವ ಪ್ರದೇಶಗಳನ್ನು “ಹಾಡಿ/ಕಾಲೋನಿ'ಗಳೆಂದು 
ಬಳಸಲಾಗಿದೆ. ಬುಡಕಟ್ಟು ಜನರು ಹಲವಾರು ಕರೆಯುತ್ತಾರೆ. ಬೆಟ್ಟಕುರುಬರು ತಮ್ಮ ಭಾಷೆಯಲ್ಲಿ 
ಆಡುಭಾಷೆಗಳನ್ನು ಬಳಸುತ್ತಾರೆ. ಅನೇಕ ಜನರು ಅಂಬಾಲ ಅಥವಾ ಛಾವಡಿಯನ್ನು ಅಂಬಾಲ್ಡ್‌, 
ತಮ್ಮ ಮಾತೃಭಾಷೆ, ಸ್ಥಳೀಯ ಭಾಷೆ ಹಾಗೂ ತೈವಗುರಿಯ್ದ್ಜ್‌, ದೈವಲೆ ಎಂದು ಕರೆಯುತ್ತಾರೆ. 
[3 (\ ಶ್ರ ಥಿ (\ ಉ ಇವಿ 
ಬೇರೊಂದು ಉಪಭಾಷೆ ಹೀಗೆ ಹೆಚ್ಚೆಚ್ಚು ಇವರು ಮಾಂಸಹಾರಿಗಳಾಗಿದ್ದು, ಗೆಡ್ಡೆಗೆಣಸು, 
ಸಮುದಾಯವು ಕರ್ನಾಟಕದಲ್ಲಿ ಮೈಸೂರು, ಅನ್ನ ಸೇವನೆಯನ್ನು ಮಾಡುತ್ತಾರೆ. 2011 
ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಜನಗಣತಿಯ ಪಟ್ಟಿಯಲ್ಲಿ ಮೈಸೂರು 
ಜಿಲ್ಲೆಯಲ್ಲಿ 945 ಮಹಿಳೆಯರು, 914 ಪುರುಷರು 


Please cite this article as: ಕಿರುಮಿದಿ ಎಂ.ಎಂ ಮತ್ತು ಎಂ. ಮೀರ. (2024). ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ ವ್ಯವಸ್ಥೆಯಲ್ಲಿ 
ಪುನರ್ವಸತಿಕರಣದ ಪ್ರಭಾವ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ಫೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 125-139 


SRUJANI: Indian Journal of Innovative Research and Development 


ಸೇರಿದಂತೆ ಒಟ್ಟು 1859 ಬೆಟ್ಟಕುರುಬ ಸಮುದಾಯದ 
ಜನರು ಕಂಡು ಬರುತ್ತಾರೆ. ಚಾಮರಾಜನಗರ 
ಜಿಲ್ಲೆಯಲ್ಲಿ ಮಹಿಳೆಯರು 178, ಪುರುಷರು 162 
ಒಟ್ಟು 340 ಹಾಗೂ ಕೊಡಗು ಜಿಲ್ಲೆಯಲ್ಲಿ 
ಮಹಿಳೆಯರು 98, ಪುರುಷರು 95 ಒಟ್ಟು 193 
ಇರುವುದನ್ನು ಕಾಣಬಹುದಾಗಿದೆ. 

ಬೆಟ್ಟಕುರುಬರ ಉಗಮದ ಬಗ್ಗೆ ಪ್ರಚಲಿತವಾಗಿರುವ ಕತೆ 


ಬೆಟ್ಟಕುರುಬರು ತಮಿಳುನಾಡಿನ ನೀಲಗಿರಿ ಎಂಬ 
ನಿರ್ದಿಮಲೆಯ ಮೇಲೆ ಆದಿಮಾನವರಾಗಿ, 
ನೇರ್ದಜ್ಜನ್‌, ಸಣ್‌ಬೇಲ್‌ ಅಜ್ಜ, ಪಟೇಲ್‌ಕಾರ್‌ ಅಜ್ಜ 
ಎಂಬುವವರು ದೊಡ್ಡವರಾಗಿ ಬೆಳೆದು ಪ್ರಪಂಚದ 
ಬಗ್ಗೆ ಅರಿವು ಬರುತ್ತಿದ್ದಂತೆ ಒಂದು ದಿನ 
ತಾಳುಬೆಟ್ಟದ ಕೆಳಗಡೆ ಗಂಜಿಗಡ ಎಂಬಲ್ಲಿ ಬಂದು 
ಎಲ್ಲರು ಸೇರಿ ಆಲೋಚನೆಯನ್ನು ಮಾಡುತ್ತಾರೆ. 
ಅದೇನೆಂದರೆ, "ನಾವು ಹೀಗಿದ್ದರೆ ಸಾಲದು ನಮ್ಮ 
ಜೀವನೋಪಾಯವನ್ನು ನಡೆಸಲು ಏನಾದರೂ 
ವ್ಯವಸ್ಥೆ ಮಾಡಿಕೊಳ್ಳಬೇಕು” ಈ ರೀತಿ ಯೋಚನೆ 


ಮಾಡಿದ ನಂತರ ಒಬ್ಬೊಬ್ಬರು ಒಂದೊಂದು 
ಕೆಲಸವನ್ನು ಮಾಡಲು ತೀರ್ಮಾನಿಸುತ್ತಾರೆ. 
ಮೊದಲು ಅಡುಗೆ ಕೆಲಸವನ್ನು ಮಾಡಲು 


ಪ್ರಾರಂಭಿಸುತ್ತಾರೆ. ಮೊದಲನೆಯವರಾದ ನೇರ್ದಜ್ಜ 
ಒಲೆ ಮಾಡಲು ಮೂರು ಕಲ್ಲು, ಒಂದು ಮಡಕೆ 
ತಯಾರು ಮಾಡಿ ತರುವುದಾಗಿ, ಎರಡನೆಯವರಾದ 
ಸಣ್‌ಬೇಲ್‌ ಅಜ್ಜನು ಐದು ತರಹದ ಸೊಪ್ಪು, 
ಗೆಡ್ಡೆಗೆಣಸುಗಳನ್ನು ತರುವುದಾಗಿ, ಮೂರನೆಯವರಾದ 
ಪಟೇಲ್‌ಕಾರ್‌ ಅಜ್ಜನು ಏಳು ಕಟ್ಟು ಸೌದೆ ಮತ್ತು 
ಬೆಂಕಿ ಉತ್ಪತ್ತಿ ಮಾಡಿ ಒಲೆ ಹಚ್ಚುತ್ತಾರೆ. ಹೀಗೆ ಈ 
ಮೂವರು ಅಡುಗೆ ಮಾಡಿ ಊಟ ಮಾಡುತ್ತಾರೆ. 
ಆದಾದ ನಂತರ ಎಲ್ಲರೂ ಒಗ್ಗೂಡಿ ಒಂದು 
ಕಲ್ಲುಪಾರೆಯ ಮೇಲೆ ಕುಳಿತು ಮುಂದಿನ ಜಮ್ಮದ, 
ಕುಲದ ಬಗ್ಗೆ ಮಾತನಾಡುತ್ತಾ ಮೂರು ಒಲೆ ಕಲ್ಲು 


ನಿಮೆಲ್‌ಮಗ್ದೆ ಎಂದು, ಅದೇ ರೀತಿ ಐದು ತರಹದ 
ಸೊಪ್ಪು, ಗೆಡ್ಡೆಗೆಣಸು. ತಂದವರಾದ ಸಣ್‌ಬೇಲ್‌ 
ಅಜ್ಜನಿಗೆ ಐದು ವೈಲಿ ಮಗೆ (ಜಮ) ಉದಾ: 
ಯಾನಲ್‌ ಮ್ಮ, ಬಳೆರ್‌ ಮಗ್ಚೆ, ಜಿರ್‌ಗಲ್‌ ಮಕ್ಮೆ, 
ಕುಪ್ಪಸ್‌ ಮಗ್ಚೆ, ಪಳೇರ್‌ ಮಗ್ಮೆ, ಹಾಗೆಯೇ ಏಳು 
ಕಟ್ಟು ಸೌದೆ, ಬೆಂಕಿ ಉತ್ಪತ್ತಿ ಮಾಡಿ ಒಲೆ 
ಹಚ್ಚಿದವರಾದ ಪಟೇಲ್‌ಕಾರಜ್ಜನಿಗೆ ಏಳು ವೈಲಿ ಮಗೆ 
(ಜಮೃ) ಉದಾ: ಯಾರ್‌ಗ್ದಾಲ್‌ಮಗ್ಗೆ, 
ಪಾಂಬರ್‌ಮಗ್ಗೆ, ಅಲ್ಲೇರ್‌ಮಗ್ಗೆ, ಸಾಗ್ದಾಡ್‌ಮಗ್ಗೆ, 
ಯರ್‌ಕ್ಟಾಟ್‌ ಮಗೆ, ನಾಣ್ಣಿಮಗ್ದೆ, ಹೀಗೆ ಇವರ ಕುಲ 
ಜಮ್ಮಗಳನ್ನು ಹಂಚಿಕೆ ಮಾಡುತ್ತಾರೆ. ನಂತರ 
ಮೂರು ದಿಕ್ಕಿಗೂ ಕೂಡ ಒಬ್ಬೊಬ್ಬರು ಮುಖ ಮಾಡಿ 
ನಿಂತು ಹಿರಿಯವರಾದ ನೇರ್ದಜ್ಞನಿಗೆ 
ಮಾವನಾಗಿರುವಂತೆ ಹೇಳಿ, ಎರಡನೇಯವರಾದ 
ಸಣ್‌ಬೇಲ್‌ ಅಜ್ಜನಿಗೆ ಭಾವನಾಗಿರುವಂತೆ ಹೇಳಿ 
ಹಾಗೆಯೇ ಮೂರನೆಯವರಾದ ಪಟೇಲ್‌ಕಾರ್‌ 
ಅಜ್ಜನಿಗೆ ಅಳಿಯನಾಗಿರುವಂತೆ ಹೇಳಿರುತ್ತಾರೆ. 
ಅವರೆಲ್ಲರೂ ಯಾವುದೇ ಗೊಂದಲವಿಲ್ಲದೆ ಬೆಟ್ಟದ 
ಮೇಲೆ ವಾಸ ಮಾಡುತ್ತ, ತಮ್ಮ ದಿನನಿತ್ಯ ಜೀವನಕ್ಕೆ 
ಬೇಕಾದ ಹಣ್ಣು ಹಂಪಲು ಗೆಡ್ಡೆಗೆಣಸು, ಸೊಪ್ಪು, 
ಜೇನುತುಪ್ಪ ಮಾಂಸ ಇವುಗಳನ್ನು ಆಹಾರಕ್ಕೆ ಬಳಸಿ 
ಜೀವನ ಸಾಗಿಸುತ್ತಿರುತ್ತಾರೆ. ನಂತರ ಇವರು 
ವಿವಾಹವಾಗಲೂ ತೀರ್ಮಾನಿಸಿ ಮೂರು ಜನರು 
ಒಂದು ಮರದ ಕೆಳಗೆ ಕುಳಿತು 
ಮಾಡಬೇಕಾದರೆ ಅರ್‌ಮೇಲ್‌ಲಜ್ಜಿ, ತ್ಯಾಂಬರಜ್ಜಿ 
ಮತ್ತು ನೈಅಜ್ಜಿಯಂದಿರು ಸೃಷ್ಟಿಯಾಗುತ್ತಾರೆ. ಆಗ ಈ 
ಮೂವರಲ್ಲಿ ಮೊದಲನೆಯವರು, ಮತ್ತು 
ಹಿರಿಯವರಾದ ನೇರ್ದಜ್ಞ ಅರ್‌ಮೇಲಜ್ಜಿಯನ್ನು 
ವಿವಾಹವಾಗುತ್ತಾರೆ. ಎರಡನೆಯವರು ಸಣ್‌ಬೇಲಜ್ಜ 
ತ್ಯಾಂಬರಜ್ಜಿಯನ್ನು ಹಾಗೂ ಮೂರನೆಯವರಾದ 
ಪಟೇಲ್‌ಕಾರ್‌ ಅಜ್ಜ ನೈಯಜ್ಜಿಯನ್ನು ವಿವಾಹವಾಗಿ 
ಸಂತೋಷದಿಂದ ಜೀವನ ನಡೆಸುತ್ತಾರೆ. ನಂತರ 


ತಪಸು 
ಣು 


ಮಡಿಕೆ ತಯಾರು ಮಾಡಿ ತಂದವರಾದ 

ನೇರ್ದಾಜ್ಜನಿಗೆ ಮೂರು ವೈಲಿ ಮಗೆ (ಜಮೃ , ಇವರಿಗೆ ಮಕ್ಕಳು ಹುಟ್ಟಿದಾಗ ಅವರನ್ನು ತಮ್ಮ ತಮ್ಮ 
ಹಾ ವೈಲ್‌ಮಿಜಲ್‌ಮಕೆ, ಕಲೈರ್‌ಮಗೆ, ಜಮ್ಮ ಕುಲದವರೆಂದು ಗುರುತಿಸಿಕೊಳ್ಳುತ್ತಾರೆ. ಅವರ 
VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 126 


This article available at: www.srujani.in 


SRUJANI: Indian Journal of Innovative Research and Development 


ಜಮ್ಮ ಕುಲದ ನೆನಪಿಗೆ ಮೊದಲನೇ 
ಗಂಡುಮಗುವಿಗೆ ಮೂಪೋಡ್‌ದ್ಟ್‌ ಎಂದು, 
ಎರಡನೇ ಗಂಡುಮಗುವಿಗೆ ಪಗೆದೋಡ್‌ದ್ಟ್‌ ಎಂದು, 
ಮೂರನೇ ಗಂಡು ಮಗುವಿಗೆ ಅಳ್‌ಮೋಡ್‌ದ್ಟ್‌ 
ಎ೦ದು ಕರೆಯುತ್ತಾರೆ. ಹಾಗೆಯೇ ಸಾಕುವ ಮಕ್ಕಳಲ್ಲಿ 
ಗಂಡು ಮಕ್ಕಳಿದ್ದರೆ ಅವರನ್ನು ಕಾಟ್ಲ್‌ವೈಲ್ಸ್‌ ಮಗೆ 
ಎಂದು ಕರೆಯುತ್ತಾರೆ. 


ಉದ್ದೇಶಗಳು 


9 ಬೆಟ್ಟಕುರುಬ ಸಮಾಜದ ಸ್ಥಿತಿಗತಿಯ ಮೇಲೆ 
ಪುನರ್ವಸತಿಯ ಪ್ರಭಾವ ತಿಳಿದುಕೊಳ್ಳುವುದು. 


9 ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ 
ಹಾಗೂ ಆರ್ಥಿಕ ವ್ಯವಸ್ಥೆಗಳನ್ನು 
ವಿಶ್ಲೇಷಿಸುವುದು. 

4 ಬೆಟ್ಟಕುರುಬ ಸಮುದಾಯಗಳ ಸಮಸ್ಯೆಗಳು 
ಹಾಗೂ ಪರಿಹಾರೋಪಾಯಗಳನ್ನು 
ತಿಳಿಯುವುದು. 

ಸಂಶೋಧನಾ ವಿಧಾನಗಳು 
ಪ್ರಸ್ತುತ ಅಧ್ಯಯನಕ್ಕೆ ಪ್ರಾಥಮಿಕ ಮತ್ತು 


ಮಾಧ್ಯಮಿಕ ಮಾಹಿತಿಯನ್ನು ಸಂಗಹಿಸಿಕೊಳ್ಳಲಾಗಿದೆ. 
ಪ್ರಾಥಮಿಕ ಮಾಹಿತಿಯನ್ನು ಸಂದರ್ಶನ, 
ಅವಲೋಕನ, ಕುಟುಂಬ ಸಮೀಕ್ಷೆ, ಗುಂಪು ಚರ್ಚೆ, 


ಕ್ಷೇತ್ರಕಾರ್ಯ, ಪ್ರಕರಣ ಅಧ್ಯಯನ ವಿಧಾನಗಳನ್ನು 


ಬಳಸಿಕೊಳ್ಳಲಾಗಿದೆ. 

ಆನುಷಂಗಿಕ ಅಥವಾ ಮಾಧ್ಯಮಿಕ 
ಮಾಹಿತಿಯನ್ನು ಗ್ರಂಥಗಳು, ನಿಯತಕಾಲಿಕೆಗಳು, 
ದಾಖಲೆಗಳು, ವರದಿಗಳು, ಲೇಖನಗಳು, 
ಅಂತರ್ಜಾಲ ಮೂಲಗಳಿಂದ ಸಂಗಹಿಸಲಾಗಿದೆ. 


ಹೀಗೆ ಸಂಗ್ರಹಿಸಿದ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ 
ಮಾಹಿತಿಯನ್ನು ಸಂಖ್ಯಾಶಾಸ್ತಜ್ಞರ ಸಹಾಯದಿಂದ 
ವಿಶ್ಲೇಷಣೆ ಮಾಡಲಾಗಿದೆ. 
ಅಧ್ಯಯನ ಕ್ಷೇತ್ರ 

ಈ ಅಧ್ಯಯನಕ್ಕೆ ಮೈಸೂರು ಜಿಲ್ಲೆ ಹೆಚ್‌.ಡಿ 
ಕೋಟೆ ತಾಲೂಕಿನ ಬಸವನಗಿರಿ ಬಿ ಹಾಡಿಯನ್ನು 


ಆಯ್ಕೆ ಮಾಡಿಕೊಂಡು 50 
ಮಾಡಿಕೊಳ್ಳಲಾಗಿದೆ. 
ಪುನರ್ವಸತಿಕರಣದ ಇತಿಹಾಸ ಹಾಗೂ 


ಸವಾಲುಗಳು ಸರ್ಕಾರದ ಕಾರ್ಯಕ್ರಮಗಳು 

ಭಾರತದಲ್ಲಿ ಒಟ್ಟು 571 ಉದ್ಯಾನವನಗಳನ್ನು 
ಗುರುತಿಸಲಾಗಿದೆ. ಅವುಗಳಲ್ಲಿ 482 
ಉದ್ಯಾನವನಗಳನ್ನು ರಾಷ್ಟ್ರೀಯ ಉದ್ಯಾನವನಗಳು 
ಎ೦ದು ಗುರುತಿಸಲಾಗಿದೆ. ನಮ್ಮ ದೇಶದ ಅರಣ್ಯ 
ಜೀವಿ ಸಂರಕ್ಷಣಾ ಕಾಯಿದೆಯಲ್ಲಿ ಯಾವುದೇ 
ಉತ್ಪನ್ನಗಳನ್ನು ಸಂಗ್ರಹಿಸುವುದನ್ನು ನಿಷೇಧಿಸಲಾಗಿದೆ. 
ಈ ಪ್ರದೇಶದಲ್ಲಿ ಯಾರು ವಾಸಿಸುವಂತಿಲ್ಲ, 


ಜನರನ್ನು ಆಯ್ಕೆ 


ಜಾನುವಾರುಗಳನ್ನು ಮೇಯಿಸುವುದನ್ನು 
ನಿಷೇಧಿಸಲಾಗಿದೆ. ಆದಿವಾಸಿಗಳ ಪುನರ್ವಸತಿಗೆ 
ಸಂಬಂಧಿಸಿದ ಪರಿಹಾರ ಕಾರ್ಯಕ್ರಮವನ್ನು 


ಕರ್ನಾಟಕ ಸರ್ಕಾರವು 1999 ರಲ್ಲಿ ಜಾರಿಗೊಳಿಸಿತು. 
ಈ ಪರಿಹಾರ ಕಾರ್ಯಕ್ರಮವನ್ನು “ಫಲಾನುಭವಿ 
ಕೇಂದ್ರಿತ ಆದಿವಾಸಿಗಳ ಪುನರ್ವಸತಿ ಕಾರ್ಯಕ್ರಮ” 
ವೆಂದು ಕರೆಯಲಾಗಿದೆ. ಜಾಗತಿಕ ಬ್ಯಾಂಕಿನ ಧನ 
ಸಹಾಯದಿಂದ ಕೈಗೊಂಡ “ಭಾರತ ಪರಿಸರ 
ಅಭಿವೃದ್ಧಿ”. ಯೋಜನೆಯು ಈ ಪ್ರದೇಶದಲ್ಲಿ 
ಆದಿವಾಸಿಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸಿದ 
ವರದಿಗಳ ಆಧಾರದ ಮೇಲೆ ಕೆಲವು ಪರಿಹಾರ 
ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಪುನರ್ವಸತಿಗೆ 
ಸಂಬಂಧಿಸಿದಂತೆ ಮತ್ತು ನಾಗರಹೊಳೆ ಪರಿಸರದ 
ಬಗ್ಗೆ ಅನೇಕ ಅಧ್ಯಯನಗಳನ್ನು 1990 ರಲ್ಲಿ 
ನಡೆಸಲಾಗಿದೆ. ಹೀಗೆ ಹತ್ತು ಹಲವು ಯೋಜನೆಗಳು 
ಈ ಪ್ರಾಂತ್ಯದಲ್ಲಿ ಜಾರಿಯಲ್ಲಿವೆ. 
ಬುಡಕಟ್ಟು ಜನರ ಸ್ಥಳಾ೦ತರಕ್ಕೆ ಕಾರಣ 

ಡ್ಯಾಮ್‌ ಕಟ್ಟುವುದು, ಗಣಿಗಾರಿಕೆ ಮಾಡುವುದು, 
ಕೈಗಾರಿಕೆಗಳ ಕಾಡುಪ್ರಾಣಿಗಳ ರಕ್ಷಣೆ 
ಇತ್ಯಾದಿಗಳಾಗಿವೆ. ಮೈಸೂರು ಕಮಿಷನರ್‌ 
ವರದಿಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ನಿರ್ಮಾಣ 
ಮಾಡಲು ಮೈಸೂರು ಮತ್ತು ಕೊಡಗು ಜಿಲ್ಲೆಯ 
ಬುಡಕಟ್ಟುಗಳನ್ನು ಹೊರ ಹಾಕಿರುವುದು, 1972ರಲ್ಲಿ 


ಸ್ಥಾಪನೆ, 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 7 


This article available at: www.srujani.in 


SRUJANI: Indian Journal of Innovative Research and Development 


ಬುಡಕಟ್ಟು ಜನಾಂಗಗಳು ಹಾಗೂ ಇತರೆಯವರು 
ಸೇರಿ ಸುಮಾರು 600 ಕುಟುಂಬಗಳನ್ನು 
ಹೊರಹಾಕಿರುವ ಬಗ್ಗೆ ಹಾಗೂ ಇಐ.ಟಿ.ಡಿ.ಪಿ. ಮತ್ತು 


ಎನ್‌.ಜಿ.ಓ ಅಂಕಿ ಅಂಶಗಳ ಪ್ರಕಾರ 3910 
ಕುಟುಂಬಗಳನ್ನು ಹೊರಹಾಕಿವೆ ಎಂದು 
ವಿವರಿಸುತ್ತಾರೆ. ಜನರಿಗೆ ಏನೂ ಕೊಡದೆ 
ಸ್ಥಳಾಂತರಗೊಳಿಸಿರುವ ಕುಟುಂಬಗಳನ್ನು ಗುರ್ತಿಸಿ 
ಅವರಿಗೆ ಭೂಮಿ ಹಾಗೂ ಪುನರ್‌ವಸತಿ 
ಕೊಡಬೇಕೆಂದು ವರದಿ ಪ್ರಕಟಿಸಿರುವುದನ್ನು 
ಕಾಣಬಹುದಾಗಿದೆ. ತೇಗದ ಮರ, 


ಪ್ಲಾಂಟೇಷನ್‌ಗಳನ್ನು ನೆಡುವುದಕ್ಕೆ ಹಾಗೂ ಇನ್ನಿತರೆ 
ಕೆಲಸಗಳಿಗೆ ಅಲ್ಲಿರುವ ಬುಡಕಟ್ಟು ಜನರನ್ನು 
ತೊಡಗಿಸಿ ಒಂದು ಹಾಡಿಯಿಂದ ಇನ್ನೊಂದು 
ಹಾಡಿಗೆ ಕಳುಹಿಸುತ್ತಿದ್ದರು. ಆ ಕೆಲಸ ಮುಗಿದ ಮೇಲೆ 
ಅವರಿಗೆ ಬೇರೆ ಕೆಲಸಗಳು ಇಲ್ಲದೆ ಕೆಲವರು ತಮ್ಮ 


ಆಂತರಿಕ ಸಂಘರ್ಷದ ಕಾರಣದಿಂದ, ಸ್ವ 
ಇಚ್ಛೆಯಿಂದ ಸ್ಥಳಾಂತರಗೊಂಡಿರುವುದನ್ನು 
ಪ್ರಸ್ಥಾಪಿಸಿದ್ದಾರೆ. 

ಬೆಟ್ಟಕುರುಬ ಸಮುದಾಯದವರ ಜೊತೆಗೆ 
ಜೇನುಕುರುಬ ಸಮುದಾಯದವರು ಕೂಡ 


ಅರಣ್ಯವನ್ನು ತಮ್ಮ ಮೂಲನೆಲೆ ಎಂದು ನಂಬಿ 
ಅದನ್ನು ಸಂರಕ್ಷಿಸಿಕೊಂಡು ಅಲ್ಲೆ ವಾಸಿಸುತ್ತಿದ್ದರು. 
ಸ್ಥಳಾಂತರಕ್ಕೂ ಮುಂಚೆ ವಾಸ ಮಾಡುತ್ತಿದ್ದ ಅರಣ್ಯ 
ಭಾಗಗಳೆಂದರೆ - ಅಮಟೆಹಾಡಿ, ಚೌಡಳ್ಳಿ ಗುಂಡೆ, 
ಮುತ್ತಿಗೆ ಹಾಡಿ, (ಬಾನೂರುಗದ್ದೆ) 
ಜಡೆಸೋಮನತೆಕ್ಕಲು, ಐನ್ನುರ, ಕೊಲ್ಲಿಕಡ ಹಾಡಿ, 
ನಾಯಿಹಳ್ಳ ಹಾಡಿಗಳಲ್ಲಿ ವಾಸ ಮಾಡುತ್ತಿದ್ದರು. ಈ 
ಪ್ರದೇಶವು ಎನ್‌. ಬೇಗೂರು ಸಂರಕ್ಷಿತ ಪ್ರದೇಶಕ್ಕೆ 
ಒಳಪಟ್ಟಿರುವುದಾಗಿದ್ದು, ನಂತರ ಈ ಭಾಗವನ್ನು 
ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವೆಂದು 
ನಾಮಕರಣ ಮಾಡಿರುತ್ತಾರೆ. ಇವರು ಅರಣ್ಯದಲ್ಲಿ 
ಕಿರು ಉತ್ಪನ್ನಗಳ ಸಂಗ್ರಹಣೆ ಹಾಗೂ ಗಿಡಮೂಲಿಕೆ 
ಔಷಧಿಗಳ ತಯಾರಿಕೆ, ಕುಂಬ್ರಿ ಕೆತ್ತನೆ ಬೇಸಾಯ, 
ಬೊಂಬಿನ ಬಿದಿರಿನಿಂದ ಕರಕುಶಲ ವಸ್ತುಗಳ 


ತಯಾರಿಕೆ ಇವರ ಮೂಲವೃತ್ತಿಯಾಗಿತ್ತು. ಇವರು 
ಕೆತ್ತನೆ ಮಾಡುವ ಸ್ಥಳಗಳಲ್ಲಿ ಸಾಗುವನಿ ಮರದ 


ಪ್ಲಾಂಟೇಶನ್‌ಗಳನ್ನು ಅರಣ್ಯ ಇಲಾಖೆಯವರು 
ಪ್ರಾರಂಭಿಸಿದರು. ಇದರ ಜೊತೆಗೆ ರೈಲ್ವೆ 
ಮಾರ್ಗಗಳಿಗೆ ದೊಡ್ಡ ದೊಡ್ಡ ಮರಗಳನ್ನು ಟಿಂಬರ್‌ 
ಮಾಡಲು ಇವರನ್ನು ಕೂಲಿಯಾಳುಗಳಾಗಿ 
ಬಳಸಿಕೊಳ್ಳುತ್ತಿದ್ದರು. ಅದೇ ವರ್ಷದಲ್ಲಿ ಕಂಪನಿಗಳಿಗೆ 
ಬಿದಿರು ಕಟಾವು ಮಾಡಿಕೊಡುವುದು. 
ಕಾಕನಕೋಟೆಯಲ್ಲಿ ಆನೆಯನ್ನು ಹಿಡಿದು ಪಳಗಿಸಲು 
(ಖೆಡ್ಡ) ಬೆಟ್ಟಕುರುಬ, ಜೇನು ಕುರುಬ 
ಸಮುದಾಯದವರನ್ನು ಬಳಸಿಕೊಳ್ಳುತ್ತಿದ್ದು, 
ಎನ್‌.ಬೇಗೂರಿನ ಮಾಳದ ಹಾಡಿಯಲ್ಲಿ ಆನೆ 


ಕ್ಯಾಂಪ್‌ ಅನ್ನು ನಿರ್ಮಿಸಿದರು. ಅದೇ ಆನೆಯನ್ನು 
ದಸರಾ ದಿನ ಬಳಸಿಕೊಳ್ಳುತ್ತಿದ್ದರು. ಚೌಡಳ್ಳಿ 
ಹಾಡಿಯಲ್ಲಿ ಬೆಟ್ಟಕುರುಬ ಸಮುದಾಯದ ಇಂಜಿನಿ 
ತ್ವಟ್ನ್‌ ಕ್ವಡಮ್‌ ಮಗ್ಗೆ (ಅಡ್ಡ ಹೆಸರು) ಎಂಬ 
ವ್ಯಕ್ತಿಯು ಮರದ ಕಾರ್ಪಾನೆಯನ್ನು ಸ್ಥಾಪಿಸಿ ಅಲ್ಲೆ 
ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. 

ಅರಣ್ಯ ಇಲಾಖೆಯ ಜೊತೆಗಿನ ಸಂಘರ್ಷಗಳು 


ಅರಣ್ಯ ಇಲಾಖೆಯವರು ಅವರು ವಾಸಿಸುವ 
ಹಾಡಿಗಳಿಗೆ ಆನೆಗಳನ್ನು ತೆಗೆದುಕೊಂಡು ಹೋಗಿ 


ಅವರ ಗುಡಿಸಲುಗಳನ್ನು ನಾಶ ಮಾಡಿ. 
ಸಾಕುಪ್ರಾಣಿಗಳನ್ನು ಸಾಯಿಸಿ ಅವರನ್ನು 
ಬೆದರಿಸಿದ್ದರು. ಆಗ ಸರ್ಕಾರದವರು ಇವರಿಗೆ 
ಪುನರ್ವಸತಿಕರಣದ ವ್ಯವಸ್ಥೆಯನ್ನು ಸೂಕ್ತ 
ರೀತಿಯಲ್ಲಿ. ಮಾಡದೆ. ಇರುವುದರಿಂದ ತಮ್ಮ 
ಅಳಲನ್ನು ಯಾರಿಗೂ ತೋಡಿಕೊಳ್ಳಲಾಗದೆ 


ಗೊಂದಲಕ್ಕೆ ಒಳಗಾಗಿ ತಾವು ವಾಸಿಸುತ್ತಿದ್ದ ಅರಣ್ಯ 
ಭಾಗವನ್ನು ಬಿಟ್ಟು, ತಮ್ಮ ಸಮುದಾಯದ ಕೆಲವು 
ಕುಟುಂಬಗಳು ಕಾಡಂಚಿನ ಭಾಗಗಳಿಗೆ 
ವಾಸಿಸುತ್ತಿದ್ದರಿಂದ ತಾವು ಕೂಡ ಅಲ್ಲಿಗೆ ಬಂದು 
ವಾಸ ಮಾಡಲು ಪ್ರಾರಂಭಿಸಿದರು. ನಂತರ 
ಜೀವನೋಪಾಯಕ್ಕೆ ಅವರು ರೈತರ ಮನೆಗಳಲ್ಲಿ 
ಜೀತದಾಳುಗಳಂತೆ ಕೆಲಸಗಳಲ್ಲಿ ತೊಡಗಿರುತ್ತಾರೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 128 


This article available at: www.srujani.in 


SRUJANI: Indian Journal of Innovative Research and Development 


ಅರಣ್ಯ ಭಾಗದಿಂದ ಹೊರಬಂದು 


ಸೇರಿಕೊಂಡ ಕಾಡಂಚಿನ ಹಾಡಿಗಗಳು 


ದೊಣ್ಣೆ ಮಾದನಹಾಡಿ, ಎಲಚಿಕಟ್ಟೆ ಹಾಡಿ, 
ಕೆಂಪನಹಾಡಿ, ಜಾಗನಕೋಟೆ ಹಾಡಿ ಇತ್ಯಾದಿಗಳನ್ನು 
ಕಾಣಬಹುದಾಗಿದೆ. ಕಬಿನಿ ಹಿನ್ನೀರಿನ 
ಮುಳುಗಡೆಯಾದ ರೈತರಿಗೆ ಅರಣ್ಯವನ್ನು ಕಡಿದು 
ಅವರಿಗೆ ಪುನರ್ವಸತಿಕರಣಗೊಳಿಸಿ ಭೂಮಿ, 
ನಿವೇಶನ ಹಾಗೂ ಪರಿಹಾರ ಸೌಕಾರ್ಯಗಳನ್ನು 
ಕೊಟ್ಟರು. ಆದರೆ ಅರಣ್ಯ ಪ್ರದೇಶಗಳಿಂದ 
ಹೊರಬಂದ ಬುಡಕಟ್ಟು ಜನರಿಗೆ ಇದರ 
ಸದುಪಯೋಗ ದೊರಕಲಿಲ್ಲ. ಭೀಮನಕೊಲ್ಲಿ ಪಕ್ಕದ 
ಹಳೆ ಜಾಗನಕೋಟೆ ಹಾಡಿಯಲ್ಲಿ 21/22 
ಮುಳುಗಡೆಯಾದ ಕುಟುಂಬಗಳಿಗೆ ಕೆಂಚನಹಳ್ಳಿಯಲ್ಲಿ 
ರೆವಿನ್ಯೂಭೂಮಿ ಕೊಡಿಸುತ್ತಿವೆಂದು ನಂಬಿಸಿ 
ಪಟೇಲರು, ಶಾನುಭೋಗರು ಇವರಿಂದ ಹಣ 
ಪಡೆದು ಮೋಸ ಮಾಡಿರುತ್ತಾರೆ. ಅದರಲ್ಲಿ 9 
ಜನರಿಗೆ ಭೂಮಿಯ ಸಾಗುವಳಿ ಚೀಟಿ ಇದ್ದರೂ 
ಸಹ ಅರಣ್ಯ ಇಲಾಖೆಯವರ ತಮ್ಮ ಜಾಗವೆಂದು 
ಕೊಡಲಿಲ್ಲ. ನಂತರ ಕೆಂಚನಹಳ್ಳಿ ರೆವಿನ್ಯೂ 
ಲ್ಯಾಂಡ್‌ನ್ನು ಅರಣ್ಯ ಇಲಾಖೆಯವರು ತಮ್ಮ 
ಜಾಗವೆಂದು ಪಡೆದರು. 


ಇವರು 


€ A] 
1980 ರಲ್ಲಿ ಅಸ್ಲಿತಕ್ತೆ ಬಂದ ಸಯಂ ಸೇವಾ 
ಸು ಥಾ & 


ಸಂಸ್ಥೆಯು ಬುಡಕಟ್ಟು ಕೃಷಿಕರ ಸಂಘವನ್ನು ಸ್ಥಾಪಿಸಿ 


ಸ್ವಯಂ ಸೇವಾ ಸಂಸ್ಥೆಯ ಪಾತ 
೦ 


ಭೂಮಿ ಹೋರಾಟ ಪ್ರಾರಂಭಿಸಿದರು. ಅವರು 
ಆದಿವಾಸಿ ಸಮುದಾಯದವರಿಗೆ ಆಗುತ್ತಿದ್ದ 
ಅನ್ಯಾಯಗಳ ಎರುದ್ಧದ ಸಿಡಿದೇಳಲು 


ಕಾರಣರಾದರು. ಕೆಂಚನಹಳ್ಳಿ ಹಾಗೂ ಜಾಗನಕೋಟೆ 
ಹಾಡಿಗಳಲ್ಲಿರುವ ಬೆಟ್ಟಕುರುಬ ಸಮುದಾಯದವರು 
ನಮಗೆ ಭೂಮಿ ಗ್ಯಾಂಟ್‌ ಆಗಿದೆ ಅದನ್ನು ನಮಗೆ 
ದೊರಕಿಸಿ ಕೊಡಿ ಎಂದು ಹೋರಾಟ ಮಾಡಿದಾಗ 
ಇಲಾಖೆಯವರು ಅವರ ಮೇಲೆ ಗಂಧದ ಮರ 
ಕಳ್ಳತನ ಮಾಡಿರುವ ಆರೋಪದಡಿ ಕೆಲವರನ್ನು 
ಅರೆಸ್ಟ್‌ ಮಾಡಿ ಕೆ.ಆರ್‌.ನಗರ ಜೈಲಿಗೆ ಹಾಕಿದರು. 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 


This article available at: www.srujani.in 


ಕಡೆಯಿಂದ ಹೋರಾಟ 
ವಜಾ ಮಾಡಿ ವಾಪಸ್ಸಾತಿ 

ತದನಂತರ ಬಂಡೀಪುರ 
ಅರಣ್ಯದಿಂದ ಸ್ಥಳಾಂತರ ಹಾಗೂ ಕಬಿನಿ 
ಹಿನ್ನೀರಿನಿಂದ ನಿರಾಶ್ರಿತರಾದ ಬುಡಕಟ್ಟು 
ಸಮುದಾಯಗಳಿಗೆ 2005 ರಲ್ಲಿ ಸೊಳ್ಳಪುರ ಎ.ಬಿ 
ಮತ್ತು ಸಿ ಹಾಡಿಗಳಲ್ಲಿ ಪುನರ್ವಸತಿಕರಣವನ್ನು 
ಒಟ್ಟು 214 ಕುಟುಂಬಗಳನ್ನು ಮಾಡಲಾಗಿದೆ. 
ಅದರಲ್ಲಿ ಸೊಳ್ಳಪುರ ಬಿ (ಬಸವನಗಿರಿ ಬಿ ಹಾಡಿ) 
ಹಾಡಿಯಲ್ಲಿ ಬೆಟ್ಟಕುರುಬ ಸಮುದಾಯದವರು ಒಟ್ಟು 
82 ಕುಟುಂಬಗಳನ್ನು ಕಾಣಬಹುದಾಗಿದೆ. 


ಪುನರ್ವಸತಿಕರಣಕ್ಕೆ ಒಳಪಟ್ಟ ಹಾಡಿಗಳು 

ರಾಜಪುರ ಹಾಡಿ, ಸಾಣೇಮಾದನಹಾಡಿ, 
ಬ್ರಹ್ಮಗಿರಿ, ಎಲಚಿಕಟ್ಟೆ, ದೊಣ್ಣೆಮಾದನಹಾಡಿ, 
ಕೆಂಪನಹಾಡಿ, ಜಾಗನಕೋಟೆ ಹಾಡಿ, ಕೆಂಚನಹಳ್ಳಿ 
ಇತ್ಯಾದಿಗಳನ್ನು ಕಾಣುತ್ತೇವೆ. ಸರ್ಕಾರವು ಇವರಿಗೆ 
ಮನೆಗಳನ್ನು ಕಟ್ಟಿಕೊಟ್ಟು ಎರಡೂವರೆ ಎಕರೆ 
ಜಮೀನನ್ನು ಸಹ ಕೊಟ್ಟಿರುತ್ತಾರೆ. ಆದರೆ ಎಲ್ಲರಿಗೂ 
ಈ ಸೌಲಭ್ಯಗಳು ದೊರಕಿಲ್ಲ. ಕೊಟ್ಟಿರುವ ಮನೆಗಳು 
ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಡೆಗಳು 
ಬಿರುಕು ಬಿಟ್ಟಿವೆ, ಕೆಲವು ಮನೆಗಳು ಬಿದ್ದು ಹೋಗಿವೆ. 
ಉಳುಮೆಗೆಂದು ಕಾಡು ಕಡಿದು ಕೊಟ್ಟ ಭೂಮಿಯಲ್ಲಿ 
ಬಹುತೇಕ ಮರದ ಬುಡಗಳು ಬೇರುಗಳಿಂದ 
ಕೂಡಿದ್ದು ವ್ಯವಸಾಯಕ್ಕೆ ಯೋಗ್ಯವಲ್ಲದ "ಡಿ 
ದರ್ಜೆಯ ಭೂಮಿಯಾಗಿದೆ. ಅವರು ಹೊಸ 
ಜಾಗದಲ್ಲಿ ನೆಲೆಯೂರಲು ಅವರಿಗೆ ಪ್ರತಿ ತಿಂಗಳು 
ಆಹಾರ ಪದಾರ್ಥ ಹಾಗೂ 500 ರೂ ಗಳನ್ನು 
ಒಂದು ವರ್ಷಗಳ ಕಾಲ ಕೊಟ್ಟಿರುತ್ತಾರೆ. 
ಪುನರ್ವಸತಿಗೆ ಹತ್ತು ಲಕ್ಷದ ಪ್ಯಾಕೇಜ್‌ ಇತ್ತು. ಆದರೆ 
ಆ ಪ್ಯಾಕೇಜ್‌ ಸೌಲಭ್ಯವನ್ನು ಸರ್ಕಾರವು ಸದ್ಭಳಕೆ 
ಮಾಡದೆ, ಆದಿವಾಸಿಗಳ ವಾರ್ಷಿಕ ಬಜೆಟನ್ನು 
(ಟ್ರೈಬಲ್‌ ಫಂಡ್‌) ಇಲ್ಲಿಗೆ ಹಾಕಿರುತ್ತಾರೆ. 
ಪುನರ್ವಸತಿಕರಣಕ್ಕೆ ಒಳಪಟ್ಟ ಬಸವನಗಿರಿ ಬಿ 
ಹಾಡಿಯಲ್ಲಿರುವ ಜನರಿಗೆ ಶೌಚಾಲಯದ 


ನಂತರ ಸಂಸ್ಥೆಯವರ 
ಮಾಡಿ ಕೇಸನ್ನು 
ತೆಗೆದುಕೊಳ್ಳಲಾಯಿತು. 


129 


SRUJANI: Indian Journal of Innovative Research and Development 


ಸಮಸ್ಯೆಗಳನ್ನು ಇಂದಿಗೂ ಕೂಡ ಎದುರಿಸುತ್ತಿದ್ದಾರೆ. 
ಇವರಿಗೆ ಪುನರ್ವಸತಿಕರಣದ ಸಂದರ್ಭದಲ್ಲಿ ಕೊಟ್ಟ 
ಶೌಚಾಲಯವು ಯೋಗ್ಯವಲ್ಲದಾಗಿದ್ದು, ಗೋಡೆಗಳು 


ಕುಸಿದಿರುವುದು, ಗುಂಡಿಗಳೆಲ್ಲ ಬೇಗ 
ಮುಚ್ಚಲಟ್ಟಿರುವುದರಿಂದ ಕೆಲವರು ಅದೇ 
ಶೌಚಾಲಯವನ್ನು ತಾವೇ ಸರಿಪಡಿಸಿ 
ಉಪಯೋಗಿಸುತ್ತಿದ್ದಾರೆ. ಇನ್ನು ಕೆಲವರು 


ಹೊಸದಾಗಿಯೇ ಬೇರೆ ಶೌಚಾಲಯವನ್ನು ನಿರ್ಮಿಸಿ 
ಕೊಂಡಿದ್ದಾರೆ. ಕೆಲವು ಕುಟುಂಬಗಳು ಮಾತ್ರ 
ಇಂದಿಗೂ ಕೂಡ ಕಾಡಂಚಿನ ಭಾಗಗಳಲ್ಲಿ ಕಾಡು 
ಪ್ರಾಣಿಗಳ ಹಾವಳಿ ಇದ್ದರೂ ಮಲ ವಿಸರ್ಜನೆಗೆ 
ಹೋಗುವುದನ್ನು ಕಾಣುತ್ತೇವೆ. 
ಪುನರ್ವಸತಿಕರಣದಿಂದ ಕೆಲವು ಕುಟುಂಬದವರು 
ತಮಗೆ ಮನೆ, ಜಮೀನು ಸಿಕ್ಕಿರುವುದರಿಂದ ತಮಗೆ 
ಅನುಕೂಲವಾಗಿದೆ ಎಂದು ಹೇಳಿದರು ಹಲವು 
ಕುಟುಂಬದವರು ತಾವು ಹಿಂದೆ ಇದ್ದಂತಹ ಹಾಡಿ 
ತಮಗೆ ಸೂಕ್ತವಾಗಿದ್ದು, ಆ ಅರಣ್ಯ ಪ್ರದೇಶದ 
ಭಾಗಗಳಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಮಳೆಯು ಕಂಡು 
ಬಂದಿದ್ದು, ತಾವು ಬೆಳೆಗಳನ್ನು ಕೂಡ 
ಬೆಳೆಯುತ್ತಿದ್ದರು. ಆದರೆ ಈ ಅರಣ್ಯ ಭಾಗಗಳಲ್ಲಿ 


ಹೆಚ್ಚಾಗಿ ಮಳೆ ಬೀಳದಿರುವುದರಿಂದ ತಮಗೆ 
ಯತುಮಾನಕ್ಕೆ ತಕ್ಕಂತೆ ಕೃಷಿ ಬೆಳೆಯನ್ನು 
ಬೆಳೆಯುವಲ್ಲಿ ವಿಫಲರಾಗುತ್ತಿದ್ದು, ಬೇರೆಯವರಿಗೆ 


ಗುತ್ತಿಗೆ ನೀಡುವುದಾಗಿ ಹೇಳಿರುತ್ತಾರೆ. 


ಕೋಷ್ಠಕ 1: ಅಧ್ಯಯನಕ್ಕೊಳಪಟ್ಟ ವ್ಯಕ್ತಿಗಳ 
ವಯೋಮಾನದ ವಿವರಗಳು 


ಕ್ರಸಂ ವಯಸ್ಸು ಸಂಖ್ಯೆ ಶೇಕಡ 
1 25-35 10 20 
2 35-45 14 28 
3 45 ವರ್ಷ 26 52 
ಮೇಲ್ಪಟ್ಟವರು 
4 ಒಟ್ಟು 50 100 
ಕೋಷ್ಠಕ 1ರಲ್ಲಿ ಮೇಲಿನ ಕೋಷ್ಟಕದಲ್ಲಿ 
ತಿಳಿಸಿರುವಂತೆ 25-35 ವಯಸಿನ ಸ್ತೀ ಮತ್ತು 


( 


ಪುರುಷರು ಶೇ 20 ಕಂಡು ಬಂದರೆ ಶೇ 28 ರಷ್ಟು 
35-45 ವಯಸ್ಸಿನವರಾಗಿದ್ದು, ಶೇ 52 ರಷ್ಟು 45 
ವರ್ಷ ಮೇಲ್ಲಟ್ಟವರೆಂದು ಗುರುತಿಸಲಾಗಿದೆ. 
ಸಾಮಾಜಿಕ ವ್ಯವಸ್ಥೆ 

ಬೆಟ್ಟಕುರುಬ ಸಮುದಾಯದವರು ಹಿಂದೆ 
ಅರಣ್ಯದೊಳಗೆ ವಾಸವಿರಬೇಕಾದರೆ ತಮಗೆ 
ವಾಸಿಸಲು ಆಗದೆ ಇರುವ ಅರಣ್ಯ ಭಾಗವನ್ನು 
ಬಿಡಲು ಆ ಜಮ್ಮದ ಯಜಮಾನರ ಒಪ್ಪಿಗೆ ಪಡೆದು 
ನಂತರ ಇನ್ನೊಂದು ಅರಣ್ಯ ಭಾಗಕ್ಕೆ 
ಹೋಗುತ್ತಿದ್ದರು. ಅಲ್ಲಿಯೂ ಕೂಡ ಯಾವ ಜಮ್ಮದ 
ಯಜಮಾನನಿರುತ್ತಾನೋ ಆತನ ಒಪ್ಪಿಗೆಯನ್ನು 
ಪಡೆದು ವಾಸಿಸುತ್ತಿದ್ದರು. ಸ್ಥಳಾಂತರ ಹಾಗೂ 
ಪುನರ್ವಸತಿಕರಣದ ನಂತರ ಎಲ್ಲರೂ ಒಂದೆಡೆ 
ವಾಸವಿರುವುದನ್ನು ಕಾಣುತ್ತೇವೆ. 


ಕುಟುಂಬ 

ಬೆಟ್ಟಕುರುಬ ಸಮುದಾಯದ ಸಾಮಾಜಿಕ ಹಿಂದೆ ಅರಣ್ಯದೊಳಗೆ ವಾಸಿಸುತ್ತಿದ್ದ ಬೆಟ್ಟಕುರುಬ 
ವ್ಯವಸ್ಥೆಯಲ್ಲಿ ಪುನರ್ವಸತಿಯ ಪ್ರಭಾವ ಸಮುದಾಯವು ಇಂದು ಪುನರ್ವಸತಿಕರಣದ 
ಪ್ರಸ್ತ ಆಕ್ಟ ಬೆಟ್ಟಕುರುಬ ಕಾರಣದಿಂದ ವಾಸಿಸಲು ಮನೆಗಳಿಲ್ಲದೆ ಒಂದಕ್ಕಿಂತ 
ಸಮುದಾಯದ 50 ಜನ ಮಹಿಳೆಯರು ಹಾಗೂ ಹೆಚ್ಚು ಕುಟುಂಬಗಳು ಒಂದೇ ಮನೆಯೊಳಗೆ 
ಪುರುಷರನ್ನು ಅಧ್ಯಯನಕ್ಕೆ ಆಯ್ಕೆ ವಾಸಿಸುತ್ತಿದ್ದಾರೆ. ಆದರೆ ಕೆಲವೊಂದು 
ಮಾಡಿಕೊಳ್ಳಲಾಗಿದ್ದು ಹುನರ್ವಸತಿಕರಣದಿಂದ ಕುಟುಂಬದವರು ಮನೆಯ ಅಕ್ಕ ಪಕ್ಕ ಶೆಡ್ಡುಗಳನ್ನು 
ಅವತು ಲಖಿ ನನ್ನಯ ಪಗಳು ನವ ಪ್ರತ್ಯೇಕವಾಗಿ ವಾಸಿಸುತ್ತಿರುವುದನ್ನು 
ಬದಲಾವಣೆಗಳನ್ನು ತಿಳಿಯಲಾಯಿತು. ಅವು ಈ ಕಾಣುತ್ತೇವೆ. ಕೆಲವು ಸಂಸಾರಗಳು ವಿಭಕ್ತ 
ಕೆಳಕಂಡಂತಿವೆ. ಕುಟುಂಬಗಳಾಗಿ ವಾಸಿಸುವುದು ಕೂಡ 
ಪ್ರಸ್ತುತದಲ್ಲಿದೆ. ಹಿಂದೆ ಇವರಲ್ಲಿ ಕೌಟುಂಬಿಕ 

VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 ಸ 


This article available at: www.srujani.in 


SRUJANI: Indian Journal of Innovative Research and Development 


ಕಲಹಗಳು ಕಂಡು ಬಂದರೆ ಆ ಹಾಡಿಯ 
ಯಜಮಾನನ ಮೂಲಕ ಪರಿಹಾರವನ್ನು 
ಕಂಡುಕೊಳ್ಳುತ್ತಿದ್ದರೂ. ಯಜಮಾನನಿಗೆ ಹೇಗೆ 
ಗೌರವ ಮನ್ನಣೆಗಳು ಸಿಗುತ್ತದೆಯೋ ಹಾಗೆಯೇ 
ಆತನ ಹೆಂಡತಿಗೂ ಕೂಡ ಕೊಡುತ್ತಿದ್ದರು. ಆದರೆ 
ಇಂದು ಯನಮಾನನ ಮೂಲಕ ಹಾಡಿಯಲ್ಲಿ 
ಅಥವಾ ಕುಟುಂಬದಲ್ಲಿ ವ್ಯಾಜ್ಯಗಳು 
ಬಗೆಹರಿಯದಿದ್ದರೆ ಅರಕ್ಷಕ ಠಾಣೆ ಹಾಗೂ 
ನ್ಯಾಯಾಲಯಕ್ಕೆ ಹೋಗಿ ಸಮಸ್ಯೆಗಳನ್ನು 
ಬಗೆಹರಿಸುವುದನ್ನು ಕಾಣುತ್ತೇವೆ. ಹಲವು ಪುರುಷರು 
ಮಹಿಳೆಯರಿಗೆ ಮನೆಗೆಲಸದಲ್ಲಿ ಸಹಾಯ 
ಮಾಡುವವರಾಗಿದ್ದು, ಕೆಲವು ಪುರುಷರು ಮಾತ್ರ 
ಮನೆಯೊಳಗೆ ನಡೆಯುವ ಕೆಲಸಗಳಿಗೆ ಸಹಾಯ 
ಮಾಡದೆ ಹೊರಗಿನ ಕೆಲಸಗಳಲ್ಲಿ ತೊಡಗಿರುವುದನ್ನು 
ಕಾಣಬಹುದಾಗಿದೆ. ಮಕ್ಕಳನ್ನು ಬೆಳೆಸುವಾಗ ಗಂಡು 
ಮಕ್ಕಳು, ಹೆಣ್ಣು ಮಕ್ಕಳು ಎಂದು ತಾರತಮ್ಯವಿಲ್ಲದೆ 
ಸಮಾನತೆಯಿಂದ ಕಾಣುತ್ತಾರೆ. 
ವಿವಾಹ 

ವಿವಾಹವಾಗುವ ಸ್ತೀ ಮತ್ತು ಪುರುಷರ 
ಒಪ್ಪಿಗೆಯು ಮುಖ್ಯವಾಗಿರುತ್ತದೆ. ಗಂಡಿಗೂ ಹೇಗೆ 


ಏವಾಹವಾಗಲು ಆಯ್ಕೆ ಇರುತ್ತದೆಯೋ ಅಷ್ಟೆ 
ಆಯ್ಕೆಯ ಸ್ವಾತಂತ್ರ್ಯ ಹೆಣ್ಣಿಗೂ ಇರುವುದನ್ನು 


ಕಾಣುತ್ತೇವೆ. ಆಕೆಯು ಹುಡುಗ ತನಗೆ ಒಪ್ಪಿಗೆ ಇಲ್ಲದೆ 
ಹೋದರೆ ತಿರಸ್ಕರಿಸುವ ಅಧಿಕಾರವನ್ನು 
ಹೊಂದಿರುತ್ತಾಳೆ. ಇವರಲ್ಲಿ ತಾಳಿ ಕಟ್ಟುವ ಪದ್ಧತಿಗಳು 
ಹಿಂದೆ ಅಸ್ಥಿತ್ತದಲ್ಲಿರಲಿಲ್ಲ. ಪ್ರಸ್ತುತದಲ್ಲಿ ಅಸ್ಥಿತ್ವದಲ್ಲಿದೆ. 
ಇಂದಿಗೂ ಕೂಡ ವರದಕ್ಷಿಣೆ ಪದ್ಧತಿಗಳು ಕಂಡು 
ಬಂದಿಲ್ಲ. ಪುರುಷ ಮತ್ತು ಮಹಿಳೆಯರಿಗೆ 
ಮರುವಿವಾಹವಾಗಲು ಅವಕಾಶವಿದ್ದು, ಇದಕ್ಕೆ 
ಯಜಮಾನನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು. 
ವಿದವೆ, ವಿದುರ ಪುನರ್‌... ವಿವಾಹವಾಗಲು 
ಸಂಪೂರ್ಣ ಅವಕಾಶವಿದ್ದು, ತಮ್ಮ ಒಪ್ಪಿಗೆಯನ್ನು 
ಯಜಮಾನನಿಗೆ ತಿಳಿಸಿ ತಾವು ಇಷ್ಟಪಟ್ಟಿರುವವರ 
ಜೊತೆ ಜೀವನ ನಡೆಸಬಹುದಾಗಿದೆ. ಪುನರ್ವಸತಿಯ 


ನಂತರ ವಿವಾಹ ಪದ್ಧತಿಯಲ್ಲಿ 
ಬದಲಾವಣೆಗೊಂಡಿರುವುದನ್ನು ಕಾಣುತ್ತೇವೆ. 
ಅಂಬಾಲದಲ್ಲಿ ಅಥವಾ ಹುಡುಗಿಯ ಮನೆಯ 
ಮುಂದೆ ಸಂಪ್ರದಾಯಿಕವಾಗಿ ನಡೆದುಕೊಂಡು 


ಬರುತ್ತಿದ್ದ ವಿವಾಹವು ಇಂದು ದೇವಸ್ಥಾನಗಳಲ್ಲಿ 
ಹಿಂದೂ ಸಂಪ್ರದಾಯದಂತೆ ನಡೆಯುತ್ತಿವೆ. ತಾಳಿ 
ಕಟ್ಟುವ ಪದ್ಧತಿಯು ಅಸ್ತಿತ್ವದಲ್ಲಿವೆ. ಹೊರಪಂಗಡದ 
ವಿವಾಹ ಹಾಗೂ ಅಂತರ್ಜಾತಿಯ ವಿವಾಹದ 
ಪ್ರಕರಣಗಳು ಕಂಡು ಬರುತ್ತಿವೆ. ಪ್ರೇಮ ವಿವಾಹಗಳು 
ಮಾತ್ರ ಮೊದಲಿನಿಂದಲೂ ಬಳಕೆಯಲ್ಲಿರುವುದನ್ನು 
ಕಾಣುತ್ತೇವೆ. ಪುನರ್ವಸತಿಕರಣದ ನಂತರ ಕೆಲವು 
ಹಾಡಿಗಳಲ್ಲಿ ಯಜಮಾನನ ಒಪ್ಪಿಗೆ ಪಡೆಯದೆ 
ವಿವಾಹವಾಗುವ ಪ್ರಕರಣಗಳನ್ನು ನೋಡಬಹುದಾಗಿದೆ. 
ಕೋಷ್ಠಕ 2: ವಿವಾಹದ ವಯಸ್ಸು 


ಕ್ತ |] ವಿವಾಹದ ವಯಸ್ಸು | ಸಂಖ್ಯೆ ಶೇಕಡ 
ನು ಶ್ರಿ 

ಸಂ 

1 8-14 ವರ್ಷ 06 12 

2 14-20 30 60 
20-26 ವರ್ಷ 14 28 
ಮೇಲ್ಪಟ್ಟವರು 

4 ಒಟ್ಟು 50 100 


ಅಧ್ಯಯನಕ್ಕೆ ಒಳಪಟ್ಟ ಸ್ತ್ರೀ ಮತ್ತು ಪುರುಷರಲ್ಲಿ 
ಶೇ 12 ಮಂದಿ ಅತಿ ಚಿಕ್ಕ ವಯಸ್ಸಿಗೆ 
ವಿವಾಹವಾಗಿದ್ದರೆ ಶೇ 60 ರಷ್ಟು ಜನರು 14-20 
ವಯಸ್ಸಿಗೆ ವಿವಾಹವಾಗಿರುತ್ತಾರೆ. 
ಪುನರ್ವಸತಿಕರಣದ ನಂತರವು ಕೂಡ ಬಾಲ್ಯ 
ವಿವಾಹ ಪದ್ಧತಿ ಅಸ್ಥಿತ್ವದಲ್ಲಿದೆ. ಹಾಗೆಯೇ ಶೇ 28 
ರಷ್ಟು ಜನರು ಮಾತ್ರ ವಿವಾಹದ ವಯಸಿಗೆ 
ವಿವಾಹವಾಗಿರುತ್ತಾರೆ. 
ಪ್ರೌಢಾವಸ್ಥೆ, ಗರ್ಭಿಣಿ, ಬಾಣಂತಿ 

ಇವರಲ್ಲಿ ಯತುಮತಿಯ ಸಂದರ್ಭದಲ್ಲಿ ಹೆಣ್ಣು 
ಮಕ್ಕಳಿಗೆ ಆಗುತ್ತಿದ್ದ ಮುಟ್ಟನ್ನು ಸಹಜ ಮತ್ತು 
ಪ್ರಕೃತಿದತ್ತವಾದುದೆಂದು ನಂಬಿ ಇದನ್ನು ಮೈಲಿಗೆ 
ಅಥವಾ ಸೂತಕವೆಂದು ಪರಿಗಣಿಸುತ್ತಿರಲಿಲ್ಲ. ಆದರೆ 
ಇಂದು ಮೈಲಿಗೆ 


ಅಥವಾ ಸೂತಕ ಎಂಬ 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 131 


This article available at: www.srujani.in 


SRUJANI: Indian Journal of Innovative Research and Development 


ಆಚರಣೆಗಳನ್ನು ಅನುಸರಿಸಿ ಆಕೆಯನ್ನು ಮನೆಯ 
ಒಂದು ಪ್ರತ್ಯೇಕ ಕೋಣೆಯಲ್ಲಿ ಅಥವಾ ರೂಮಿನಲ್ಲಿ 
ಬಿಟ್ಟು ಆಕೆಗೆ ಆರೈಕೆ ಮಾಡಿ ಹಸೆಮಣೆಶಾಸ್ತ್ರ 
ಕಾರ್ಯಕ್ರಮವನ್ನು ಮಾಡುತ್ತಾರೆ. ಹಿಂದೆ ಇವರಲ್ಲಿ 
ಗರ್ಭಿಣಿ ಎಂದು ಪತ್ತೆ ಮಾಡಲು ಆಕೆಯ ನಾಡಿ 
ಮಿಡಿತಗಳಿಂದ ಹಾಗೂ ಮುಟ್ಟಾಗಿರುವ ತಿಂಗಳಿನ 


ಸಹಾಯದಿಂದ ಕಂಡು ಹಿಡಿಯುತ್ತಿದ್ದರು. 
ಗರ್ಭಿಣಿಯರು ಆಸ್ಪತ್ರೆಗಳ ಅರಿವಿಲ್ಲದೆ ಅವರು 
ದಿನನಿತ್ಯ ಕೆಲಸಗಳಲ್ಲಿ ತೊಡಗುತ್ತಿದ್ದರು. ಆದರೆ 


ಪುನರ್ವಸತಿಯ ನ೦ತರ ಮಹಿಳೆಯರು ಮೂರು 
ತಿಂಗಳು ಮೇಲೆ ಮುಟ್ಟಾಗದಿದ್ದಾರೆ ತಮ್ಮ ಹಾಡಿಗೆ 
ಬರುವ ಸಂಚಾರಿ ವಾಹನಗಳಲ್ಲಿ ತೋರಿಸಿ ಗರ್ಭಿಣಿ 
ಎಂದು ತಿಳಿದು ಆಸ್ಪತ್ರೆಗೆ ಹೋಗುವ ಮಹಿಳೆಯರು 
ಕೆಲವರಾದರೆ ಇನ್ನುಳಿದ ಮಹಿಳೆಯರು ಖುದ್ದಾಗಿ 
ಆಸ್ಪತ್ರೆಗೆ ಹೋಗಿ ಅಲ್ಲೆ ಪರೀಕ್ಷೆ ಮಾಡಿಸುತ್ತಾರೆ. 
ಹಿಂದೆ ಮನೆಯಲ್ಲಿ ಹೆರಿಗೆಯಾಗುತ್ತಿದ್ದು 
ಮಕ್ಕಳಾಗದಿರುವ ಶಸ್ತ್ರ ಚಿಕಿತ್ಸೆ ಸೌಲಭ್ಯಗಳು ಇಲ್ಲದೆ 
ಇದ್ದುದ್ದರಿಂದ 5 ಕ್ಕಿಂತ ಹೆಚ್ಚಿನ ಮಕ್ಕಳು ಇರುತ್ತಿದ್ದವು. 
ಆದರೆ ಇಂದು ಆಸ್ಪತ್ರೆಗಳಲ್ಲಿ ಹೆರಿಗೆಯಾಗುವುದರ 
ಜೊತೆಗೆ ಮಕ್ಕಳಾಗದಿರುವ ಶಸ್ತ್ರ ಚಿಕಿತ್ಸೆಗಳನ್ನು 
ಆಸ್ಪತ್ರೆಗಳಲ್ಲಿ ಮಾಡಿಸುವುದನ್ನು ಕಾಣುತ್ತೇವೆ. 
ಶವಸಂಸ್ಕಾರ 

ಇವರಲ್ಲಿ ಹಿಂದಿನಿಂದಲೂ ಸುಡುವ ಪದ್ಧತಿಗಿಂತ 
ಹೂಳುವ ಪದ್ಧತಿಯು ಅಸ್ಥಿತ್ವದಲ್ಲಿದ್ದು, ಇಲ್ಲಿ ಸ್ತೀ 
ಮತ್ತು ಪುರುಷರನ್ನು ಹಿರಿಯ ಅಜ್ಜರು ಗುರುತಿಸಿರುವ 
ಸ್ಮಶಾನ ಜಾಗದಲ್ಲಿ ಹೂಳುತ್ತಾರೆ. ಇವರ ಸ್ಮಶಾನ 
ಜಾಗವು ಬೇರೆ ಜನಾ೦ಗದವರಿಗೆ ಪ್ರವೇಶವಿರುವುದಿಲ್ಲ. 
ಸತ್ತಿರುವವರು ಮಕ್ಕಳಾದರೆ ಅವರ ಸೂತಕವನ್ನು 5 
ಅಥವಾ 7 ದಿನಗಳಲ್ಲಿ, ಹಿರಿಯವರಾದರೆ 9 ಅಥವಾ 
12 ದಿನಗಳಲ್ಲಿ ಸೂತಕ ಕಳೆಯುತ್ತಾರೆ. ಈ 
ಕಾರ್ಯವನ್ನು ಅಂಬಾಲದಲ್ಲಿ ಮಾಡುತ್ತಾರೆ. 
ಶೈಕ್ಷಣಿಕ ಮಟ್ಟ 

ಶಿಕ್ಷಣ ವಿಷಯದಲ್ಲೂ ಕೂಡ ಗ೦ಡು ಮಕ್ಕಳು 
ಹೆಣ್ಣು ಮಕ್ಕಳೆಂಬ ಬೇಧಭಾವ ಇಲ್ಲದೆ ಶಾಲೆಗೆ 


ಕಳುಹಿಸುತ್ತಾರೆ. ಸ್ವಾತಂತ್ರ್ಯ ಬಂದ ನಂತರ ಗಿರಿಜನ 
ಹಾಡಿಗಳಲ್ಲಿ ಆಶ್ರಮಶಾಲೆಗಳು ತೆರೆದಿದ್ದು ಈ 
ಸಮುದಾಯದ ಮಕ್ಕಳ ಶಿಕ್ಷಣವು ಇಲ್ಲಿಯ ತನಕ 
ಸುಧಾರಣೆಯಾಗುತ್ತಿಲ್ಲ. ಏಕೆ೦ದರೆ ಉನ್ನತ 
ಶಿಕ್ಷಣವನ್ನು ಪಡೆದು ವಿವಿಧ ಇಲಾಖೆಗಳಲ್ಲಿ 
ಉದ್ಯೋಗಗಳನ್ನು ಪಡೆದುಕೊಳ್ಳದಿರುವುದನ್ನು 
ಕಾಣುತ್ತೇವೆ. ಆಗಿನಿಂದ ಆಳ್ವಿಕೆಯಲ್ಲಿದ್ದ ರಾಜ್ಯ 
ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಇದರ ಬಗ್ಗೆ 
ಆಯಾಯ ವರ್ಷಗಳಲ್ಲಿ ಗಂಭೀರವಾಗಿ 
ಪುನರ್‌ವಿಮರ್ಶೆ ಮಾಡದಿರುವುದು ಕಾರಣವಾಗಿದೆ. 


ಕೋಷ್ಠಕ 3: ಅಧ್ಯಯನಕ್ಕೆ ಒಳಪಟ್ಟ ವ್ಯಕ್ತಿಗಳ ಶೈಕ್ಷಣಿಕ 


ವಿವರಗಳು 
ಕ್ರಸಂ | ಶೈಕ್ಷಣಿಕ ಮಟ್ಟ | ಸಂಖ್ಯೆ | ಶೇಕಡ 
1 ಅನಕ್ಷರಸ್ಥರು 22 44 
| ಪ್ರಾಥಮಕ 20 ೫1 
3 ಕ್‌ 06 jp 
4 ಪದವಿ 02 04 
5 ಒಟ್ಟು 50 100 
ಮೇಲಿನ ಕೋಷ್ಟಕದಲ್ಲಿ ತಿಳಿಸಿರುವಂತೆ ಈ 


ಸಮುದಾಯದವರ ಪ್ರಾಥಮಿಕ ಹಂತದ ಶಿಕ್ಷಣ (1- 
7ನೇ ತರಗತಿ) ಪಡೆದವರ ಪ್ರಮಾಣದ ಶೇ.40 
ರಷ್ಟಿದೆ. ಇವರು ಶಾಲೆ ಬಿಡಲು ಕಾರಣ ಬಡತನ. 
ಬುಡಕಟ್ಟು ಮಕ್ಕಳ ಶಿಕ್ಷಣಕ್ಕಾಗಿ ಆಶ್ರಮಶಾಲೆಗಳು 
ಕಾರ್ಯ ನಿರ್ವಹಿಸುತ್ತಿವೆಯಾದರೂ, ಉತ್ತಮ 
ಶೈಕ್ಷಣಿಕ ಪರಿಸರವಿಲ್ಲ. ಹಾಗಾಗಿ ಆಶ್ರಮಶಾಲೆಗಳಲ್ಲಿ 
ಊಟ ಸಿಗುತ್ತದೆ ಎಂಬ ಕಾರಣಕ್ಕೆ ಶಾಲೆಗೆ 
ಹೋಗುತ್ತಿದ್ದುದ್ದು ಎಂಬುದಾಗಿ ಹೇಳಿದ್ದಾರೆ. ಇವರು 
ವಾಸಿಸುವ ಹಾಡಿಗಳಿಂದ ಶಾಲೆಗಳು 
ದೂರವಿರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು 
ಶಾಲೆಗೆ ಕಳುಹಿಸಲು ಹಿಂಜರಿಯುತ್ತಾರೆ. ಬಡತನದ 
ಕಾರಣದಿಂದ ಕೂಲಿಗೆ ಹೋಗುವುದು 
ಅನಿವಾರ್ಯವಾಗಿರುವುದ್ದರಿಂದ ಮನೆಯಲ್ಲಿರುವ 
ಸಣ್ಣ ವಯಸ್ಸಿನ ಮಕ್ಕಳನ್ನು ನೋಡಿಕೊಳ್ಳಲು ಶಾಲೆಗೆ 
ಹೋಗುವ ಮಕ್ಕಳನ್ನು ಶಾಲೆ ಬಿಡಿಸುತ್ತಾರೆ. ಸ್ಪಲ್ಪ 
ದೊಡ್ಡವರಾದ ಮೇಲೆ ಆ ಮಕ್ಕಳನ್ನೂ ಕೂಲಿ ಕೆಲಸಕ್ಕೆ 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 132 


This article available at: www.srujani.in 


SRUJANI: Indian Journal of Innovative Research and Development 


ಕರೆದುಕೊಂಡು ಹೋಗುವುದು (ಜೀತ ಪದ್ಧತಿ), 
ಸಾಕು ಪ್ರಾಣಿಗಳನ್ನು ಮೇಯಿಸಲು ಬಿಡುವುದು, 
ಮನೆಗೆಲಸಕ್ಕೆ ಮಾಡಲು ಬಳಸಿಕೊಳ್ಳುವುದು 
ಅಧ್ಯಯನದಿಂದ ತಿಳಿದು ಬಂದಿದೆ. ಶೇ 12 ರಷ್ಟು 
ಜನರು ಪೌಢ ಹಂತದಲ್ಲಿ ಶಿಕ್ಷಣವನ್ನು ಪಡೆದರೆ ಶೇ 
44 ರಷ್ಟು ಅನಕ್ಷರಸ್ಥರಾಗಿದ್ದಾರೆ. ಕೆಲವರು ಸಹಿ 
ಹಾಕುವುದನ್ನು ಮನೆಯ ಇತರೆ ಸದಸ್ಯರುಗಳಿಂದ 
ಕಲಿತ್ತಿದ್ದರೆ ಇನ್ನು ಕೆಲವರು ಇಂದಿಗೂ ಕೂಡ 
ಹೆಬ್ಬೆಟು ಹಾಕುವುದನ್ನು ಕಾಣಬಹುದು. ಹಾಗೆಯೇ 
ಶೇ 4 ರಷ್ಟು ಪದವಿ ಹಂತದಲ್ಲಿ ವಿದ್ಯಾಭ್ಯಾಸ 
ಪಡೆದಿರುವುದನ್ನು ಕಾಣುತ್ತೇವೆ. 
ಪುನರ್ವಸತಿಕರಣಕ್ಕೂ ಮುಂಚೆ ಮಕ್ಕಳ ಶೈಕ್ಷಣಿಕ 
ಮಟ್ಟವು ಶೇ 28 ರಷ್ಟಿದ್ದು, ಪುನರ್ವಸತಿಯ ನಂತರ 
ಶಾಲೆಗೆ ಹೋಗುವವರ ಪ್ರಮಾಣವು ಶೇ 51 ರಷ್ಟಿದೆ. 
ಹಾಗೆಯೇ ಶಾಲೆ ಬಿಟ್ಟ ಮಕ್ಕಳ ಪ್ರಮಾಣ ಶೇ 21 


ರಷ್ಟಿರುವುದನ್ನು ಅಧ್ಯಯನದಲ್ಲಿ ಕಾಣುತ್ತೇವೆ. 
ಪುನರ್ವಸತಿಕರಣದ ನಂತರ ಬೆಟ್ಟಕುರುಬ 


ಸಮುದಾಯದ ಮಕ್ಕಳು ಪ್ರಾಥಮಿಕ ಹಂತದಲ್ಲಿಯೇ 
ಶಾಲೆ ಬಿಡುವ ಪ್ರಮಾಣವು ಅಧಿಕವಾಗಿದೆ. ಕೂಲಿ 
ಕೆಲಸಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಕೆಲಸಕ್ಕೆ 
ಕರೆದುಕೊಂಡು ಹೋಗುವುದರಿಂದ ಮಕ್ಕಳು ಶಾಲೆ 
ಬಿಡುವ ಪ್ರಮಾಣ ಹೆಚ್ಚಾಗುತ್ತಿದೆ. ಹಾಗೆಯೇ ಇಂದು 
ತಮ್ಮ ಮೈಯಲ್ಲಿ ದೇವರು ಬರುತ್ತದೆಂದು ಗಂಡು 
ಮಕ್ಕಳು ಶಾಲೆ ಬಿಡುತ್ತಿದ್ದಾರೆ. (ಕೆಲವು ಮಕ್ಕಳು 
ಓದಲು ಆಸಕ್ತಿ ಇಲ್ಲದೆ ಪೋಷಕರ ಬಲವಂತಕ್ಕೆ 
ಶಾಲೆಗೆ ಹೋಗುತ್ತಿರುತ್ತಾರೆ. ಅಂತಹ ಮಕ್ಕಳು ತಾವು 
ದೇವರು ಗುಡ್ಡರಾದರೆ ತಮ್ಮ ಪೋಷಕರು ತಮ್ಮನ್ನು 
ಶಾಲೆಗೆ ಕಳುಹಿಸುವುದಿಲ್ಲ ಎಂಬುದಾಗಿ 
ಯೋಚಿಸಿದರು. ನಂತರ ಅವರು ತಮ್ಮ ಮನೆಯ 
ಪಕ್ಕದಲ್ಲಿ ಅಥವಾ ತಮ್ಮ ಜಮೀನಿನಲ್ಲಿ ಚಿಕ್ಕದಾಗಿ 
ದೇವಸ್ಥಾನಗಳನ್ನು ನಿರ್ಮಿಸಿ ಪ್ರತಿನಿತ್ಯ ಅಲ್ಲಿ ಪೂಜೆ 
ಮಾಡುತ್ತಾರೆ. ಒಂದನೇ ತರಗತಿಯಿಂದ ಐದನೇ 
ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ 
ಮಾಡಿರುವ ಮಕ್ಕಳು ಆರನೇ ತರಗತಿಗೆ ವಸತಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 


This article available at: www.srujani.in 


ಶಾಲೆಗಳಿಗೆ ಆಂಗ್ಲ ಮಾಧ್ಯಮಕ್ಕೆ ದಾಖಲಾಗಿದ್ದು, ಅಲ್ಲಿ 
ಆಂಗ್ಲ ಭಾಷೆಯನ್ನು ಅರ್ಥಮಾಡಿಕೊಂಡು ಓದಲು 
ಕಷ್ಟವಾಗುತ್ತದೆಂದು ಹೇಳಿ ಆ ಶಾಲೆ ಬಿಟ್ಟು ಮತ್ತೆ 
ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮಕ್ಕೆ ದಾಖಲಾಗಿ 
ಅಲ್ಲಿಯೂ ಕೂಡ ಓದದೇ ಶಾಲೆ ಬಿಡುವುದನ್ನು 
ನೋಡಬಹುದಾಗಿದೆ. ಉನ್ನತ ವಿಧ್ಯಾಭ್ಯಾಸವನ್ನು 
ಬೆರಳೆಣಿಕೆಯಷ್ಟು ಮಂದಿ ಪಡೆದುಕೊಂಡಿದ್ದರೂ 


ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗದ 
ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. 

ಆರ್ಥಿಕ ವ್ಯವಸ್ಥೆ 

ಬೆಟ್ಟಕುರುಬ ಸಮುದಾಯದವರು ಅತಿ ಹೆಚ್ಚಾಗಿ 
ಇಂದಿಗೂ ಕೂಡ ಕೂಲಿ ಕೆಲಸಗಳಲ್ಲಿ 
ತೊಡಗಿರುವುದನ್ನು ಕಾಣುತ್ತೇವೆ. ಕೆಲವೊಂದು 
ಮನೆಗಳಲ್ಲಿ ಹಸು, ಆಡು ಕುರಿಗಳು ಕಂಡು 
ಬರುತ್ತವೆ. ಅದಕ್ಕೆ ಮೇವು ಒದಗಿಸಲು 
ಹಿಂಸೆಯಾಗಿರುವುದರಿಂದ ಸಾಕು ಪ್ರಾಣಿಗಳನ್ನು 
ಸಾಕಲು ಹಿಂದೆಟು ಹೊಡೆಯುತ್ತಾರೆ. ಅರಣ್ಯದ 


ಅಂಚಿನಲ್ಲಿ ತಮ್ಮ ಪ್ರಾಣಿಗಳಿಗೆ ಬೇಕಾದ ಮೇವು 
ಸಿಗದಿರುವುದರಿಂದ ತಾವು ಸಾಕಿರುವ ಪ್ರಾಣಿಗಳನ್ನು 
ಕಡಿಮೆ ಬೆಲೆಗೆ ಮಾರಾಟ ಮಾಡಿರುತ್ತಾರೆ. 
ಒಂದೆರಡನ್ನು ತಮ್ಮ ಮಕ್ಕಳ, ಮೊಮ್ಮಕ್ಕಳ ಹೆಸರನ್ನು 
ಹೇಳಿ ನೋಡಿಕೊಳ್ಳುವುದನ್ನು ಕಾಣುತ್ತೇವೆ. 


ಕೋಷ್ಠಕ 4: ಅಧ್ಯಯನಕ್ಕೆ ಒಳಪಟ್ಟ ವ್ಯಕ್ತಿಗಳ 


ವೃತ್ತಿ ವಿವರ 
ಕ್ರಸಂ ವೃತ್ತಿ ಸಂಖ್ಯೆ | ಶೇಕಡ 
I ಮೂಲ ವ್ಯಕ್ತಿ 3 | 30 
(ಕುಲಕಸುಬು) 
2 ಮೂಲ ವ್ಯಕ್ತಿ 28 156 
ಕೂಲಿಕೆಲಸ, ಮನೆಗೆಲಸ 
ಮತ್ತು ಜಮೀನಿನ 
ಕೆಲಸ 
3 ಮನೆಕೆಲಸ ಮತ್ತು 07 | 74 
ಜಮೀನಿನ ಕೆಲಸ 
4 ಒಟ್ಟು 50 | 100 


133 


SRUJANI: Indian Journal of Innovative Research and Development 


ಕೋಷ್ಟಕ 4 ರಲ್ಲಿ ಅಧ್ಯಯನಕ್ಕೊಳಪಟ್ಟ ವ್ಯಕ್ತಿಗಳ 
ವೃತ್ತಿ ವಿವರವನ್ನು ನೀಡಲಾಗಿದೆ. ಕೋಷ್ಟಕದ ಪ್ರಕಾರ 
ಶೇ.30 ರಷ್ಟು ತಮ್ಮ ಮೂಲವೃತ್ತಿಯನ್ನು 
ಬಿದಿರುನಿಂದ ಅಂದರೆ ಕಿರುಬಿದಿರು (ಕರ್‌ಗಾಯ್ದಿ), 
ಹೆಬ್ಬಿದಿರು (ಪ್ಯರ್‌ಗಾಯ್ದಿ) ಕುಕ್ಕೆ, ಬುಟ್ಟಿ ಮೀನು 
ಹಿಡಿಯುವ ತಡಿಕೆ, ಗೆರ್ಸಿ ಮುಂತಾದ 
ಸಾಮಾಗಿಗಳನ್ನು ಹೆಣೆದು ತಮಗೆ ಎಷ್ಟು ಬೇಕೋ 
ಅಷ್ಟನ್ನು ಇಟ್ಟುಕೊಂಡು ಅಕ್ಕಪಕ್ಕದ ಗ್ರಾಮಗಳಿಗೆ 
ಹೋಗಿ ಅಗ್ಗದ ಬೆಲೆಗೆ ಮಾರಾಟ ಮಾಡುತ್ತಿದ್ದರು. 
ಇಂದು ಅರಣ್ಯದೊಳಗೆ ಪ್ರವೇಶ 
ನಿಷೇಧವಿರುವುದರಿಂದ ಇವರು ಮೂಲವೃತ್ತಿಯನ್ನು 
ಕೈ ಬಿಟ್ಟಿರುತ್ತಾರೆ. ಹಿಂದೆ ಮೂಲವೃತ್ತಿಯ ಜೊತೆಗೆ 
ಇನ್ನಿತರೆ ವೃತ್ತಿಗಳು ಕಂಡು ಬರುತ್ತಿದ್ದು, ಶೇ 56 
ರಷ್ಟು ಮೂಲ ವೃತ್ತಿಯ ಜೊತೆಗೆ ಕೂಲಿ ಕೆಲಸ, 
ಮನೆಕೆಲಸ ಹಾಗೂ ಜಮೀನಿನ ಕೆಲಸಗಳಲ್ಲಿ ತಮ್ಮನ್ನು 
ತಾವು ತೊಡಗಿಸಿಕೊಂಡಿದ್ದು, ಕೂಲಿ ಕೆಲಸಕ್ಕೆ 
ಹೋಗುವಾಗ ಹಿಂದೆ ಐದು ರೂಪಾಯಿಯನ್ನು 
ಕೊಡುತ್ತಿದ್ದರು, ಇಲ್ಲಿ ಪುರುಷರು ತಮ್ಮ 
ಪೋಷಕರೊಟ್ಟಿಗೆ ತಾವು ಕೂಡ ಕೂಲಿಯಾಳುಗಳಾಗಿ 
ಜೀತ ಕೆಲಸಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಮಾಡುತ್ತಿದ್ದು, 
ತಾವು ಕೆಲಸ ಮಾಡುವ ಗ್ರಾಮಸ್ಥರ ಮನೆಗಳಲ್ಲಿ 
ಇದ್ದು ಬೆಳಿಗ್ಗೆ ಎದ್ದು ದನದ ಕೊಟ್ಟಿಗೆ ಸ್ವಚ್ಚಗೊಳಿಸಿ 
ನಂತರ ಇನ್ನಿತರೆ ಕೆಲಸಗಳನ್ನು ಮಾಡುತ್ತಿದ್ದರು. 
ಮಹಿಳೆಯರನ್ನು ಬೆಳಿಗ್ಗೆ 7.30 ಯಿಂದ ಸಂಜೆ 6 
ಗಂಟೆಯ ತನಕ ದುಡಿಸಿಕೊಳ್ಳುತ್ತಿದ್ದರು. ಕೆಲಸ ಬೇಗ 
ಮುಗಿಸಿ ಎಂದು ಇವರ ಮೇಲೆ ಒತ್ತಡ ಹಾಕಿ ಕೆಲಸ 
ಮುಗಿಯುವವರೆಗೂ ಬಿಡುತ್ತಿರಲಿಲ್ಲ. ಕೆಲವೊಮ್ಮೆ 
ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುವುದು 7 
ಗ೦ಟೆಯಾಗುತ್ತಿತ್ತು. ಇಂದಿಗೂ ಹೆಚ್ಚಿನ ಮಂದಿ ಕೂಲಿ 
ಕೆಲಸಗಳಲ್ಲಿ ತೊಡಗಿದ್ದು ಮಹಿಳೆಯರಿಗೆ ಕೂಲಿ 200 
ರಿಂದ 250 ಹಾಗೂ ಪುರುಷರಿಗೆ 350-400 
ಆಗಿದ್ದು, ಬೆಳಿಗ್ಗೆ 8ರಿಂದ ಸಂಜೆ 5.30 ತನಕ ಕೆಲಸ 


ನೀಡುತ್ತಾರೆಂದು ಹೇಳಿರುತ್ತಾರೆ. ಬೇಸಿಗೆಯಲ್ಲಿ ಕೂಲಿ 


ಕೆಲಸ ಸಿಗದಿದ್ದಾಗ ಕಾಡಂಚಿನಲ್ಲಿರುವ/ಗ್ರಾಮದ 
ಅಕ್ಕಪಕ್ಕ ಜಮೀನಿನಲ್ಲಿರುವ ರೋಜಗಿಡ, 
ಹತ್ತಿಗಿಡಗಳನ್ನು ಸಂಗ್ರಹಿಸುವುದು, ಶುಂಠಿಗಳನ್ನು, 


ಗೇಲ್‌ಗಳನ್ನು ಸಂಗ್ರಹಿಸುವುದರ ಜೊತೆಗೆ ಹಳ್ಳ, ಕೆರೆ, 
ತೊರೆಗಳಿಗೆ ಹೋಗಿ ನಳ್ಳಿ, ಮೀನು ಹಿಡಿಯುವುದನ್ನು 
ಕಾಣುತ್ತೇವೆ. 
ಕೋಷ್ಠಕ 5: ಅಧ್ಯಯನಕ್ಕೆ ಒಳಪಟ್ಟ ವ್ಯಕ್ತಿಗಳ 
ಕುಟುಂಬದ ವಾರ್ಷಿಕ ಆದಾಯ 


ಕ್ರಸಂ | ವಾರ್ಷಿಕ ಆದಾಯ ಸಂಖ್ಯೆ | ಶೇಕಡ 
I 10 ಸಾವಿರಕ್ಕಿಂತ ಕಡಿಮೆ 20 40 
2 1೨-20 ಸಾವಿರ 25 ೨0 
ತ 30 ಸಾವಿರಕ್ಕಿಂತ ಅಧಿಕ 05 10 
4 ಒಟ್ಟು 58 11 
ಮೇಲಿನ ಕೋಷ್ಟಕದಲ್ಲಿ ತಿಳಿಸಿರುವಂತೆ 


ಬೆಟ್ಟಕುರುಬ ಸಮುದಾಯದ ಕುಟುಂಬದ ವಾರ್ಷಿಕ 
ಆದಾಯವನ್ನು ಗಮನಿಸಿದಾಗ ಶೇ 40 ರಷ್ಟು 10 


ಸಾವಿರಕ್ಕಿಂತ ಕಡಿಮೆ ಆದಾಯವನ್ನು 
ಹೊಂದಿದ್ದವರಾಗಿದ್ದು, ಶೇ 50 ರಷ್ಟು 15-20 
ಸಾವಿರ ವಾರ್ಷಿಕ ಆದಾಯವನ್ನು 


ಹೊಂದಿರುವುದನ್ನು ಗಮನಿಸಬಹುದಾಗಿದೆ. ಶೇ 10 
ರಷ್ಟು ಜನರು ಮಾತ್ರ 30 ಸಾವಿರಕ್ಕಿಂತ ಅಧಿಕ 
ವಾರ್ಷಿಕ ಆದಾಯವನ್ನು ಹೊಂದಿದ್ದಾರೆ. 

ಕೋಷ್ಠಕ 6: ಕೃಷಿ ಭೂಮಿ ಹೊಂದಿರುವವರ ವಿವರ 


ಕ್ರಸಂ ಕೃಷಿ ಭೂಮಿ ಸಂಖ್ಯೆ | ಶೇಕಡ 
1 ಒಣ ಭೂಮಿ 31 62 
2 ನೀರಾವರಿ ಭೂಮಿ 14 28 
3 ಭೂಮ ಸಕಕರ 10 
5 ಒಟ್ಟು 50 | 100 


ಮೇಲಿನ ಕೋಷ್ಟಕದಲ್ಲಿ ತಿಳಿಸಿರುವಂತೆ ಶೇ.62 
ರಷ್ಟು ಮಂದಿ ತಮಗೆ ಒಣಭೂಮಿ ಕಂಡು ಬಂದಿದೆ 
ಎಂದು ಹೇಳಿದ್ದು, ತಮ್ಮ ಹೆಸರಿನಲ್ಲಿ ಪೋಷಕರ 


ಕಂಡು ಬಂದಿದ್ದು, ಊಟದ ಅವಧಿಯಲ್ಲಿ ಹೆಸರಿನಲ್ಲಿ, ಮಕ್ಕಳ ಹೆಸರಿನಲ್ಲಿ ಹಾಗೂ ಕುಟುಂಬದ 
ಹದಿನೈದು ನಿಮಿಷ, ಅರ್ಧಗಂಟೆಗಳ ಕಾಲ ವಿರಾಮ ಇತರ ಸದಸ್ಯರ ಹೆಸರಿನಲ್ಲಿ ಇರುವುದಾಗಿ 
VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 ಗ 


This article available at: www.srujani.in 


SRUJANI: Indian Journal of Innovative Research and Development 


ಹೇಳಿರುತ್ತಾರೆ. ಆದರೆ ವಿಧವೆ ಮಹಿಳೆಯರು 
ಭೂಮಿಯ ಖಾತೆಯನ್ನು ತಮ್ಮ ಹೆಸರಿಗೆ 
ಮಾಡಿಸಿರುತ್ತಾರೆ. ಮಳೆಯನ್ನೆ ನಂಬಿ ಕೃಷಿ 
ಬೆಳೆಯುವವರ ಸಂಖ್ಯೆ ಅಧಿಕವಾಗಿದ್ದು, ಭೂಮಿ 
ಇಲ್ಲದಿರುವವರು ಶೇ 05 ರಷ್ಟು ಕಂಡು ಬಂದಿದ್ದು, 
ತಮ್ಮ ಜೀವನೋಪಾಯಕ್ಕೆ ಕೂಲಿ ಕೆಲಸದಲ್ಲಿ 


ತೊಡಗಿರುವುದನ್ನು ಕಾಣುತ್ತೇವೆ. 
ಆರೋಗ್ಯದ ವಿವರ 


ಹಿಂದೆ ಈ ಸಮುದಾಯದವರಲ್ಲಿ ಆರೋಗ್ಯದ 
ಸ್ಥಿತಿಗತಿಗಳು ಉತ್ತಮವಾಗಿತ್ತು. ಇವರು ಕಾಡಿನಲ್ಲೇ 
ವಾಸವಿದ್ದು ಕಾಡಿನಲ್ಲಿ ದೊರೆಯುವ 
ಅರಣ್ಯೋತ್ಪನ್ನಗಳನ್ನು ತಿಂದು ಜೀವನವನ್ನು 
ನಡೆಸುತ್ತಿದ್ದರು. ಇವರು ಪ್ರಾಕೃತಿಕವಾಗಿ ಸಿಗುತ್ತಿದ್ದ 
ಆಹಾರ ಪದಾರ್ಥಗಳನ್ನು ಅತಿ ಹೆಚ್ಚು 
ಸೇವಿಸುತ್ತಿದ್ದರು. ಆರೋಗ್ಯದ ಸಮಸ್ಯೆಗಳು ಕಂಡು 
ಬಂದರೆ ಆ ಖಾಯಿಲೆಗೆ ತಕ್ಕಂತೆ ಗಿಡ ಮೂಲಿಕೆ 


ಅಥವಾ ನಾಟಿ ಔಷಧಿಗಳನ್ನು ಕುಡಿದು 
ಗುಣಮುಖರಾಗುತ್ತಿದ್ದರು. 
ಕೋಷ್ಠಕ 7: ಆರೋಗ್ಯದ ವಿವರ 
ಕ್ರಸಂ |. ಆರೋಗ್ಯದ |ಸಂಖ್ಯೆ | ಶೇಕಡವಾ 
ಸಮಸ್ಯೆಗಳು ರು 
1 ಆರೋಗ್ಯದಲ್ಲಿ 30 60 
ಹೊಂದಿರುವವರು 
2 ಆರೋಗ್ಯದಲ್ಲಿ 20 40 
ಸಮಸ್ಯೆ 
ಇಲ್ಲದಿರುವವರು 
3 ಒಟ್ಟು 50 100 


ಮೇಲಿನ ಕೋಷ್ಟಕದಲ್ಲಿ ತಿಳಿಸಿರುವಂತೆ ಶೇ 60 
ರಷ್ಟು ಮಂದಿ ತಮಗೆ ಬಿ.ಪಿ, ಶುಗರ್‌, ಅಸ್ತಮಾ 
ಹಾಗೂ ಹೊಟ್ಟೆನೋವು, ಎದೆನೋವು, ಮೈಕೈನೋವು 
ಹಾಗೂ ಗರ್ಭಕೋಶದ ಆಪರೇಷನ್‌ ಹೀಗೆ 
ಮೊದಲಾದ ಆರೋಗ್ಯ ಸಮಸ್ಯೆಗಳು ಇರುವುದಾಗಿ 


ಹೇಳಿದ್ದು, ಶೇ 40 ರಷ್ಟು ಮಂದಿ ತಮಗೆ ಸಣ್ಣಪುಟ್ಟ 
ಖಾಯಿಲೆಗಳು ಕಂಡು ಬಂದರೆ ಅಂಗಡಿಯಲ್ಲಿ 
ಮಾತ್ರೆ ತರಿಸಿ ಗುಣಮುಖರಾಗುತ್ತೇವೆ ಹೊರತು 
ಆಸ್ಪತ್ರೆಗೆ ಹೋಗುವುದಿಲ್ಲ ಎಂದು ಹೇಳಿರುತ್ತಾರೆ. 
ಪುನರ್ವಸತಿಕರಣದ ನಂತರ ಈ ಸಮುದಾಯದ 
ಜನರಲ್ಲಿ ಕೆಲವರು ಆಸ್ಪತೆಗೆ ಹೋಗುವುದನ್ನು 
ರೂಢಿಸಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ 
ಅಂಶವೇನೆಂದರೆ ಪುನರ್ವಸತಿಕರಣಕ್ಕೆ ಮುಂಚೆ 
ಇವರಿಗೆ. ಆರೋಗ್ಯದ ಸಮಸ್ಯೆಗಳು ಕಂಡು 
ಬರುತ್ತಿದ್ದದ್ದು ಅತಿ ವಿರಳವಾಗಿತ್ತು. ಪ್ರಕೃತಿದತ್ತವಾಗಿ 
ಸಿಗುವ ಆಹಾರ ಪದಾರ್ಥಗಳನ್ನು ಇವರು 
ಸೇವಿಸುತ್ತಿದ್ದರಿಂದ ಇವರಿಗೆ ಅನಾರೋಗ್ಯಗಳು ಕಂಡು 
ಬರುತ್ತಿರಲಿಲ್ಲ. ಪುನರ್ವಸತಿಕರಣದ ನಂತರ ಇವರ 
ಆಹಾರದಲ್ಲಿ ಬದಲಾವಣೆಗಳು ಕಂಡು 
ಬಂದಿರುವುದರಿಂದ ಅವು ಅವರ ಆರೋಗ್ಯದ 
ಮೇಲೂ ಕೂಡ ಪರಿಣಾಮವನ್ನುಂಟು ಮಾಡುತ್ತಿದೆ. 
ಸಾಂಸ್ಕೃತಿಕ ಆಚರಣೆಗಳು ಹಾಗೂ ಧಾರ್ಮಿಕ ಪದ್ಧತಿ 

ಇವರಲ್ಲಿ ತಮ್ಮದೇ ಆದ ಸಾಂಸ್ಕೃತಿಕ 
ಆಚರಣೆಗಳನ್ನು ಕಾಣುತ್ತೇವೆ. ಇವರಲ್ಲಿ ಅಂಬಾಲವು 
ದೇವಸ್ಥಾನಕ್ಕಿಂತಲ್ಲೂ ಮಹತ್ವದ ಸ್ಥಾನವನ್ನು 
ಪಡೆದುಕೊಂಡಿರುತ್ತದೆ. ಇಲ್ಲಿಯೇ ಶುಭ ಹಾಗೂ 
ಅಶುಭ ಕಾರ್ಯಗಳು ಕಂಡು ಬರುತ್ತವೆ. ಉದಾ:- 
ಮದುವೆಕಾರ್ಯ, ತಿಥಿಕಾರ್ಯ ಮೊದಲಾದವುಗಳು. 


ಜೊತೆಗೆ ನ್ಯಾಯ ಪಂಚಾಯಿತಿಯು ಇಲ್ಲಿಯೇ 
ನಡೆಯುತ್ತದೆ. ಆದರೆ ಹಿಂದೆ ಅಂಬಾಲದ 
ನಿರ್ಮಾಣವು ಮಣ್ಣಿನ ಗೋಡೆಗಳಿಂದ 
ನಿರ್ಮಿಸಿಕೊಳ್ಳುತ್ತಿದ್ದರು. ಆದರೆ ಇಂದು 
ಅಂಬಾಲವನ್ನು ಸರ್ಕಾರದವರು ಸೀಮೆಂಟ್‌ 
ಗೋಡೆಗಳಿಂದ ನಿರ್ಮಿಸಿರುವುದನ್ನು ಕಾಣುತ್ತೇವೆ. 
ಆದರೆ ಪುನರ್ವಸತಿಯ ನಂತರ ತಮ 


ಸಂಪ್ರದಾಯಿಕ ಹಬ್ಬಗಳು, ನೃತ್ಯಗಳು, ಹೆಣ್ಣುಮಕ್ಕಳು 
ಹಣೆಯ ಕಡೆಗೆ, ಕಣ್ಣಿನ ಕಡೆಗೆ, ನೆತ್ತಿಗೆ, ಕೈಗಳಿಗೆ 
ಅಚ್ಚೆ/ಹಸಿರನ್ನು ಹಾಕಿಸಿಕೊಳ್ಳುತ್ತಿದ್ದ.. ಪದ್ಧತಿಯು 
ಇಲ್ಲವಾಗಿದೆ. ಹಾಗೆಯೇ ಇಲ್ಲಿನ ಮಹಿಳೆಯರು ತಮ್ಮ 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 135 


This article available at: www.srujani.in 


SRUJANI: Indian Journal of Innovative Research and Development 


ಸಂಪ್ರದಾಯಿಕ ಉಡುಪನ್ನು ವಯಸ್ಸಾದ 
ಮಹಿಳೆಯರು ಧರಿಸಿದವರಾಗಿದ್ದು ಮಧ್ಯಮ 
ವಯಸ್ಸಿನ ಮಹಿಳೆಯರು ಸೀರೆ, ಚೂಡಿದಾರ್‌, ನೈಟ 
ಇವುಗಳನ್ನು ತಮ್ಮ ದಿನನಿತ್ಯದ ಇಉಡುಪಾಗಿ 
ಅಳವಡಿಸಿಕೊಳ್ಳುತ್ತಿದ್ದಾರೆ. ಬೆಟ್ಟಕುರುಬ 
ಸಮುದಾಯದ ಪುರುಷರು ಯುಗಾದಿ ಹಬ್ಬದ 
ಸಂದರ್ಭದಲ್ಲಿ ಅಕ್ಕಪಕ್ಕದ ಹಾಡಿಯಲ್ಲಿರುವ 
ಸಂಬಂಧಿಕರನ್ನು ಕರೆಸಿ ಕೊಳಲು, ಡೋಲುಗಳನ್ನು 
ಬಾರಿಸಿ ನೃತ್ಯ ಮಾಡುತ್ತಿದ್ದ ಪದ್ಧತಿಯು 
ಕಡಿಮೆಯಾಗಿವೆ ಅಥವಾ ನಶಿಸಿ ಹೋಗುವ ಹಂತಕ್ಕೆ 
ಬಂದಿದೆ ಎಂದರೂ ತಪ್ಪಾಗಲಾರದು. 


ಸಮಸ್ಯೆಗಳು 


* ಗಿಡ-ಮರಗಳು, ಪ್ರಾಣಿ-ಪಕ್ಷಿಗಳ ಸಂಕುಲದ 
ಬಗ್ಗೆ ಇದ್ದ ಪರಿಚಯವು ಇಂದು ಇಲ್ಲವಾಗಿದೆ. 
ಜೊತೆಗೆ ಯಾವ ತಿಂಗಳಿನಲ್ಲಿ ಯಾವ ಮಳೆ, 
ಗೆಡ್ಡೆಗೆಣಸು, ಹಣ್ಣುಗಳು, ಅಣಬೆಗಳ ಬಗೆಗೆ 
ಗಾಢವಾದ ಅಥವಾ ಆಳವಾದ ಅರಿವು 
ಕಡಿಮೆಯಾಗಿರುವುದು. 


* ಸ್ತೀ ಮತ್ತು ಪುರುಷರ ಪರಸ್ಪರ 
ಸಮಾನತೆಯಿಂದ ತೊಡಗಿಸಿಕೊಂಡ ಪೂರಕ 
ಕುಲಕಸುಬುಗಳು ಪುನರ್ವಸತಿಕರಣದಿಂದ ಸ್ತೀ 
ಮತ್ತು ಪುರುಷರ ವೃತ್ತಿಯು 
ವಿಂಗಡಣೆಯಾಯಿತು. ಇದರ ಜೊತೆಗೆ ಮಣ್ಣಿನ 
ಗೋಡೆಗಳಲ್ಲಿ ಮಹಿಳೆಯರು ಬಿಡಿಸುತ್ತಿದ್ದ 
ಚಿತ್ರಕಲೆಗಳು ಮರೆಯಾದವು. 

* ಪುನರ್ವಸತಿಯ ನಂತರ ಸ್ತೀಯರ ಮೇಲೆ 
ನಡೆಯುವ ದೌರ್ಜನ್ಯಗಳ ಸಂಖ್ಯೆ 
ಅಧಿಕವಾಗುತ್ತ ಬಂದಿತು. ಆಕೆಯು ತನ್ನ 

ಕುಟುಂಬದಲ್ಲಿ ಶೋಷಣೆಗೆ ಒಳಗಾಗುವುದರ 

ಜೊತೆಗೆ ಹೊರಗಿನ ಪ್ರಪಂಚದ ಕೂಲಿ ಕೆಲಸ 
ಮಾಡುವ ಸ್ಥಳಗಳಲ್ಲಿಯೂ ಶೋಷಣೆಗೆ 
ಒಳಗಾಗುವುದನ್ನು ಕಾಣುತ್ತೇವೆ. 


ಕಾಡುಪ್ರಾಣಿಗಳು ಇವರ ಜಮೀನಿಗೆ ಬಂದು 
ಬೆಳೆಗಳನ್ನು ನಾಶ ಪಡಿಸುತ್ತಿವೆ. 

ಹಣದ ಸಮಸ್ಯೆಯಿಂದಾಗಿ ಉಳಿತಾಯ 
ಸಂಘದ ಸದಸ್ಯತ್ವವನ್ನು ಅರ್ಧದಲ್ಲಿಯೇ ಕೈ 
ಬಿಟ್ಟಿರುವ ಪ್ರಸಂಗಗಳು ಕಂಡು ಬಂದಿವೆ. 
ಇಂದಿಗೂ ಕೂಡ ಪೋಷಕರು ತಮ್ಮ 
ಮಕ್ಕಳನ್ನು ಶಾಲೆ ಬಿಡಿಸಿ ಕೂಲಿ ಕೆಲಸಗಳಿಗೆ 
ಕರೆದುಕೊಂಡು ಹೋಗುತ್ತಿದ್ದಾರೆ. 


ದೇವರಗುಡ್ಡರ ಹೆಸರಿನಲ್ಲಿ ಶಾಲೆ ಬಿಡುವವರ 
ಪ್ರಮಾಣವು ಬಾಲಕಿಯರಿಗಿಂತ ಬಾಲಕರೇ 
ಹೆಚ್ಚಾಗಿವೆ. 

ಆರೋಗ್ಯದ ವಿಚಾರಕ್ಕೆ ಬಂದರೆ ಪುರುಷರು 
ಮದ್ಯಪಾನ, ಧೂಮಪಾನ, ಗುಟುಕ ಚಟಗಳಿಗೆ 
ಒಳಗಾದರೆ, ಮಹಿಳೆಯರು ಎಲೆಅಡಿಕೆ, 
ಹೊಗೆಸೊಪ್ಪು, ಟೀ, ಗುಟುಕ ಚಟಗಳಿಗೆ 
ಒಳಗಾಗಿ ಮಾರಕವಾದ ಕ್ಯಾನ್ಸರ್‌ ಖಾಯಿಲೆಗೆ 
ತುತ್ತಾಗುತ್ತಿದ್ದಾರೆ. ಹಾಗೆಯೇ ಈ 
ಸಮುದಾಯದಲ್ಲಿ ಗರ್ಭಿಣಿಯರು, 
ಬಾಣ೦ತಿಯರು, ಮಕ್ಕಳು ಅಪೌಕತೆಯಿಂದ 
ಬಳಲುತ್ತಿದ್ದು, ಆಸ್ಪತ್ರೆಗಳಿಗೆ ಹೋಗದೆ ಹಾಗೂ 
ಒಳ್ಳೆಯ ಪೌಷ್ಟಿಕಾಂಶಯುಕ್ತ ಆಹಾರವನ್ನು 
ತೆಗೆದುಕೊಳ್ಳದೆ ದೇವರ ಮೊರೆ ಹೋಗಿ ತಮ್ಮ 
ಜೀವ, ಮಕ್ಕಳ ಜೀವ, ಕುಟುಂಬದವರ 
ಜೀವವನ್ನು ಬಲಿ ಕೊಡುವ ಪ್ರಸಂಗಗಳು 
ಇಂದಿಗೂ ನಡೆಯುತ್ತಿವೆ. ಇದರ ಜೊತೆಗೆ 
ಇತ್ತೀಚಿನ ದಿನಗಳಲ್ಲಿ ಕೆಲವರು ಬಿ.ಪಿ. ಶುಗರ್‌, 
ಅಸ್ತಮಾ ಹೀಗೆ ಮೊದಲಾದ ಖಾಲೆಗಳಿಗೆ 
ತುತ್ತಾಗುತ್ತಿರುವುದನ್ನು ಕಾಣುತ್ತೇವೆ. 

ಈ ಸಮುದಾಯದವರಲ್ಲಿ ಇಂದಿಗೂ ಬಾಲ್ಯ 
ವಿವಾಹ ಪದ್ಧತಿ ಅಸ್ಥಿತ್ತದಲ್ಲಿದೆ. 
ಪುನರ್ವಸತಿಕರಣಕ್ಕೆ ಒಳಗಾದ ಹಾಡಿಗಳಲ್ಲಿ 
ವಸತಿ ಸಮಸ್ಯೆಗಳು ಕಂಡು ಬಂದಿದ್ದು, ಒಂದು 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 136 


This article available at: www.srujani.in 


SRUJANI: Indian Journal of Innovative Research and Development 


ಮನೆಯಲ್ಲಿ ಎರಡು ಮೂರು ಸಂಸಾರಗಳು 
ಒಟ್ಟಿಗೆ ವಾಸಿಸುವುದನ್ನು ಕಾಣುತ್ತೇವೆ. 
ಪುನರ್ವಸತಿಕರಣಕ್ಕೆ ಒಳಪಟ್ಟ ಕುಟುಂಬದವರ 
ಜೊತೆಗೆ ಅವರ ಸಂಬಂಧಿಕರು ಕೂಡ ಬಂದು 
ವಾಸಿಸುತ್ತಿದ್ದು, ಅವರು ವಸತಿ ಸಮಸ್ಯೆ ಹಾಗೂ 
ಮೂಲ ದಾಖಲಾತಿಯು ತಾವು ಹಿಂದೆ 
ವಾಸಿಸುತ್ತಿದ್ದ ಹಾಡಿಗಳಲ್ಲಿ ಕ೦ಡು ಬಂದಿದ್ದು 
ಅವರು ತಮ್ಮ ಸೌಲಭ್ಯಗಳನ್ನು ಪಡೆಯಲು ಆ 
ಹಾಡಿಗೆ ಹೋಗಬೇಕಾಗಿದ್ದು, ವಯಸ್ಸಾದವರು 
ದೂರದ ಊರಿಗೆ. ಪಯಣ ಬೆಳೆಸಲು 
ಸಾಧ್ಯವಾಗದೆ ತಮಗೆ ಸಿಗುವ ಸೌಲಭ್ಯಗಳಿಂದ 
ವಂಚಿತರಾಗುತ್ತಿದ್ದಾರೆ. 
ಪಿಂಚಣಿ ಸೌಲಭ್ಯ, ಪೌಷ್ಟಿಕ ಆಹಾರ ಇತ್ಯಾದಿ. 
ಇವರು ಇಂದಿಗೂ ಕೂಡ ಸಾರಿಗೆ 
ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕೆಲವೊಂದು 
ಹಾಡಿಗಳಿಗೆ ಸರ್ಕಾರಿ ವಾಹನಗಳಿಗೆ ಬದಲಾಗಿ 
ಖಾಸಗಿ ವಾಹನಗಳು ಕಂಡು ಬಂದಿದ್ದು, ತಮ್ಮ 
ಆಟೋರಿಕ್ಷಾಗಳನ್ನು ಬಿಡಲು ಸೀಟು 
ಭರ್ತಿಯಾಗಿರಬೇಕು ಇಲ್ಲದಿದ್ದರೆ ಬಿಡುವುದಿಲ್ಲ. 
ಈ ತೊಂದರೆಗಳನ್ನು ದಿನನಿತ್ಯ ಶಾಲಾ/ 
ಕಾಲೇಜುಗಳಿಗೆ. ಹೋಗುವ ವಿದ್ಯಾರ್ಥಿಗಳು 
ಅನುಭವಿಸುತ್ತಿದ್ದಾರೆ. 

ಅವರ ಸಾಂಸ್ಕೃತಿಕ ಆಚರಣೆಗಳು ಹಾಗೂ 
ಧಾರ್ಮಿಕ ನಂಬಿಕೆಗಳು ನಶಿಸಿ ಹೋಗುತ್ತಿವೆ. 
ಸತ್ತಿರುವ ಪೂರ್ವಜರು ತಮ್ಮ ಜೊತೆ 
ಇದ್ದಾರೆಂಬ ನಂಬಿಕೆಯಲ್ಲಿ ಇದ್ದ ಜನರಿಗೆ 
ಪುನರ್ವಸತಿಕರಣವು ದಿಗಿಲನ್ನು ಹುಟ್ಟಿಸಿತು. 
ಇದರ ಜೊತೆಗೆ ತಮ್ಮ ಕುಲದ ನೆಲೆಯನ್ನು 


ಉದಾಹರಣೆಗೆ, 


ಯುವಕ/ಯುವತಿಯರು 
ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. 


ಉದ್ಯೋಗದ 


ಪರಿಹಾರೋಪಾಯ ಕ್ರಮಗಳು 


ಅರಣ್ಯದೊಳಗೆ ಅವರು ಭಾವನಾತ್ಮಕವಾದ 
ಸಂಬಂಧವನ್ನು ಇಟ್ಟುಕೊಂಡಿರುವುದರಿಂದ ಆ 
ಭಾವನಾತ್ಮಕ ನಂಟನ್ನು ಮುಂದುವರಿಸಲು 
ಅವಕಾಶಗಳಿರಬೇಕು. 


ಮೂಲ ವೃತ್ತಿ ಹಾಗೂ ಕುಂಬ್ರಿ ಬೇಸಾಯದ 
ಪದ್ಧತಿ, ಗುಡಿಸಲು ನಿರ್ಮಾಣ ಹೀಗೆ 
ಮೊದಲಾದ ವೃತ್ತಿಗಳಲ್ಲಿ ಮಹಿಳೆಯರು ಹಾಗೂ 
ಪುರುಷರು ಒಂದುಗೂಡಿ ಆ ವೃತ್ತಿಯನ್ನು 
ಕೈಗೊಳ್ಳುವಂತೆ ಪ್ರೇರೇಪಿಸಬೇಕು. 


ಕುಟುಂಬದ ಒಳಗೆ ಹಾಗೂ ಹೊರಗೆ 
ನಡೆಯುವ ಶೋಷಣೆಗಳು, ದೌರ್ಜನ್ಯಗಳ 
ಎರುದ್ಧ ಮಹಿಳೆಯರು ತಮ್ಮನ್ನು ತಾವು 


ರಕ್ಷಿಸಿಕೊಳ್ಳುವ ಸ್ವ ಅರಿವು ಮೂಡಿಸುವ 
ಕಾರ್ಯಯೋಜನೆಯ ಅಗತ್ಯವಿದೆ. 


ಅರಣ್ಯ ಇಲಾಖೆಯಿಂದ ಹಾನಿಗೊಳಗಾದ 
ಕುಟುಂಬಗಳಿಗೆ ಬೆಳೆ ಪರಿಹಾರವು 
ದೊರಕುವಂತಾಗಬೇಕು. 


ಸಂಘ ಬಿಟ್ಟಿರುವ ಮಹಿಳೆಯರನ್ನು ಗುರುತಿಸಿ 


ಅವರು ಮತ್ತೆ ಉಳಿತಾಯ ಸಂಘವನ್ನು 
ಮುಂದುವರೆಸಿಕೊಂಡು ಹೋಗುವಂತೆ 
ಪ್ರೇರೇಪಿಸಬೇಕಾಗಿದೆ. 


ಶಾಲೆ ಬಿಡುವ ಮಕ್ಕಳನ್ನು ಮರಳಿ ಶಾಲೆಗೆ 
ಕಳುಯಿಸುವಂತೆ ಪೋಷಕರಿಗೆ ಶಿಕ್ಷಕರು 
ಮನವೊಲಿಸಬೇಕು ಹಾಗೂ ಆ ಮಕ್ಕಳಿಗೆ 


ಕಳೆದುಕೊಂಡು ಬೇರೆಡೆಗೆ ಹೋಗುವ 
ಸನ್ನಿವೇಶವು LEAS. ಪರೀಕ್ಷೆ ಬರೆಯಲು ಅವಕಾಶವನ್ನು 
ಕಲಿಸಿಕೊಡಬೇಕು. 
ಈ ಸಮುದಾಯದಲ್ಲಿ ಬೆರಳೆಣಿಕೆಯಷ್ಟು 4 
ಪ್ರಭಾವದಿಂದ ಸಮುದಾಯದ ಮಕ್ಕಳನ್ನು 
VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 137 


This article available at: www.srujani.in 


SRUJANI: Indian Journal of Innovative Research and Development 


ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುತ್ತಿದ್ದಾರೆ. 
ಇಂತಹ ಹಾಡಿಗಳಿಗೆ ಶೈಕ್ಷಣಿಕ ಅಧಿಕಾರಿಗಳು 
ಭೇಟಿ ನೀಡಿ ಅವರಿಗೆ ಮನವರಿಕೆ ಮಾಡಬೇಕು. 


* ಆರೋಗ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನು 


ಹೆಚ್ಚು ಕಾರ್ಯಕ್ರಮಗಳು ಆಸ್ಪತ್ರೆಯ 
ವತಿಯಿಂದ ಜರುಗಬೇಕು. 

* ಬಾಲ್ಯ ವಿವಾಹವು ಆರೋಗ್ಯದ ಮೇಲೆ 
ನಕಾರತ್ಮಕವಾದ ಪರಿಣಾಮವನ್ನು ಉಂಟು 


ಮಾಡುತ್ತದೆ ಎಂಬ ಅರಿವು ಮೂಡಿಸಬೇಕು. 


* ವಸತಿ ಸಮಸ್ಯೆಗಳಿಗೆ ಒಳಗಾದ ಹಾಡಿಗಳಿಗೆ 


ಸರ್ಕಾರವು ಪ್ರತ್ಯೇಕವಾದ ಎಲ್ಲ 
ಸವಲತ್ತುಗಳಿರುವ ವಸತಿ ಸೌಕರ್ಯವನ್ನು 
ಒದಗಿಸಿಕೊಡಬೇಕು. 

* ಇವರು ವಾಸಿಸುವ ಹಾಡಿಗಳಲ್ಲಿಯೇ 


ಮೂಲಭೂತ ಸೌಕರ್ಯ ದೊರಕಬೇಕು. 


* ಸರ್ಕಾರವು ಇವರ ಹಾಡಿಗಳಿಗೆ ಪ್ರತ್ಯೇಕವಾದ 
ಶಾಲಾ ವಾಹನವನ್ನು ಏರ್ಪಡಿಸಿದರೆ ಆ 
ಹಾಡಿಯ ಮಕ್ಕಳಿಗೆ ಒಳ್ಳೆಯ 
ಅನುಕೂಲವಾಗುತ್ತದೆ. 


ಜಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪದ್ಧತಿಗಳನ್ನು 


ಕ್ಷೇತ್ರಗಳಲ್ಲಿಯೂ ಕೂಡ ಅವರಿಗೆ 

ಉದ್ಯೋಗದಲ್ಲಿ ಮೀಸಲಾತಿ ದೊರಕಬೇಕು. 
ಉಪಸಂಹಾರ 

ಬೆಟ್ಟಕುರುಬ ಸಮುದಾಯದವರನ್ನು 
ಪುನರ್ವಸತಿಕರಣಕ್ಕೆ ಒಳಪಟ್ಟರೂ ಕೂಡ ಅವರು 
ತಮ್ಮ ಮೂಲಭೂತ ಸೌಲಭ್ಯಗಳನ್ನು 
ಪಡೆದುಕೊಳ್ಳುವಲ್ಲಿ ಇಂದಿಗೂ ಕೂಡ 
ವಿಫಲರಾಗುತ್ತಿದ್ದಾರೆ. ತಮ್ಮ ಜೀವನೋಪಾಯಕ್ಕೆ 
ಕೂಲಿ ಕೆಲಸಗಳಿಗೆ ಬೇರೆಡೆಗೆ ವಲಸೆ 
ಹೋಗುವುದನ್ನು ಕಾಣುತ್ತೇವೆ. ಇವರಲ್ಲಿ ಬಾಲ್ಯ 
ವಿವಾಹ ಪದ್ಧತಿಯು ಅಸ್ಥಿತ್ವದಲ್ಲಿದ್ದು, ಕೆಲವು 
ಹಾಡಿಗಳಲ್ಲಿ ಬಾಲ್ಯ ವಿವಾಹವಾದವರ ವಿರುದ್ಧ 
ಕೇಸ್‌ಗಳು ಕಂಡು ಬಂದಿದ್ದು, ಅವರು ಜೈಲಿನಲ್ಲಿ ಶಿಕ್ಷೆ 
ಅನುಭವಿಸಿರುತ್ತಿರುವುದನ್ನು ಕಾಣುತ್ತೇವೆ. ಇಂದಿಗೂ 
ಕೆಲವರು ಆಧಾರ್‌ಕಾರ್ಡ್‌, ಪಡಿತರ ಚೀಟಿ, ಪೌಷ್ಟಿಕ 
ಆಹಾರದ ಚೀಟಿ ಹೀಗೆ ಮೊದಲಾದ ಸೌಲಭ್ಯಗಳಿಂದ 
ವಂಚಿತರಾಗಿರುತ್ತಾರೆ. ಇವರು ಹಿಂದೆ ಕೈಗೊಳ್ಳುತ್ತಿದ್ದ 
ಕುಂಬ್ರಿ ಬೇಸಾಯದ ಪದ್ಧತಿಯು ಕಣ್ಮರೆಯಾಗಿದೆ. 
ಭೂಮಿ ಇದ್ದರೂ ಕೂಡ ಹೊರಗೆ ಕೂಲಿ ಕೆಲಸಕ್ಕೆ 
ಹೋಗುವವರ ಸಂಖ್ಯೆಯು ಗಣನೀಯವಾಗಿ 
ಇರುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ. 
ಬೆಟ್ಟಕುರುಬ ಮಹಿಳೆಯರು ಸಬಲೀಕರಣದತ್ತ ಇಂದು 


ಮುಂದಿನ ಪೀಳಿಗೆಯವರು ಕೂಡ ಸಾಗಲು ಅನೇಕ ಅಡ್ಡಿ-ಆತಂಕಗಳನ್ನು 
ಮೈಗೂಡಿಸಿಕೊಳ್ಳುವಂತಹ ಪರಿಸರವನ್ನು ಎದುರಿಸುತ್ತಿದ್ದಾರೆ. ಕುಟುಂಬದಲ್ಲಿ ಹಾಗೂ ತಮ್ಮ 
ಬೆಳೆಸಬೇಕು ಸಮುದಾಯದ ಹಿತದೃಷ್ಟಿಯಿಂದ ನೋಡಿದಾಗ 
_ ಬುಡಕಟ್ಟು ಹ ಬೆ ಭ್ರಷ್ಟತೆ ಮಹಿಳೆಯರು ಪುರುಷರಷ್ಟೆ ಸಮಾನ ಪಾತ್ರಗಳನ್ನು 
ತ ಪ್ರದೇಶಗಳಲ್ಲಿಯೇ ಅವರಿಗೆ ಹ ಮಹಿಳೆಯರಲ್ಲಿ ಕುಟುಂಬದ 
ಪುನರ್ವಸತಿಕರಣದ ಸೌಲಭ್ಯವನ್ನು ನಿರ್ವಹಣೆ ಜವಬ್ಧಾರಿ, ತೀರ್ಮಾನ ತೆಗೆದುಕೊಳ್ಳುವ 
ಕಲಿಸಿಕೊಡಬೇಕು. ಅಧಿಕಾರಗಳು ಕಂಡು ಬಂದಿದ್ದು, ಹೊರಗಿನ 
ಟೆ ಸಾರ್ವಜನಿಕ ಕ್ಷೇತ್ರವು ಬೆಟ್ಟಕುರುಬ ಮಹಿಳೆಯರಿಗೆ 
* ಅರಣ್ಯ ಇಲಾಖೆಗಳಲ್ಲಿ ಬುಡಕಟ್ಟು ಅನೌಪಚಾರಿಕವಾಗಿ ನಿಷಿದ್ಧವಾಗಿರುವ ಸಂದರ್ಭದಲ್ಲಿ 
ಸಮುದಾಯದವರಿಗೆ ಉದ್ಯೋಗದಲ್ಲಿ ಸಾರ್ವಜನಿಕ ಆಸ್ಥಿ, ಭೌತಿಕ ಸಂಪನ್ಮೂಲಗಳು, 
ಮೀಸಲಾತಿ ಇರುವಂತೆ ಇನ್ನುಳಿದ ಸಂಸ್ಥೆಗಳ ಅಧಿಕಾರ ಸ್ಥಾನ, ರಾಜಕೀಯ ಅಧಿಕಾರ 
VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 138 


This article available at: www.srujani.in 


SRUJANI: Indian Journal of Innovative Research and Development 


ಮುಂತಾದವುಗಳು ಮಹಿಳೆಯರಿಂದ ದೂರವಾಗಿ 
ಇನ್ನಿತರೆ ಜನಾಂಗದ ಪುರುಷರ ಕೈ ಸೇರಿವೆ. 
ಪರಾಮರ್ಶನ ಗ್ರಂಥಗಳು 


ಭಟ್‌, ಹೆಚ್‌.ಕೆ. ಮತ್ತು ಶ್ರೀನಿವಾಸ, ಬಿ.ಎಂ. 
(2010). ನಾಗರಹೊಳೆ ಅರಣ್ಯ ಪದೇಶದಲ್ಲಿ 
ಬುಡಕಟ್ಟು ಜನರ ಮರುವಸತಿ ಕಾರ್ಯಕ್ರಮ. 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 
ಬೋರಲಿಂಗಯ್ಯ, ಹಿ. ಜಿ. (201). ಒಂದು 
ಬುಡಕಟ್ಟಿನ ಲೋಕದೃಷ್ಟಿ. ಪ್ರಗತಿ ಗ್ರಾಫಿಕ್ಸ್‌, 
ಬೋರಲಿಂಗಯ್ಯ, ಹಿ.ಚೆ. (2006). ಗಿರಿಜನ 
ನಾಡಿಗೆ ಪಯಣ. ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ. 
ಮಧು ಗುಂಡ್ಲುಪೇಟೆ. (2009). ಬಂಡೀಪುರ 
ಅರಣ್ಯದಲ್ಲಿರುವ ಬೆಟ್ಟಕಾಡು ಕುರುಬರ 
ಸಂಸ್ಕೃತಿ: ಅಧ್ಯಯನ. ಚಾಮರ ಪ್ರಕಾಶನ. 
ಮಧು ಗುಂಡ್ಲುಪೇಟೆ. (2002). ಕರ್ನಾಟಕ 
ಬುಡಕಟು, ಜನಾಂಗಗಳ ಅಭಿವೃಧ್ದಿ. ಅಕತ 
pe) ಲ“ ಯ 
ಪ್ರಕಾಶನ. 
ಮಧು ಗುಂಡ್ಲುಪೇಟೆ,  ಅನ್ನಪೂರ್ಣ.ಎಂ, 
ಮಂಜುನಾಥ ಬಿ.ಆರ್‌. (2017). ಕರ್ನಾಟಕ 
ಬುಡಕಟ್ಟು ಸಮುದಾಯಗಳ ಅಭಿವೃದ್ದಿ. 
ಪ್ರಜಾವಿಕಾಶ ಸೇವಾ ಸಂಸ್ಥೆ. 
ಮಹದೇವಯ್ಯ ವಿ.ಎನ್‌. (2007). 
ಹೆಗ್ಗಡದೇವನಕೋಟೆ ತಾಲ್ಲೂಕು ಆದಿವಾಸಿ 
ಬಾಲಕಾರ್ಮಿಕರು : ಒಂದು ಮಾನವಶಾಸ್ತ್ರೀಯ 
ಅಧ್ಯಯನ. ಮೈಸೂರು ವಿಶ್ವವಿದ್ಯಾನಿಲಯ. 
ಮಹಾನಂದಾ ಗೊಂದಿ. (2010). ಪರಿವರ್ತನೆ 
ಹಾದಿಯಲ್ಲಿ ಬುಡಕಟ್ಟುಗಳು. 
ಕನ್ನಡ ವಿಶ್ವವಿದ್ಯಾಲಯ. 


ಪ್ರಸಾರಾಂಗ, 


ಮಂಜುನಾಥ, ಬಿ. ಆರ್‌. (2014). ಬುಡಕಟ್ಟು 
ಮಕ್ಕಳ ಶ್ಲೆಕ್ಷಣಿಕ ಸ್ಥಿತಿಗತಿಗಳು: ಒಂದು 


ಮಾನವಶಾಸ್ತ್ರೀಯ ಅಧ್ವಯನ (ಅಪ್ರಕಟಿತ 
ಪ್ರಬಂಧ) ಮೈಸೂರು ವಿಶ್ವವಿದ್ಯಾನಿಲಯ. 
ಮುಜಾಪ್ಟರ್‌ ಅಸ್ಲಾದಿ. (2011). ಬುಡಕಟ್ಟು 
ಜನಾಂಗದ ಅತಂತ್ರ ಸ್ಥಳಾಂತರ. ಅರುಹು 
ಕುರುಹು, 


ಮೆತಿ.ಕೆ.ಎಂ. 
ಕುಲಕಸುಬುಗಳು. 
ವಿಶ್ವವಿದ್ಯಾಲಯ. 


(2002). ಬುಡಕಟ್ಟು 
ಪ್ರಸಾರಾಂಗ, ಕನ್ನಡ 


(2000. ಮೀಸಲಾತಿ 
ಕುಸುಮ. (ಅನು, 
ಆರ್‌.ಎಲ್‌). ಡೀಡ್‌ 


ಪಾರ್ವತಮ್ಮ ಸಿ. 
ಒಂದು ಗಗನ 
ಅನಂತರಾಮಯ್ಯ. 


ಸಂಸ್ಥೆ. 
ಥಿ 


VOLUME-3, ISSUE-2, MAY-JUNE 2024 ISSN: 2583-3510, Pp. 125-139 139 
This article available at: www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 140-148 
Bi-Monthly, Peer-Reviewed, Open Access, Indexed Journal 


ISS N: 2583-3510 


SIRDF 


editor@srujani.in 
www.srujani.in 


ಕನ್ನಡದ ಹುಲಿ ಡೆಪ್ಯೂಟಿ ಚೆನ್ನಬಸಪ್ಪನವರ ನಾಡು-ನುಡಿ ಸೇವೆ 


ಡಾ. ನಾಗಪ್ಪ ಸುರಳಿಕೇರಿ 


ಕನ್ನಡ ಉಪನ್ಯಾಸಕರು, ಶ್ರೀ ಸಿದ್ಧೇಶ್ವರ ಸರಕಾರಿ ಪ್ರಥಮ ದರ್ಜೆ ಕಾಲೇಜು, ನರಗುಂದ 


Abstract: 
ವಿಶ್ವದಲ್ಲಿಯೇ ನಮ್ಮ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಯಹಷಿ- 


ಮುನಿಗಳು, ಸಾದು ಸಂತರು, ಕವಿ ಪುಂಗವರು, ರಾಜ ಮಹಾರಾಜರು, ಪಂಡಿತರು ಹಾಗೂ ಶರಣರು ಜನಿಸಿದ 
ಭರತಭೂಮಿ ಇದು. ಅದೇ ರೀತಿಯಾಗಿ ಸಂಸ್ಕೃತಿಯ ಪರಿಮಳ ಹರಿಸುವ ನಮ್ಮ ಕನ್ನಡ ನಾಡಲ್ಲಿ 
ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ಶ್ವೆಕ್ನಣಿಕವಾಗಿ ಎಲ್ಲಾ ಕ್ಷೇತ್ರಗಳನ್ನು 
ಗಮನಿಸಿದಾಗ ಸಂತರು, ಶರಣರು, ಕವಿಗಳು, ನಾಡ ಪ್ರೇಮಿಗಳು, ಭಾಷಾಭಿಮಾನಿಗಳು ಹಾಗೂ ಪಂಡಿತರು 
ತಮ್ಮದೇ ಆದ ಕೊಡುಗೆಗಳನ್ನು ನಾಡಿಗೆ ನೀಡಿ ಹೋಗಿದ್ದಾರೆ. ಇಂತಹ ಶ್ರೇಷ್ಠರು ಹುಟ್ಟಿ ಬೆಳೆದು ನಡೆದಾಡಿದ 
ನಾಡು ಈ ಕರುನಾಡು. ಇವರು ನಾಡಿಗೆ ಉತ್ತಮ ಸಂದೇಶಗಳನ್ನು ನೀಡುವುದರ ಮೂಲಕ ಸಮಾಜದ ಜನರಲ್ಲಿ 
ಪಜ್ಞೆ ಮೂಡಿಸುವ ಕಾರ್ಯವನ್ನು ತಮ್ಮ ಉದಾತ್ತ ವಿಚಾರಗಳ ಮೂಲಕ ಮಾಡಿ ತೋರಿಸಿದ್ದಾರೆ. ಅಂತಹ 
ಮಹಾನ್‌ ವ್ವಕ್ಕಿಗಳಲ್ಲಿ ಡೆಷ್ಕೂಟ ಚೆನ್ನಬಸಪ್ಪನವರು ಕೂಡ ಒಬ್ಬರು. ಇವರು ನಾಡು ನುಡಿಗೆ ಅಪಾರ ಸೇವೆ 
ಸಲ್ಲಿಸಿದ್ದಾರೆ. 


Keywords: ಕನ್ನಡದ ಹುಲಿ, ಕನ್ನಡಿಗ, ಡೆಪ್ಕೂಟ ಚೆನ್ನಬಸಪ್ಪ. ನಾಡು-ನುಡಿ. 


ಪೀಠಿಕೆ 

ಕಾಲಕಾಲಕ್ಕೆ ಮಹಾನ್‌ ವ್ಯಕ್ತಿಗಳು ಹುಟ್ಟಿ ಭಾಷಾಭಿಮಾನಿಯಾಗಿ ಮತ್ತು ನಾಡು ಕಂಡ ಶ್ರೇಷ್ಠ 
ಬರುತ್ತಾರೆ. ಉದಾತ್ತ ವಿಚಾರಗಳಿಂದ ಕೂಡಿದ ಇವರ ಕನ್ನಡಿಗನಾಗಿ ತಮ್ಮ ಹೆಸರನ್ನು ಅಜರಾಮರವಾಗಿ 
ಚರಿತ್ರೆಗಳು ಮುಂದಿನ ಜನಾಂಗಕ್ಕೆ ದಾರಿ ಉಳಿಸಿ ಹೋದವರೆಂದರೆ ಡೆಪ್ಯೂಟಿ 
ದೀಪವಿದ್ದಂತೆ. ಮಹಾನ್‌ ವ್ಯಕ್ತಿಗಳ ಚರಿತ್ರೆಗಳನ್ನು  ಜೆನ್ನಬಸಪ್ಪನವರು. 
ಅಭ್ಯಾಸ ಮಾಡುವುದರಿಂದ ಚಿಕ್ಕವರು ಮುಂದೆ ಶ್ರೇಷ್ಠ ಡೆಪ್ಯೂಟಿ ಚೆನ್ನಬಸಪ್ಪನವರು ಕನ್ನಡ ನಾಡಿನ 
ಕಾರ್ಯಗಳನ್ನು ಮಾಡುವಲ್ಲಿ ಸ್ಪೂರ್ತಿಯೂ, ಸೀಮೆಯಲ್ಲಿ ವಿದ್ಯಾಪಸಾರ ಮಾಡುವ ಶ್ರೇಷ್ಠ 
ಉತ್ಸಾಹವೂ ಉಂಟಾಗಿ ಅವರು ಮಹಾನ್‌ ಕಾರ್ಯವನ್ನು ಮಾಡಿದರು. ಕನ್ನಡ 
ಸಾಧಕರಾಗಬಹುದು. ನಮ್ಮ ಕನ್ನಡ ನಾಡಲ್ಲಿ ಅನೇಕ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದವರು, ನಾಡಿನ ಹಿತ 
ಮಹಾನ್‌ ವ್ಯಕ್ತಿಗಳು ಬಾಳಿ ಬದುಕಿ ಹೋಗಿದ್ದಾರೆ. ಚಿ೦ತಕರು, ಅತ್ಯಂತ ಸಾಹಸಿಗರೂ ಆಗಿದ್ದರು. 
ಅವರಲ್ಲಿ 19 ನೇ ಶತಮಾತದಲ್ಲಿ ಒಬ್ಬ ನಾಡ ಇಂತಹ ಮಹಾನುಭಾವರ ಕುರಿತು 


ಪ್ರೇಮಿಯಾಗಿ, ಶಿಕ್ಷಣ ಪ್ರೇಮಿಯಾಗಿ, ಕನ್ನಡ 


Please cite this article as: 


ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. 19ನೇ 


ನಾಗಪ್ಪ ಸುರಳಿಕೇರೆ. (2024). ಕನ್ನಡದ ಹುಲಿ ಡೆಪ್ಯೂಟಿ ಚೆನ್ನಬಸಪ್ಪನವರ ನಾಡು-ನುಡಿ ಸೇವೆ. ಸ್ಫಜನಿ: 


ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 140-148 


SRUJANI: Indian Journal of Innovative Research and Development 


ಶತಮಾನದಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳುವುದು 
ಎಲ್ಲರಿಗೂ ಸಾಧ್ಯವಾಗಿರಲಿಲ್ಲ. ಅಂದಿನ ಬ್ರೀಟಿಷರು 
ತಮ್ಮ ಅಧಿಕಾರದಲ್ಲಿ ಅಲ್ಲಲ್ಲಿ ಶಾಲೆಗಳನ್ನು ತೆರೆದು 
ಪ್ರಜೆಗಳಿಗೆ ವಿದ್ಯಾದಾನ ಮಾಡುತ್ತಿದ್ದರು. ಇಂತಹ 
ಸಮಯದಲ್ಲಿ ನಮ್ಮ ನಾಡಿನ ಅನೇಕ ಮಹನೀಯರು 
ಸಾಮಾಜಿಕ, ಶೈಕ್ಷಣಿಕ ಕಾರ್ಯಗಳನ್ನು ಮಾಡುವಲ್ಲಿ 
ಮುಂದೆ ಬರುತ್ತಾರೆ. ಕ್ರಿಶ. 1834 ರ ಸುಮಾರಿನಲ್ಲಿ 
ಕನ್ನಡ ನಾಡಿನಲ್ಲಿ ಶಿಕ್ಷಣದ ಪರಿಸ್ಥಿತಿ ಸರಿಯಿರಲಿಲ್ಲ. 
ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮರಾಠಿ 
ಭಾಷೆಯ ಪ್ರಭಾವ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಇಂತಹ 
ಸಂದರ್ಭದಲ್ಲಿ ಧಾರವಾಡ ಭಾಗದಲ್ಲಿ ಕನ್ನಡಕ್ಕೆ 
ಪ್ರೋತ್ಸಾಹ ನೀಡಿ, ದೊಡ್ಡ ಸ್ಥಾನಮಾನ ನೀಡುತ್ತಾ 
ಕನ್ನಡವನ್ನು ಮತ್ತೆ ಉನ್ನತ ಸ್ಥಿತಿಗೆ ತರಬೇಕೆಂದು 
ಉತ್ಸಾಹಿಗಳು ಮತ್ತು ಚೈತನ್ಯಶೀಲರಾಗಿ ಒಬ್ಬ ಕನ್ನಡ 


ಸೇನಾನಿಯಾಗಿ ದೊರಕಿದವರೆಂದರೆ ಡೆಪ್ಯೂಟಿ 
ಚೆನ್ನಬಸಪ್ಪನವರು. ಈ ಕಾಲದಲ್ಲಿ ಬ್ರೀಟಿಷ್‌ 
ಅಧಿಕಾರಿಯಾಗಿದ್ದ ರಸೆಲ್‌ ಅವರ ಮನಸ್ಸನ್ನು 
ಗೆದ್ದುಕೊಂಡಿದ್ದ ಚೆನ್ನಬಸಪ್ಪನವರು ತಮ್ಮ 
ಕ್ರೀಯಾಶೀಲ ಶಕ್ತಿಯಿಂದ ಕನ್ನಡ ಕಟ್ಟುವಲ್ಲಿ 
ನಿರಂತರವಾಗಿ ಶ್ರಮಿಸಿದರು. ಕನ್ನಡದ ಸೇವೆಗೆ 
ಕಂಕಣ ಬದ್ಧರಾಗಿ ನಿಂತಿದ್ದ ಇವರ ಸಾಹಸ, 
ಧೈರ್ಯವನ್ನು ನೋಡಿ ಇವರನ್ನು "ಹುಲಿ 


ಚೆನ್ನಬಸಪ್ಪ” ಎಂದು ಕರೆಯುತ್ತಿದ್ದರು. 
ಡೆಪ್ಯೂಟಿ ಚೆನ್ನಬಸಪ್ಪನವರ ಕನ್ನಡ ನಾಡು-ನುಡಿ 
ಸೇವೆ 

"ಕನ್ನಡಕ್ಕೆ ಹೋರಾಡು ಕನ್ನಡಕಂದ, ಕನ್ನಡವ 
ಕಾಪಾಡು ನನ್ನ ಅನಂದ' ಎನ್ನುವ ಕುವೆಂಪುರವರ 
ವಾಣಿಯನ್ನು ನೆನೆಸಿಕೊಂಡರೆ ನಾವೆಲ್ಲರೂ ಕರುನಾಡ 
ತಾಯಿಯ ಮಕ್ಕಳಾಗಿ, ಕನ್ನಡ ಭಾಷೆಗಾಗಿ, ಕನ್ನಡ 


ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಕನ್ನಡದ 
ಪರಿಸ್ಥಿತಿ ಅಷ್ಟೊಂದು ಹೇಳಿಕೊಳ್ಳುವಂತಿರಲಿಲ್ಲ. ಕನ್ನಡ 
ನೆಲದಲ್ಲಿಯೇ ಕನ್ನಡ ಕಲಿಯದ, ಕನ್ನಡ 
ಮಾತನಾಡದ ಪರಿಸ್ಥಿತಿ ಈ ಉತ್ತರ ಕರ್ನಾಟಕದ 
ಭಾಗದಲ್ಲಿ ಇತ್ತು. 

ಕನ್ನಡ ನೆಲದಲ್ಲಿ ಮರಾಠಿ ಪ್ರಭಾವ ಹೆಚ್ಚಾಗಿ 
ಮರಾಠಿ ಕಲಿಯುವುದು, ಮರಾಠಿಯಲ್ಲೇ 
ಮಾತನಾಡುವುದು, ಮರಾಠಿಯಲ್ಲೇ ಶಿಕ್ಷಣ 
ಕಲಿಯುವುದು ಮುಂದುವರಿದಿತ್ತು. ಈ 
ಸ್ಥಿತಿಗತಿಯನ್ನು ನೋಡಿದರೆ ಕನ್ನಡದ ಅವಸ್ಥೆ 
ಹೇಗಾಗಿರಬಹುದು. ಕನ್ನಡ ನೆಲದಲ್ಲಿ ಕನ್ನಡವೇ 
ಅನಾಥವಾಗಿತ್ತು. ಇಂತಹ ಸಂದಿಗ್ದ ಪರಿಸ್ಥಿತಿಯಲ್ಲಿ 
ಕರುನಾಡ ಕಂದನಾಗಿ, ಕನ್ನಡ ನಾಡು-ನುಡಿ 
ಹೋರಾಟಕ್ಕಾಗಿ, ಕಾಪಾಡುವುದಕ್ಕಾಗಿ, ಕರುನಾಡಿಗೆ 
ಬೆಳಕು ಕೊಡುವ ಸೂರ್ಯನಾಗಿ, ಕನ್ನಡದ 
ಹೆಮ್ಮೆಯ ಪುತ್ರನಾಗಿ, ಕನ್ನಡಕ್ಕೆ ಪುರಸ್ಕಾರ 
ದೊರಕಿಸುವ ಒಬ್ಬ ಕನ್ನಡ ಸೇನಾನಿಯಾಗಿ, "ಕನ್ನಡ 
ಭಾಷೆಗೆ ಹೊಸ ಚೈತನ್ಯವನ್ನು ನೀಡಿ ಬೆಳಗುವಂತೆ 
ಮಾಡಿದ ಚಿಲುಮೆಯ ಸ್ಫೂರ್ತಿಯಾಗಿ', "ಮುಂಬೈ 
ಕರ್ನಾಟಕದಲ್ಲಿ ನಶಿಸಿ ಹೋಗಬಹುದಾಗಿದ್ದ ಕನ್ನಡ 
ಭಾಷೆಗೆ ಜೀವ ತುಂಬಿಸಿದ ಪುಣ್ಯಜೀವಿಯಾಗಿ', 
ಕರುನಾಡು ದೇವಿಗೆ ಸಿಕ್ಕ ಒಬ್ಬ ಅಪ್ರತಿಮ 
ಕನ್ನಡಿಗನೆಂದರೆ ಡೆಪ್ಯೂಟಿ ಚೆನ್ನಬಸಪ್ಪನವರು. 

ಮೇಲೆ ಹೇಳಿದ ಕುವೆಂಪುರವರ ವಾಣಿ 
ಚೆನ್ನಬಸಪ್ಪನವರಗೆ ಬಹಳ ಸುಂದರವಾಗಿ 
ಅನ್ವಯಿಸುತ್ತದೆ. ಒಬ್ಬ ಕನ್ನಡಿಗನಾಗಿ. ಆಗಿನ 
ಕಾಲದಲ್ಲಿದ್ದ ಅನ್ಯಭಾಷೆ ಪ್ರಭಾವವನ್ನು ಹಿಮ್ಮೆಟ್ಟಿಸಿ, 
ಕನ್ನಡ ನಾಡು-ನುಡಿ, ಶಿಕ್ಷಣ, ಸಾಹಿತ್ಯ ಮತ್ತು 
ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹಾಕಾರ್ಯಕ್ಕೆ 


ನಾಡಿಗಾಗಿ ಹೋರಾಡಬೇಕು, ನಾಡು-ನುಡಿಯನ್ನು ನಾಂದಿ ಹಾಡಿದವರು. ಇಂತಹ ಒಬ್ಬ ಶ್ರೇಷ್ಠ ಕನ್ನಡಿಗ 
ಕಾಪಾಡಬೇಕಾಗಿರುವುದು ಪ್ರತಿಯೊಬ್ಬರ ಸಿಗದೇ ಹೋಗಿದ್ದರೆ ಕನ್ನಡದ ಸ್ಥಿತಿ ಇನ್ನೂ ಆಗಿನ 
ಕರ್ತವ್ಯವೆಂದು ಅರಿತುಕೊಳ್ಳಬೇಕು. 19ನೇ ಕಾಲಕ್ಕೆ ಹಾಗೆಯೇ ಇರುತ್ತಿತು. ಇದನ್ನು ಮನಗಂಡು 
ಶತಮಾನದ ಉತ್ತರಾರ್ಧವು ಮುಂಬೈ ಕರ್ನಾಟಕದಲ್ಲಿ ಚೆನ್ನಬಸಪ್ಪನವರು ಡೆಪ್ಯೂಟಿ ಎಜ್ಯುಕೇಶನಲ್‌ 
ಮರಾಠಿಯ ಪ್ರಾಬಲ್ಯ ಹಾಗೂ ಇಂಗ್ಲೀಷಿನ ಪ್ರಭಾವ  ಇನ್‌ಸೆಕ್ಷರ ಹುದ್ದೆಯಲ್ಲಿದ್ದಾಗ ಆಗಿನ ಬ್ರೀಟಿಷ್‌ 
VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 141 


This article available at: www.srujani.in 


SRUJANI: Indian Journal of Innovative Research and Development 


ಅಧಿಕಾರಿಯಾಗಿದ್ದ ರಸೆಲ್‌ ಸಾಹೇಬರಿಗೆ ಕನ್ನಡ 
ನಾಡು-ನುಡಿಯ ಇಡೀ ಇತಿಹಾಸವನ್ನು ಅವರಿಗೆ 
ಮನವರಿಕೆ ಮಾಡಿದಾಗ ರಸೆಲ್‌ ಸಾಹೇಬರು 
ಕನ್ನಡದ ಪರವಾಗಿ ಶ್ರಮಿಸಲು ಮುಂದಾದರು. 


ಡೆಪ್ಯೂಟಿ ಚೆನ್ನಬಸಪ್ಪನವರು 1865 ರಲ್ಲಿ 
ಸ್ಥಾಪಿಸಿದ 'ಮಠಪತ್ರಿಕೆ'ಯ ಮೊದಲ ಸಾಲು ಈ 
ರೀತಿ ಇದೆ. “ಈ ಕರ್ನಾಟಕ ಶೀಮೆಯಲ್ಲಿ 
ಶುದ್ಧವಾದ ಕನ್ನಡ ಭಾಷೆಯ ವಿಸ್ತಾರವು ಆಗತಕ್ಕದ್ದು” 
ಎ೦ದು ಹೇಳಿದ್ದಾರೆ. 1865 ರಲ್ಲಿಯೇ ನಮ್ಮ ಕನ್ನಡ 
ಪ್ರದೇಶಕ್ಕೆ 'ಕರ್ನಾಟಕ' ಎಂದು ಕರೆದಿರುವುದು 
ಹೆಮ್ಮೆಯ ವಿಷಯವಾಗಿದೆ. ಮುಂದೆ 1973 
ನವಂಬರ 1 ರಂದು `ಮೈಸೂರು ರಾಜ್ಯ' ಇದ್ದ 
ಹೆಸರು ಬದಲಾಗಿ “ಕರ್ನಾಟಕ' ಎಂದಾಯಿತು. ನಮ್ಮ 
ರಾಜ್ಯಕ್ಕೆ ಕರ್ನಾಟಕ ಹೆಸರನ್ನು 1865 ರಲ್ಲಿಯೇ 
ಡೆಪ್ಯೂಟಿ ಚೆನ್ನಬಸಪ್ಪನವರು ಸೂಚಿಸಿದ್ದರು. 

ಚೆನ್ನಬಸಪ್ಪನವರು ಡೆಪ್ಯೂಟಿ ಎಜ್ಯುಕೇಶನಲ್‌ 
ಇನ್‌ಸ್ಪೆಕ್ಟರ್‌ ಆಗಿ ನೇಮಕವಾದಾಗಿನಿಂದ ರಸೆಲ್‌ 
ಅವರಿಗೆ ಬಲಗೈ ದೊರಕಿದಂತೆ ಆಯಿತು. ಇವರಿಬ್ಬರ 
ಕಾರ್ಯವೂ ಬಹಳ ಕ್ರಿಯಾಶೀಲತೆಯಿಂದ ಕೂಡಿತ್ತು 
ಇವರ ಅವಧಿಯಲ್ಲಿ ಕನ್ನಡ ನಾಡು-ನುಡಿ, ಶಿಕ್ಷಣ- 
ಸಾಹಿತ್ಯಗಳ ಅಭಿವೃದ್ಧಿ ನಾಗಾಲೋಟದಿಂದ 
ಮುಂದುವರಿಯಿತು. ಚೆನ್ನಬಸಪ್ಪನವರು ಕನ್ನಡದ 
ಸುಪುತ್ರರಾಗಿದ್ದರಿಂದಲೂ, ಕನ್ನಡ ಭಾಷೆಯನ್ನು 
ಹೃದಯದಲ್ಲಿಟ್ಟುಕೊಂಡು ಹಾಗೂ ನಾಡ 
ಪ್ರೇಮಿಗಳಾಗಿ ಮತ್ತು ಸದಾಕಾಲ ಪ್ರಗತಿಪರ ವಿಚಾರ 
ಧಾರೆಗಳನ್ನು ರೂಢಿಸಿಕೊಂಡವರಾಗಿದ್ದರು. ಇವರು 
ಊರೂರಿಗೆ ಹೋಗಿ ಪ್ರಯತ್ನ ಪಟ್ಟಿದ್ದರ ಫಲವಾಗಿ 
ಕನ್ನಡ ಶಾಲೆಗಳು ಸ್ಥಾಪಿತವಾದವು. 

ಚೆನ್ನಬಸಪ್ಪನವರು ಶಿಕ್ಷಣ ಇಲಾಖೆಯಲ್ಲಿ 
ಡೆಪ್ಯೂಟಿ ಎಜ್ಯುಕೇಶನಲ್‌ ಇನಸ್ಪೆಕ್ಟರ್‌ ಅಧಿಕಾರಿಯಾಗಿ 
ಉತ್ತಮವಾದ ಕರ್ತವ್ಯದೊಂದಿಗೆ ಕನ್ನಡ ನಾಡು- 
ಮುಡಿಗೆ ಅನುಪಮವಾದ ಸೇವೆಸಲ್ಲಿಸಿದ್ದರು. 
ತದನಂತರ ನಿವೃತ್ತಿ ಜೀವನ ಕಳೆಯುವಾಗಲೂ 
ಅವರನ್ನು ಡೆಪ್ಯೂಟಿ ಚೆನ್ನಬಸಪ್ಪನವರು ಎಂದು 


ಕರೆಯುತ್ತಿದ್ದರು. ಹಾಗೆಯೇ ಇಂದು ಅವರು 
ಇಲ್ಲದಿದ್ದರೂ ಅವರನ್ನು ಡೆಪ್ಯೂಟಿ 
ಪದನಾಮದಿಂದಲೇ ಕರೆಯುವದು ವಾಡಿಕೆಯಾಗಿದೆ. 
“1855-56 ರಲ್ಲಿ ಧಾರವಾಡದಲ್ಲಿ ಕೇವಲ 12 
ಕನ್ನಡ ಶಾಲೆಗಳಿದ್ದವು. ಇಲ್ಲಿ 1341 
ವಿದ್ಯಾರ್ಥಿಗಳಿದ್ದರೆ, 1865-66 ರಲ್ಲಿ ಈ ಸಂಖ್ಯೆ 
ಅನುಕ್ರಮವಾಗಿ 48 ಶಾಲೆಗಳು ಮತ್ತು ವಿದ್ಯಾರ್ಥಿಗಳ 
ಸಂಖ್ಯೆ 4164 ಆಯಿತು. 1882-83 ರಲ್ಲಿ 341 
ಶಾಲೆಗಳು ವಿದ್ಯಾರ್ಥಿಗಳ ಸಂಖ್ಯೆ 29,711 ಆಯಿತು. 
ಬೆಳಗಾವಿಯಲ್ಲಿ 1855-56 ರಲ್ಲಿ 13 ಶಾಲೆಗಳು 
ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ 1498 ಇತ್ತು. 1882- 
83 ರಲ್ಲಿ 177 ಶಾಲೆಗಳು ಮತ್ತು ವಿದ್ಯಾರ್ಥಿಗಳ 
ಸಂಖ್ಯೆ 15219 ಆಯಿತು. ವಿಜಾಪೂರದಲ್ಲಿ 
ನೋಡುವುದಾದರೆ 1855-56 ರಲ್ಲಿ 9 ಶಾಲೆಗಳು 
ಮತ್ತು 395 ವಿದ್ಯಾರ್ಥಿಗಳಿದ್ದರೆ, 1882-83 ರಲ್ಲಿ 
150 ಶಾಲೆಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ 
9964” ಆಯಿತು. ಈ ಅಂಕಿಸಂಖ್ಯೆಗಳನ್ನು 
ಗಮನಿಸಿದರೆ ಶಾಲೆಗಳ ಸಂಖ್ಯೆ ಮತ್ತು ವಿದ್ಯಾರ್ಥಿಗಳ 
ಸಂಖ್ಯೆ ಬಹು ಏರಿಕೆಯಾಗಿ ದೊಡ್ಡ ಪ್ರಮಾಣದಲ್ಲಿ 
ಬೆಳವಣಿಗೆಯಾಗಿದ್ದನ್ನು ಕಾಣಬಹುದು. 
ಚೆನ್ನಬಸಪ್ಪನವರು ಮೊದಲು ಈ ಭಾಗದಲ್ಲಿದ್ದ 
ಮರಾಠಿ ಪ್ರಭಾವವನ್ನು ತಗ್ಗಿಸಿ ಕನ್ನಡ ಭಾಷೆಯನ್ನು 
ಮಾತನಾಡುವುದು, ಕನ್ನಡದ ಶಾಲೆಗಳನ್ನು 
ತೆರೆಯುವುದು, ಕನ್ನಡದಲ್ಲಿಯೇ ಕಲಿಸುವುದು, ಶಿಕ್ಷಣ 
ಪದ್ಧತಿಯಲ್ಲಿ ಕನ್ನಡವೇ ಮೊದಲಾಗಬೇಕು 
ನಾವೆಲ್ಲರೂ ಕನ್ನಡದಲ್ಲಿಯೇ ವ್ಯವಹರಿಸಬೇಕು 
ಎನ್ನುವ ವಿಚಾರಗಳನ್ನು ಕನ್ನಡಿಗರಿಗೆ ತಿಳಿಸಿ ಅವರ 
ಮನಸನ್ನು ಗೆದ್ದು ಆಗಿನ ಅಧಿಕಾರಿಗಳಿಗೆ ಮನ 
ಮುಟ್ಟುವಂತೆ ಕನ್ನಡದ ಚರಿತ್ರೆಯನ್ನು ತಿಳಿಸಿಕೊಟ್ಟಾಗ 
ಅಲ್ಲಿಂದ ಪರಿಸ್ಥಿತಿ ಸುಧಾರಿಸಲು ಸಾಧ್ಯವಾಗುತ್ತದೆ. 
ಚೆನ್ನಬಸಪ್ಪನವರ ಕಾರ್ಯ ನೊಡಿದರೆ ಸಿದ್ದಯ್ಯ 
ಪುರಾಣಿಕ ಕವಿಗಳ ವಾಣಿ "ಹೊತ್ತಿತೋ ಹೊತ್ತಿತು 
ಕನ್ನಡದ ದೀಪ' ಎಂಬುದು ನೆನಪಾಗುತ್ತದೆ. 1866 
ರಲ್ಲಿ ಚೆನ್ನಬಸಪ್ಪನವರು ಡೆಪ್ಯೂಟಿ ಎಜ್ಯುಕೇಶನಲ್‌ 


VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 1 


This article available at: www.srujani.in 


SRUJANI: Indian Journal of Innovative Research and Development 


ಇನ್‌ಸ್ಪೆಕ್ಟರ್‌ ಹುದ್ದೆಯಲ್ಲಿದ್ದಾಗ ಕನ್ನಡ ಶಾಲಾ 
ಶಿಕ್ಷಕರಿಗೆ ಒಂದು ಸೂಚನೆಯನ್ನು ನೀಡುತ್ತಾರೆ. 
ಇವರು ಸ್ಥಾಪನೆ ಮಾಡಿದ ಮಠಪತ್ರಿಕೆಯಲ್ಲಿ ಸಾಕಷ್ಟು 
ಕನ್ನಡ ನಾಡು-ನುಡಿಯ ಕುರಿತು ಸುತ್ತೋಲೆಗಳನ್ನು 
ನೋಡಬಹುದು. ಇವರು ಕಳಿಸಿದ ಕನ್ನಡ ಕುರಿತು 
ಒಂದು... ನೋಟಿಸು ಹೀಗಿತ್ತು "ಬೆಳಗಾವಿ 
ಜಿಲ್ಲೆಯಲ್ಲಿರುವ ಯಾವತ್ತು ಕನ್ನಡ ಸ್ಕೂಲ್‌ 
ಮಾಸ್ತರರಿಗೆ 
ಕಡಿಯಿಂದ ನಮ್ಮ ಕಡಿಗೆ ಬರುವ 
ಕನ್ನಡದಲ್ಲಿ  ಬರಿಯಬೇಕು” ಅಂದರೆ ಆ 
ಸಮಯದಲ್ಲಿ ಕನ್ನಡದ ಪರಿಸ್ಥಿತಿಯೂ 
ಸರಿಯಾಗಿರಲಿಲ್ಲ. ಮರಾಠಿ ಪ್ರಭಾವ ಹೆಚ್ಚಾಗಿತ್ತು. 
ಆದಕಾರಣ ಚೆನ್ನಬಸಪ್ಪನವರು ಕನ್ನಡದ ಮೇಲೆ 
ಇರುವ ಅಭಿಮಾನದಿಂದ ಮತ್ತು ಅದರ 
ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದರೆಂದು ತಿಳಿದು 
ಬರುತ್ತದೆ. 

ಚೆನ್ನಬಸಪ್ಪನವರು ಶಿಕ್ಷಣ ಇಲಾಖೆಗೆ ಸೇರುವ 
ಮೊದಲು ಮುಂಬಯಿ ಕರ್ನಾಟಕದಲ್ಲಿ ಮರಾಠಿ 
ಭಾಷೆಯ ಶಾಲೆಗಳೇ ಹೆಚ್ಚಾಗಿದ್ದವು. ಆಗಿನ ಬ್ರೀಟಿಷ 
ಸರ್ಕಾರದ ಕಾಲದಲ್ಲಿ ಈ ಭಾಗದಲ್ಲಿ 
ಮಹಾರಾಷ್ಟ್ರದವರೇ ಮುಖ್ಯ ಅಧಿಕಾರಿಗಳಾಗಿ ಕೆಲಸ 
ಮಾಡುತ್ತಿದ್ದರು. ಹೀಗಾಗಿ ನಮ್ಮ ನೆಲದಲ್ಲಿ ಮರಾಠಿ 
ಭಾಷೆ ಸರಕಾರಿ ಕಛೇರಿಗಳಲ್ಲಿ ಪ್ರಚಲಿತವಾಗಿ 


ಪತ್ರಗಳೆಲ್ಲಾ 


ಬಳಕೆಯಲ್ಲಿತ್ತು ಆಗಿನ ಜನರೂ ಸಹಿತ ಪತ್ರ 
ವ್ಯವಹಾರಗಳನ್ನು ಮರಾಠಿ ಭಾಷೆಯಲ್ಲಿ 
ಮಾಡುತ್ತಿದ್ದರು. ಕನ್ನಡವನ್ನು ಕಲಿಸದೆ ಆಗಿನ 
ಮಕ್ಕಳಿಗೆ ಮರಾಠಿಯನ್ನೇ ಕಲಿಸುತ್ತಿದ್ದರು. 

ಚೆನ್ನಬಸಪ್ಪನವರೂ ಸಹಿತ ಚಿಕ್ಕವರಿದ್ದಾಗ 
ಶಾಲೆಯಲ್ಲಿ ಮರಾಠಿ ಭಾಷೆಯನ್ನೇ 
ಕಲಿತವರಾಗಿದ್ದರು. ಮರಾಠಿಯಲ್ಲಿ ಬರಿಯಲ್ಲಿಕ್ಕೂ 


ಮಾತಾಡಲಿಕ್ಕೂ ಚೆನ್ನಾಗಿ ಬರುತ್ತಿತ್ತು. ಹೀಗಿದ್ದರೂ 
ಅವರು ತಮ್ಮ ಮಾತೃಭಾಷೆ ಕನ್ನಡವನ್ನು ಮರೆತು 
ಬಿಡಲಿಲ್ಲ. ಕನ್ನಡದ ಮಹತ್ವವನ್ನು ಪೂರ್ಣವಾಗಿ 
ತಿಳಿದುಕೊಂಡು ಶಿಕ್ಷಣಾಧಿಕಾರಿಯಾಗಿ ಬಂದ ಮೇಲೆ 


ತಿಳಿಯಪಡಿಸುವುದೇನೆಂದರೆ ನಿಮ್ಮ 


ಕರ್ನಾಟಕದವರಿಗೆ ಕನ್ನಡ ಜ್ಞಾನವೇ ಮುಖ್ಯ. 
ಕನ್ನಡದಲ್ಲಿಯೇ ವಿದ್ಯಾಪ್ರಸಾರ ಆಗಬೇಕು, ಕನ್ನಡ 
ಶಾಲೆಗಳಿಗೆ. ಪ್ರೋತ್ಸಾಹ ಕೊಡುತ್ತಾ ಹೆಚ್ಚಿನ 


ಸಂಖ್ಯೆಯಲ್ಲಿ ಆಗಿನ ಧಾರವಾಡ ಜಿಲ್ಲೆಯ ಎಲ್ಲ 
ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳನ್ನು ತೆರೆದರು. ಅಲ್ಲಿಂದ 
ಜನರಲ್ಲಿ ಕನ್ನಡ ಭಾಷೆಯ ಮೇಲೆ ಪ್ರೀತಿಯುಂಟಾಗಿ 
ಕನ್ನಡದಲ್ಲಿಯೇ ಶಿಕ್ಷಣ ಪಡೆಯಲು ಮುಂದಾದರು. 
ಕರ್ನಾಟಕದ ಈ ಭಾಗದಲ್ಲಿ ಕನ್ನಡದಲ್ಲಿ ಶುದ್ಧವಾಗಿ 
ವಿದ್ಯೆಯ ತಳಹದಿಯನ್ನು ಮೊದಲು ಊರಿದವರು 
ಡೆಪ್ಯೂಟಿ ಚನ್ನಬಸಪ್ಪನವರು. 

ಕನ್ನಡ ಭಾಷೆಯನ್ನು ಅದರ ಸಿ೦ಹಾಸನದ ಮೇಲೆ 


ಕುಳಿತುಕೊಳ್ಳುವಂತೆ ಮಾಡಬೇಕೆಂಬುದು 
ಚೆನ್ನಬಸಪ್ಪನವರ ಅಭಿಲಾಷೆಯಾಗಿತ್ತು ಆ 
ದೂರದೃಷ್ಟಿಯಿಂದಲೇ ಕೆಲಸ ಮಾಡಲು ಶುರು 


ಮಾಡಿದರು. ಕನ್ನಡದ ಜನರಿಗೆ ಅಭಿಮಾನವನ್ನು 
ಹುಟ್ಟಿಸಿ, ಮಾಸ್ತರ ಜನರಿಗೆ ಬುದ್ಧಿ ಹೇಳುತ್ತಾ ಮರಾಠಿ 
ಪ್ರಭಾವ ತಗ್ಗಿಸುತ್ತಾ ಕನ್ನಡ ಭಾಷೆಯನ್ನು ದೊಡ್ಡ 
ಮಟ್ಟಕ್ಕೆ ಒಯ್ಯಬೇಕು ಎಂದು ತಿಳಿ ಹೇಳಿ, ಮರಾಠಿ 
ಮಾತನಾಡುವ, ಕಲಿಸುವ ಮಾಸ್ತರ ಜನರಿಗೆ 
ಕೋಪದಿಂದ ಬೈದು ಕನ್ನಡದಲ್ಲಿಯೇ ಮಾತನಾಡಿ 
ಕಲಿಸಬೇಕೆಂದು ಆದೇಶ ಮಾಡುತ್ತಿದ್ದರು. 
ಧಾರವಾಡದ ಸುತ್ತಮುತ್ತಲೂ ಇರುವ ಪ್ರದೇಶಗಳಷ್ಟೇ 
ಅಲ್ಲ ಒಟ್ಟಾರೆ ಕನ್ನಡದ ನೆಲದಲ್ಲಿ ಇನ್ನೂ ಮುಂದೆ 
ಮರಾಠಿ ಕಲಿಕೆ ಬೇಡ, ಸ್ವಭಾಷೆಯನ್ನೇ ಕಲಿಯೋಣ. 
ಬರಿಯೋಣ, ಬೆಳೆಸೋಣ ಎಂದು ಹೇಳುತ್ತಿದ್ದರು. 
ಆದರೆ ಧಾರವಾಡ ಪ್ರದೇಶ ಚೆನ್ನಬಸಪ್ಪನವರು 
ಅಧಿಕಾರಿಯಾಗಿ ಕೆಲಸ ಮಾಡುವ 
ಜಿಲ್ಲೆಯಾಗಿದ್ದರಿಂದ ಧಾರವಾಡ ಭಾಗ ಸಂಪೂರ್ಣ 
ಕನ್ನಡಮಯವಾಗಲಿಕ್ಕೆ ಕಾರಣಿಕರ್ತರಾದರು. ಅವತ್ತು 
ಅಷ್ಟೇ ಅಲ್ಲ ಈಗಲೂ ಧಾರವಾಡ ಸಂಪೂರ್ಣ 
ಕನ್ನಡ ಪ್ರದೇಶವಾಗಿದೆ. ಚೆನ್ನಬಸಪ್ಪನವರು 
ಅಧಿಕಾರಿಯಾಗಿದ್ದಾಗ ಕನ್ನಡಕ್ಕೆ ಬಹಳ ಪ್ರೋತ್ಸಾಹ 
ಕೊಡುತ್ತಾ ಹೋದ ಹಾಗೆ ಕನ್ನಡ ಭಾಷೆಗೆ ದೊಡ್ಡ 


VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 143 


This article available at: www.srujani.in 


SRUJANI: Indian Journal of Innovative Research and Development 


ಸ್ಥಾನಮಾನ ಸಿಗುವ ದಿನಗಳು ಹತ್ತಿರ ಬರುತ್ತಾ 
ಇದ್ದವು. 

ಇವರ ಅಧಿಕಾರದಲ್ಲಿ ಇನ್ನೊಂದು ಆದೇಶ ಪತ್ರ 
ಹೀಗಿದೆ "ಮಹಾರಾಷ್ಟ್ರ ಶಬ್ದಗಳೂ, ಭಾಷಾ 
ರೂಢಿಗಳೂ ಗಾದೆಗಳೂ ಎಷ್ಟು ಮಾತ್ರವೂ ನಿಮ್ಮ 


ಪತ್ರಗಳಲ್ಲಿ ಬರಬಾರದೆಂಬ ಬಗ್ಗೆ ಬಹುಜಾಗ್ಯತೆ 
ಪಡಬೇಕು. ಶುದ್ಧ ಕನ್ನಡ ಶಬ್ದಗಳನ್ನು 
ಪ್ರಯೋಗಿಸುವುದು ಅತ್ಯುತ್ತಮ, ಸಂಸ್ಕೃತ 
ಸೇರಿಸುವುದು ಮಧ್ಯಮ, ಮುಸಲ್ಮಾನಿಯಾ 
ಮಹಾರಾಷ್ಟ್ರ ಮಿಶ್ರ ಮಾಡುವುದು ಕನಿಷ್ಠವೆಂದು 


ತಿಳಿದುಕೊಳ್ಳಬೇಕು.” ಎಂದು ಹೇಳಿದ್ದಾರೆ. ಅಂದರೆ 
ಇಲ್ಲಿ ಶುದ್ಧ ಕನ್ನಡ ಪ್ರಯೋಗಿಸಿ ಅತ್ಯುತ್ತಮರಾಗಿ, 
ಮರಾಠಿ ಮಿಶ್ರ ಮಾಡಬೇಡಿ, ಬಳಕೆಯಲ್ಲಿ ಬರದ 
ಹಾಗೆ ಜಾಗೃತಿವಹಿಸಿ ಎಂದು ಹೇಳಿ ಉರ್ದು ಬಳಸಿ 
ಕನಿಷ್ಠರಾಗಬೇಡಿ, ಸಂಸ್ಕೃತ ಬಳಸಿ ಮಧ್ಯಮರಾಗಬೇಡಿ 
ಕನ್ನಡ ಬಳಸಿ ಅತ್ಯುತ್ತಮರಾಗಿ ಎಂದು 
ಅಭಿಮಾನದಿಂದ ಹೇಳಿದ್ದಾರೆ. ಮುಂದುವರಿದು 
ಅವರು ಒಂದು ನೋಟಿಸಿನ ಮೂಲಕ “ಬೆಳಗಾವಿ 
ಮತ್ತು ಉತ್ತರ ಕನ್ನಡ ಇವೆರಡು ಜಿಲ್ಲೆಗಳಲ್ಲಿರುವ 
ಯಾವತ್ತು ಪಂತೋಜಿಗಳಿಗೆ ತಿಳಿಸುವುದೇನೆಂದರೆ 
ನಮ್ಮ ಕಡಿಗೆ ಬರುವ ಕಾಗದ ಪತ್ರಗಳಲ್ಲಿ ಕೆಲವು 
ಪಂತೋಜಿಗಳು ಶುದ್ಧ ಕನ್ನಡ ಬರಿಯುವುದರ ಕಡಿಗೆ 
ಬಹು ನಿರ್ಲಕ್ಷ್ಯ ಮಾಡಿರುವುದು ನಮ್ಮ ದೃಷ್ಟಿಗೆ 
ಬೀಳುತ್ತದೆ. ಅಂದರೆ ಇವತ್ತಿನಿಂದ ಹಿಡಿದು ಅವರು 


ಶುದ್ದ ಬರಿಯುವುದರ ಕಡೆಗೆ ಹೆಚ್ಚು ಲಕ 
ಐ ಜ ಖಲಿ 


ಗೊಡಬೇಕು” ಎಂದು ಆದೇಶಿಸಿದ್ದಾರೆ. 
ಚೆನ್ನಬಸಪ್ಪನವರು ಹೊರಡಿಸಿದ ಈ ಆದೇಶ 
ನೋಡಿದರೆ ಸದಾಕಾಲ ಅವರ ಮನಸ್ಸು 
ಯಾವಾಗಲೂ ಕನ್ನಡದ ಏಳಿಗೆಯನ್ನೇ 
ಬಯಸುತ್ತಿತ್ತು. 


ಚೆನ್ನಬಸಪ್ಪನವರು ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು 
ಕೊಟ್ಟು ಕನ್ನಡ ಶಾಲೆಯ ಮಾಸ್ತರ ಜನರಿಗೆ ಮತ್ತು 


ಅವರಲ್ಲಿ ಅಭಿಮಾನ ಮೂಡಿಸಿದರು. ಇವರ 
ಶ್ರಮದಿಂದ ಕನ್ನಡ ಶಾಲೆಗಳ ಸಂಖ್ಯೆ ಹೆಚ್ಚಾಗಿ, 
ಕನ್ನಡದಲ್ಲಿ ಓದು ಬರಹ ಬಲ್ಲವರು ಹೆಚ್ಚಾದರು. 
ಕನ್ನಡದಲ್ಲಿ ಲೇಖಕರು ತಮ್ಮ ಕೃತಿಗಳನ್ನು ಬರೆದು 
ಜನರಿಗೆ ತಲುಪಿಸಲು ಪ್ರಯತ್ನಿಸಿದರು. ಈ ಹಿಂದೆ 
ಕನ್ನಡ ಭಾಷೆಯಲ್ಲಿ ಶ್ರೇಷ್ಠ ಕವಿಗಳನ್ನು ನಾವು 
ನೋಡಿದ್ದೇವೆ. ಅವರಲ್ಲಿ ಪ್ರಾಚೀನ ಕವಿಗಳಾದ ಪಂಪ, 
ರನ್ನ, ಜನ್ನ ಪೊನ್ನ, ನಾಗವರ್ಮ, ವಚನಕಾರರು, 
ಕೀರ್ತನಕಾರರು, ಲಕ್ಷ್ಮೀಶ ಕುಮಾರವ್ಯಾಸ, ಹರಿಹರ, 
ಆಂಡಯ್ಯ, ಚಾಮರಸ, ರತ್ನಾಕರವರ್ಣಿ ಇನ್ನೂ 
ಇಂತಹ ಶ್ರೇಷ್ಠ ಕವಿಗಳನ್ನು ಪಡೆದ ನಾಡು ನಮ್ಮ 
ಕರುನಾಡು ಇವರೆಲ್ಲ ಯಾರೂ ಮರೆಯದ ಶ್ರೇಷ್ಠ 
ಕೃತಿಗಳನ್ನು ನಮ್ಮ ನಾಡಿಗೆ ನೀಡಿದ್ದಾರೆ. ಯಾವ 
ಭಾಷೆಗೂ ಇರದ, ಶ್ರೇಷ್ಟ ಇತಿಹಾಸವನ್ನು 
ಹೊಂದಿರುವ ಭಾಷೆ ನಮ್ಮದು. 

"ಕವಿರಾಜ ಮಾರ್ಗ'ದಲ್ಲಿ ನಮ್ಮ ನಾಡು ನುಡಿಯ 
ಕುರಿತು ಬಹಳ ಸುಂದರವಾಗಿ ತಿಳಿಸಿದ್ದಾರೆ. 
“ಕನ್ನಡನಾಡು ಕಾವೇರಿ ನದಿಯಿಂದ ಗೋದಾವರಿ 
ನದಿಯವರಿಗೆ' ಹಬ್ಬಿತ್ತು ಎ೦ಬ ಉಲ್ಲೇಖ ಬರುತ್ತದೆ. 
ಪ್ರಾಚೀನ ಕರ್ನಾಟಕದ ಅಖಂಡತೆ ಮತ್ತು ವೈಭವಕ್ಕೆ 
ಸಾಕ್ಷಿಯಾಗಿದೆ. ಈ ಅಖಂಡ ಕನ್ನಡ ನಾಡಿನ 
ಸೀಮೆಯನ್ನು ಆಗಿನ ಕಾಲದ ಅರಸರು 
ಅಭಿಮಾನದಿಂದ ಹೋರಾಡುತ್ತ ರಕ್ಷಣೆ ಮಾಡುತ್ತ 
ಬಂದಿದ್ದು ಕನ್ನಡಿಗರ ಪಾಲಿಗೆ ಅವಿಸ್ಮರಣೀಯ 
ಇತಿಹಾಸವಾಗಿದೆ. ಆದರೆ ವಿಜಯನಗರ ಸಾಮ್ರಾಜ್ಯ 
ಪತನವಾದ ಕೂಡಲೇ ಕನ್ನಡ ನಾಡು ಹರಿದು ಹಂಚಿ 
ಹೋಗಿ ತುಂಡು-ತುಂಡು ಪ್ರದೇಶಗಳಾದವು. ನಂತರ 
ಉತ್ತರ ಭಾಗದಲ್ಲಿ “ಮುಂಬೈ ಕರ್ನಾಟಕ' ಹಾಗೂ 
"ಹೈದರಾಬಾದ ಕರ್ನಾಟಕ'ವೆಂದು ಪ್ರಸಿದ್ಧವಾಗಿ 
ಮರಾಠರ ಪ್ರಭಾವದಿಂದ ಉತ್ತರ ಕರ್ನಾಟಕವನ್ನು 
"ದಕ್ಷಿಣ ಮಹಾರಾಷ್ಟ'ವೆಂದೇ ಕರೆಯುತ್ತಿದ್ದರು. 
ಬ್ರೀಟಿಷರ ಆಡಳಿತದಲ್ಲಿ ಇದು ಮುಂದುವರೆದಿತ್ತು. 


ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ವ್ಯವಹರಿಸುವುದರ ಕನ್ನಡ ನಾಡಿನ ಈ ಭಾಗದಲ್ಲಿ ಕನ್ನಡ ಭಾಷೆಯೇ 
ಜೊತೆಗೆ ಕನ್ನಡದಲ್ಲಿಯೇ ಸಹಿ ಮಾಡಬೇಕೆಂದು ನಿರ್ಲಕ್ಷಕ್ಕೆ ಒಳಗಾಯಿತು. 
VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 144 


This article available at: www.srujani.in 


SRUJANI: Indian Journal of Innovative Research and Development 


ಕನ್ನಡ ನಾಡು ಹೋಗಿ ಉತ್ತರ ಕರ್ನಾಟಕ ಭಾಗ 
"ದಕ್ಷಿಣ ಮಹಾರಾಷ್ಟ' ಎಂದಾಯಿತು. 
ಇದನ್ನೋಡಿದರೆ ಮನಸಿಗೆ ಖೇದಕರ 
ವಿಷಯವಾಗಿದೆ. ಏಕೆಂದರೆ ಒಂದು ಕಾಲದಲ್ಲಿ ಕನ್ನಡ 
ನಾಡು, ಭಾಷೆ ಸಾಹಿತ್ಯ ರಾಜಮಹಾರಾಜರು, 
ಕವಿಗಳು ಯಾವುದರಲ್ಲೂ ಕಡಿಮೆ ಇಲ್ಲದೇ 
ಮೆರೆದಾಡಿದ ನಾಡು ನಮ್ಮದು. ಆದರೂ ಕನ್ನಡ 
ಭಾಷೆಗೆ ತೊಂದರೆಯಾಗಿತ್ತು. ಏಕೆಂದರೆ ನಿಜಾಮರ, 
ಪೇಶ್ವೆಗಳ ಹಾಗೂ ಬ್ರೀಟಿಷರ ಕಾಲದಲ್ಲಿ ಕನ್ನಡ ಭಾಷೆ 
ಮರೆಯಾಯಿತು. ನಂತರ 19ನೇ ಶತಮಾನಕ್ಕೆ 
ಕನ್ನಡವನ್ನು ಕಟ್ಟಲು, ಮತ್ತೆ ಬೆಳಗಿಸಲು ಕನ್ನಡದ 
ಜ್ಯೋತಿಯಾಗಿ ಸಿಕ್ಕಿದ್ದು ಇವರೇ ನಮ್ಮ ನಿಮ್ಮೆಲ್ಲರ 
ನೆಚ್ಚಿನ ಡೆಪ್ಯೂಟಿ ಚೆನ್ನಬಸಪ್ಪನವರು. 

ಚೆನ್ನಬಸಪ್ಪನವರು ಅಧಿಕಾರದಲ್ಲಿದ್ದಾಗ ಈ ಹಿಂದೆ 


ತಿಳಿಸಿದ ಹಾಗೆ ಕವಿಗಳ ತಂಡ 
ಸೃಷ್ಟಿಯಾಗತೊಡಗಿತು. ಚೆನ್ನಬಸಪ್ಪನವರು ಕೃತಿ 
ರಚನೆ... ಮಾಡುವವರನ್ನು ಕಂಡರೆ ಅವರಿಗೆ 
ಪ್ರೋತ್ಸಾಹ ನೀಡುತ್ತಾ ಬಂದರು. ಕನ್ನಡದ 


ಅಭ್ಯಾಸವನ್ನು ಚೆನ್ನಾಗಿ ಮಾಡುವವರಿದ್ದರೆ ಅವರನ್ನು 
ಕರೆದುಕೊಂಡು ಬಂದು ಸರಕಾರಿ ಶಾಲೆಯ 
ಮಾಸ್ತರರಾಗಿ ನೇಮಕ ಮಾಡಿಕೊಳ್ಳುತ್ತಿದ್ದರು. ಅದೂ 
ಅಲ್ಲದೆ ಸಾಹಿತ್ಯದ ವಿದ್ವಾಂಸರನ್ನು ಕಂಡ ಕೂಡಲೇ 


ಅವರೆಲ್ಲರಿಗೂ ಪುರಸ್ವಾರವನ್ನು ಕೊಟ್ಟು 
ಆರ್ಥಿಕವಾಗಿಯೂ ಅವರಿಗೆ ಸಹಾಯ 
ಮಾಡುತ್ತಿದ್ದರು. 

ಬಾಣ ಕಾದಂಬರಿಯ ಸುಪ್ರಸಿದ್ಧ 
ಅನುವಾದಕರಾದ ಗಂಗಾಧರ ಮಡಿವಾಳೇಶರ 


ತುರಮರಿಯವರು ಒಂದು ಮಠದಲ್ಲಿದ್ದಾಗ ಅವರನ್ನು 


ಕರೆದುಕೊಂಡು ಬಂದು ಅವರನ್ನು ಕನ್ನಡಮ್ಮನ 
ಸೇವೆಗೆ ಅಣಿಗೊಳಿಸಿದರು.  ತುರಮರಿಯವರು 
ಟ್ರೇನಿಂಗ್‌. ಕಾಲೇಜದಲ್ಲಿ ಕನ್ನಡ ಶಿಕ್ಷಕರೆಂದು 


ಕಾರ್ಯಾರಂಭ ಮಾಡಿದರು. ತದನಂತರ ಇವರು 
ಸರಕಾರಿ ಟ್ರಾನ್ಸಲೇಟರರೂ ಆದರು. ಆ ಕಾಲದಲ್ಲಿ 
ಕನ್ನಡದ ಪುಸ್ತಕಗಳ ಸಂಖ್ಯೆ ಕಡಿಮೆ ಇದ್ದವು. ಕನ್ನಡ 


ಶಾಲೆಗಳ ಸಂಖ್ಯೆ ಹೆಚ್ಚಾಗಿದ್ದವು. ಪುಸ್ತಕಗಳ ಕೊರತೆ 
ಕಂಡು ಬಂದಾಗ ತುರಮರಿಯವರ ಕಡೆಯಿಂದ 
ಅನೇಕ ಕನ್ನಡ ಕ್ರಮಿಕ ಪುಸ್ತಕಗಳನ್ನು ಬರೆಯಿಸಿದರು. 
ಈವರೆಗೆ ಕನ್ನಡದಲ್ಲಿ ಕ್ರಮಿಕ ಪುಸ್ತಕಗಳು ಕೇವಲ 


ಮರಾಠಿ ಪುಸ್ತಕಗಳ  ಅನುವಾದಗಳಾಗಿದ್ದವು. 
ಇದನ್ನರಿತ ಚೆನ್ನಬಸಪ್ಪನವರು ನಮ್ಮ ಕನ್ನಡ 
ಭಾಷೆಯಲ್ಲೇ ಪುಸ್ತಕಗಳನ್ನು 


ಬಿಡುಗಡೆಗೊಳಿಸಬೇಕೆಂದು ಪಣ ತೊಟ್ಟರು. ಅದಕ್ಕಾಗಿ 
ಕನ್ನಡದ ಉದ್ದಾಮ ಪಂಡಿತರಾಗಿದ್ದ ಗಂಗಾಧರ 
ತುರಮರಿಯವರ ಕೈಯಿಂದ ಪ್ರಾಚೀನ ಕನ್ನಡ 
ಕವಿಗಳ, ಶಿವಶರಣರ, ದಾಸರ ನೀತಿ ಪದ್ಯಗಳನ್ನು 
ಕ್ರಮಿಕ ಪುಸ್ತಕಗಳಲ್ಲಿ ಸೇರಿಸಿದರು. 

ಇವರಂತೆಯೇ ಶಾಂತವೀರ ರಾಚಿದೇವ ಕಿತ್ತೂರು 
ಅವರು ಬೆಳಗಾವಿ ಹೈಸ್ಕೂಲಿನಲ್ಲಿ ಅನಂತರ 
ಟ್ರೇನಿಂಗ್‌ ಕಾಲೇಜಿನಲ್ಲಿಯೂ ಕನ್ನಡ ಶಿಕ್ಷಕರಾಗಿದ್ದರು. 
ಇವರು “ರಾಜಶೇಖರ ವಿಳಾಸ'ದ ಆಶ್ವಾಸಗಳಿಗೆ 


ಉತ್ತಮವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. 
ಇವರೆಲ್ಲರೂ ಬರೆದ... ಪುಸ್ತಕಗಳು ಅನೇಕ 
ವರ್ಷಗಳವರೆಗೆ ಶಾಲೆಗಳಲ್ಲಿ ಶಿಕ್ಷಕರಿಗೆ ಹಾಗೂ 
ವಿದ್ಯಾರ್ಥಿಗಳಿಗೆ ಉಪಯೋಗಿಸಲಡುತ್ತಿದ್ದವು. 
ಗಂಗಾಧರ ತುರಮರಿಯವರು ಹಳೆಗನ್ನಡದ 
ಮಹತ್ವವನ್ನು ನಮ್ಮ ಕರ್ನಾಟಕದ ಓದುಗರಿಗೆ 
ಮೊದಲು ತಿಳಿಸಿಕೊಟ್ಟವರಾಗಿದ್ದಾರೆ ಮತ್ತು 
ಹಳೆಗನ್ನಡದ ಅಭ್ಯಾಸ ಮಾಡುವವರಿಗೆ 


ಉಪಯೋಗವಾಗುವಂತೆ ಇವರು ಒಂದು ಹಳೆಗನ್ನಡ 
ನಿಘಂಟನ್ನು ಸಹ ಬರೆದರು. ಇದು ಹಳೆಗನ್ನಡದ 
ಮೊಟ್ಟಮೊದಲ ನಿಘಂಟು. ಇದನ್ನು ರಚಿಸಿದ್ದಕ್ಕಾಗಿ 


ಸರ್ಕಾರದವರು ಗಂಗಾಧರಯ್ಯನವರಿಗೆ ನಾಲ್ಕು 
ಸಾವಿರ ಇನಾಮು ಕೊಟ್ಟರು. ಇವರ ಕಾರ್ಯಕ್ಕೆ 
ಪ್ರೋತ್ಸಾಹ ನೀಡಿದವರು ಡೆಪ್ಯೂಟಿ 
ಚೆನ್ನಬಸಪ್ಪನವರು. 


ಇಷ್ಟೇ ಅಲ್ಲದೇ ಚೆನ್ನಬಸಪ್ಪನವರು ಕನ್ನಡ ಸೇವೆಗೆ 
ಕರೆದುಕೊಂಡು ಬಂದ ಇತರ ಸ್ನೇಹ ಬಳಗವೆಂದರೆ 
ವೀರಭದ್ರ ಮಡಿವಾಳೇಶ್ವರ ಪಂಡಿತ ಇವರು 


VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 145 


This article available at: www.srujani.in 


SRUJANI: Indian Journal of Innovative Research and Development 


ಕನ್ನಡದಲ್ಲಿ ಎರಡು ಕಮಿಕ ಪುಸ್ತಕಗಳನ್ನು 
ರಚಿಸಿದರು. ಇವರು ಬೆಳಗಾವಿ ಹೈಸ್ಕೂಲಿನಲ್ಲಿ 
ಅಸಿಸ್ಟಂಟ್‌ ಮಾಸ್ತರರಾಗಿದ್ದರು. ಹಾಗೂ ಹಿಂದುಗಡೆ 
ಮುನಸೀಫ್‌ ಪರೀಕ್ಷೆ ಪಾಸಾಗಿ, ಸಬ್‌ ಜಜ್‌ರಾಗಿ 
ಕೆಲಸ ಮಾಡಿದರು. ವೆಂಕಟರಂಗೋ ಕಟ್ಟಿಯವರು 
ಕ್ರಮಿಕ ಪುಸ್ತಕಗಳನ್ನಲ್ಲದೇ ಪದಾರ್ಥ ವಿಜ್ಞಾನ ಶಾಸ್ತ್ರ 
ಮತ್ತು ಅರೇಬಿಯನ್‌ ನೈಟ್ಸ್‌ ಇದರ ಭಾಷಾಂತರ 
ಮಾಡಿದರು. ಭುಜಂಗರಾವ ಹುಯಿಲಗೋಳ ಅವರು 
ಟ್ರೇನಿಂಗ್‌ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಕೆಲಸ 
ಮಾಡಿದ್ದಲ್ಲದೇ ಭೂಗೋಲಶಾಸ್ತ್ರದ ಕುರಿತು ಪುಸ್ತಕ 
ಬರೆದರು. 

ಪಾಂಡುರಂಗ ಚಿ೦ತಾಮಣಿ ಪೇಟಕರ ಅವರು 
ಶಾಲಾ ಉಪಯೋಗಿ ಪುಸ್ತಕಗಳನ್ನು ಬರೆದರು. ಡಾ. 
ರುಗ್ಗರ್‌. ಅವರು ರಚಿಸುತ್ತಿದ್ದ ನಿಘಂಟುವಿಗೆ 
ಚೆನ್ನಬಸಪ್ಪನವರೂ ಸಹಾಯ ಮಾಡಿದರು. ಶೇಷೋ 
ರಾಮಚಂದ್ರ ಚುರಮರಿಯವರಂತೂ ಕಾಳಿದಾಸನ 
ಸುಪ್ರಸಿದ್ಧವಾದ *ಶಾಕು೦ತಲ' ನಾಟಕವನ್ನು ಕನ್ನಡಕ್ಕೆ 
ಅನುವಾದಿಸಿದರು. ಈ ಲೇಖಕ ವೃಂದದ ಪ್ರಾತಿನಿಧಿಕ 
ಕ್ಷತಜ್ಞತೆಯ ಹಾಗೆ ಚುರಮರಿ ಶೇಷಗಿರಿರಾಯರು 


ಅಡು 
ಕ್ರಿಶ. 1871 ರಲ್ಲಿ ತಾವು ಭಾಷಾಂತರಿಸಿ 
ಪ್ರಕಟಿಸಿದ್ದಾರೆ ಇವರಲ್ಲದೇ ರೊದ್ದ 


ಶ್ರೀನಿವಾಸರಾಯರು ಮತ್ತು ಬೀಳಗಿ ರುದ್ರಪ್ಪನವರು 


ಇವರೆಲ್ಲರೂ ಡೆಪ್ಯೂಟ ಚೆನ್ನಬಸಪ್ಪನವರಿಗೆ ಕನ್ನಡ 
ನಾಡು-ನುಡಿಯ ಸೇವೆಗೆ ಕೈ ಜೋಡಿಸಿದರು. ಇವರ 


ಕನ್ನಡದ ನಿಷ್ಠೆಯನ್ನು ನೋಡಿದರೆ ಈ 
ಮೇಲಿನವರೆಲ್ಲರೂ ಒಂದು "`ಕನ್ನಡ ಬಳಗ'ದಂತೆ 
ಕೂಡಿಕೊಂಡು ಕನ್ನಡದ ಕಾಯಕವನ್ನು ಬಹಳ 


ಅಭಿಮಾನದಿಂದ ಮಾಡಿದ್ದಾರೆಂದು ಗೊತ್ತಾಗುತ್ತದೆ. 
ಈ ಮೇಲೆ ತಿಳಿಸಿದ ಪಂಡಿತರು ರಚಿಸಿದ ಗಂಥಗಳು 


ಡೆಪ್ಯೂಟಿ ಚೆನ್ನಬಸಪ್ಪನವರು ಸ್ಥಾಪಿಸಿದ 
ಮಠಪತ್ರಿಕೆಗಳಲ್ಲಿ  ಶಾಲಾಪತ್ರಿಕೆಗಳಲ್ಲಿ ಪ್ರಕಟಣೆ 
ಕಂಡಿವೆ. 


ಈ ಕನ್ನಡ ಬಳಗದಲ್ಲಿದ್ದವರೆಲ್ಲರೂ 
ಚೆನ್ನಬಸಪ್ಪನವರಿಗೆ ಒಡನಾಡಿಗಳು, ಸಮಾನ 


ಮನಷ್ಟರೂ, ಸಮಕಾಲೀನರೂ ಮತ್ತು ಪ್ರತಿಯೊಬ್ಬರ 
ಮನಸ್ಸು ಕನ್ನಡಕ್ಕಾಗಿ, ಕನ್ನಡ ನಾಡಿಗೆ ಶ್ರಮಿಸುವುದಕ್ಕೆ 
ಹಾತೊರೆಯುತ್ತಿದ್ದವರು. ಚೆನ್ನಬಸಪ್ಪನವರಿಗೆ ಕನ್ನಡ 
ಕಾಯಕದ ಎಲ್ಲಾ ಕೆಲಸಗಳಿಗೆ ಬೆಂಬಲ ನೀಡಿ ತಮ್ಮ 
ಆಶಯಗಳನ್ನು ಅವರ ಹತ್ತಿರ ಹೇಳುತ್ತಿದ್ದರು. ಒಟ್ಟಾರೆ 
ಇವರ ಆಶಯ ಮರಾಠಿ ಪ್ರಭಾವವನ್ನು ತಗ್ಗಿಸಿ ಕನ್ನಡ 
ನಾಡಿನಲ್ಲಿ ಕನ್ನಡ ಅಜರಾಮರವಾಗಿರಬೇಕು. ಕನ್ನಡ 
ತಲೆಯೆತ್ತಿ ನಿಲ್ಲಬೇಕು ಎಂಬುದಾಗಿತ್ತು. 


ಚೆನ್ನಬಸಪ್ಪನವರು ಕೃತಿ ರಚನೆ ಮಾಡುವವರಿಗೆ 
ಪ್ರೋತ್ಸಾಹ ಕೊಟ್ಟದ್ದನ್ನು ನೋಡಿ ಗಂಥಕಾರರು 
ಹೆಚ್ಚಾದರು, ಓದುಗರ ಸಂಖ್ಯೆಯೂ ಹೆಚ್ಚಾಗುತ್ತ 


ಬಂತು. ಆದರೆ ಕನ್ನಡದ ಅಚ್ಚುಕೂಟಗಳು, 
ವರ್ತಮಾನ ಪತ್ರಗಳೂ ಮೆಲ್ಲಮೆಲ್ಲಗೆ 
ಹೊರಬರುತ್ತಿದ್ದವು. “ಧಾರವಾಡದಲ್ಲಿ. ಮೊದಲು 
ಅಚ್ಚು ಕೂಟವನ್ನು ಸ್ಥಾಪಿಸಿದವರು ಮಾದನಶೆಟ್ಟಿ 
ಕಲ್ಯಾಣಪ್ಪನವರು, ಅನಂತರ ಹುಚ್ಚಯ್ಯ 
ವಿಭೂತಿಯವರು ಅಚ್ಚುಕೂಟವನ್ನು ಸ್ಥಾಪಿಸಿ 
“ಚಂದ್ರೋದಯ” ಎಂಬ ವರ್ತಮಾನ ಪತ್ರವನ್ನು 
ಪ್ರಸಿದ್ಧಿ ಮಾಡಿದರು.” ನಂತರದ ದಿನಗಳಲ್ಲಿ 


ಹಲವಾರು ಗ್ರಂಥಗಳು ಹೊರಬಂದವು. 
ಚೆನ್ನಬಸಪ್ಪನವರು ಈ ಭಾಗದಲ್ಲಿ ಹೆಚ್ಚಾಗಿ ಕನ್ನಡ 
ಶಾಲೆಗಳನ್ನು ಬೆಳೆಸಿದ್ದರಿ೦ದಲೂ, ಕನ್ನಡ 
ಪಂಡಿತರನ್ನು ಕರೆತಂದು ಅವರಿಂದ ಹಲವಾರು 
ಕೃತಿಗಳನ್ನು, ಪುಸ್ತಕಗಳನ್ನು ಬರೆಯಿಸಿದ್ದರಿಂದಲೂ, 
ಸಮಾನ ಮನಸ್ಕರಲ್ಲಿ ಕೈ ಕೆಳಗಿನವರಲ್ಲಿಯೂ 
ಓದುಗರಲ್ಲಿಯೂ ಕನ್ನಡ ಅಭಿಮಾನವನ್ನು 
ಬೆಳೆಸಿದ್ದರಿಂದ ಇಂತಹ ಕನ್ನಡ ಅಚ್ಚುಕೂಟಗಳು 
ತಲೆದೋರಿ ಸಾಕಷ್ಟು ಕನ್ನಡ ಸೇವೆಗೆ ನಿಂತವು. ಈ 
ಮೇರೆಗೆ ಎಲ್ಲಾ ಪ್ರಯತ್ನಗಳಿಗೂ ಪ್ರತ್ಯಕ್ಷ ಮತ್ತು 
ಅಪ್ರತ್ಯಕ್ಷವಾಗಿ ಶ್ರಮಿಸಿದ ಜೀವವೆಂದರೆ ಡೆಪ್ಕ್ಯೂಟ 
ಚೆನ್ನಬಸಪ್ಪನವರು. ಅವರು ಈ ಪ್ರಯತ್ನ ಮಾಡದೇ 
ಹೋಗಿದ್ದರೆ ಸ್ವಭಾಷೆ ಕನ್ನಡವನ್ನು ಬಿಟ್ಟು ಪರಭಾಷೆಗೆ 
ಅಂಟಿಕೊಂಡು ಅದನ್ನೇ ಶಾಲೆಯಲ್ಲಿ ಕಲಿಯುತ್ತ 


VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 146 


This article available at: www.srujani.in 


SRUJANI: Indian Journal of Innovative Research and Development 


ಕುಳಿತ್ತಿದ್ದರೆ ನಮ್ಮ ಕರ್ನಾಟಕ ನಾಡು-ನುಡಿ ಇನ್ನೂ 
ಹಿಂದೆಯೇ ಉಳಿದು ಬಿಡುತ್ತಿತ್ತು. 

ಚೆನ್ನಬಸಪ್ಪನವರು ಕನ್ನಡಕ್ಕೆ ಅಚ್ಚುಕೂಟಗಳು 
ಬೇಕೆಂದು ಆಗಿನ ದೊರೆಗಳಿಗೆ ಬರೆದ ಪತ್ರ ಹೀಗಿದೆ 
ನೋಡಿ “ಕನ್ನಡ ಟ್ರಾನ್ಸಲೇಟರ್‌ ಗಂಗಾಧರಯ್ಯನವರು 
ಮಹಾರಾಷ್ಟ್ರ ನವನೀತದಂತ ಒಂದು ಕನ್ನಡ ಕವಿತಾ 
ಸಂಗಹದ ಪುಸ್ತಕವನ್ನು ತಯಾರು ಮಾಡಿದ್ದಾರೆಂದು 
ಕೇಳಿದ್ದೇವೆ. ಈ ಪುಸ್ತಕವು ಕನ್ನಡ ಭಾಷೆಯ 
ಸುಧಾರಣೆಗೆ ಬಹು ಉಪಯುಕ್ತವಾದದ್ದರಿಂದ ಇದು 
ತೀವ್ರವಾಗಿ ಛಾಪಿಸಲ್ಲಡುವದೆಂದು ಕೋರುತ್ತೇನೆ. 
ಬೆಳಗಾವಿಯಲ್ಲಿ ಒಂದು ಅಚ್ಚು ಮುದ್ರೆಯನ್ನು 
ಇಡುವದಗೋಸ್ಕರ ಇಲ್ಲಿಯ ಛಾಪಖಾನೆಯವರು 
ಡೈರೆಕ್ಟರ್‌ ದೊರೆಗಳು ಇಲ್ಲಿಗೆ ಬಂದಾಗ ಎರಡು 


ಸಾವಿರ ರೂಪಾಯಿಗಳನ್ನು ಕೊಡಬೇಕೆಂದು 
ಬೇಡಿಕೊಂಡಿದ್ದಕ್ಕೆ ಆ ದೊರೆಗಳು ಒಪ್ಪಿಕೊ೦ಡಿದ್ದರು. 
ಆದರೆ ಈಗ ಛಾಪಖಾನೆಯವರು ಕನ್ನಡ 


ಅಚ್ಚುಕೂಟಗಳನ್ನು ಸಂಪಾದಿಸುವದಕ್ಕೋಸ್ಕರ ವಿಶ್ವ 
ಪ್ರಯತ್ನ ಮಾಡಿದಾಗ್ಯೂ ಅವು ಅವರಿಗೆ ಎಲ್ಲೂ 
ಸಿಗುವುದಿಲ್ಲೆಂದು ಕೇಳಿ ಬಹುಖೇದಪಡುತ್ತೇವೆ. ಈ 
ದಕ್ಷಿಣ ಮಹಾರಾಷ್ಟದಲ್ಲಿ ಒಂದು ಕನ್ನಡ ಅಚ್ಚು 
ಛಾಪಖಾನೆಯಾಗದ ಹೊರತು ನಮ್ಮ ಶಾಲೆಗಳಿಗೆ 
ಬೇಕಾದಂತಹ ಮಪುಸ್ತಕಗಳಾಗುವುದು ಸಾಧ್ಯವಿಲ್ಲ. 
ಅಂತಹ ಪುಸ್ತಕಗಳಾಗದ ಹೊರತು ಕನ್ನಡ ಪ್ರಾಂತ 
ಸುಧಾರಣೆಯಾಗುವದೂ ಎಂದು 
ಹೇಳಿದ್ದಾರೆ. 

ಇಲ್ಲಿ ಕನ್ನಡ ಗ್ರಂಥಗಳು ಇನ್ನೂ ಹೆಚ್ಚಿನ 
ಪ್ರಮಾಣದಲ್ಲಿ ಮುದ್ರಣ ಕಾಣಬೇಕಾದರೆ, ಶಾಲಾ 
ಮಕ್ಕಳಿಗೆ ಪುಸ್ತಕಗಳು ಸರಿಯಾದ ಸಮಯಕ್ಕೆ 
ಸಿಗಬೇಕಾದರೆ ಅಚ್ಚುಕೂಟಗಳು ತಯಾರಾಗಬೇಕು. 
ಅದಕ್ಕಾಗಿ ಚೆನ್ನಬಸಪ್ಪನವರು ಕನ್ನಡ ಪುಸ್ತಕಗಳ 


ಸಾಧವಿಲ” 
ಗು ಸ್ರ 


ಅಧಿಕಾರಿಗಳಾಗಿ ಬೆಳಗಾವಿ, ಧಾರವಾಡ ಜಿಲ್ಲೆಯಲ್ಲಿ 
ಮಿಂಚಿನಂತೆ ಕಾರ್ಯ ನಿರ್ವಹಿಸಿದರು. 

ಈ ನೆಲದ ಭಾಷೆ ಸಂಸ್ಕೃತಿಯ ರಕ್ಷಣೆಗಾಗಿ, 
ಏನೇ ಅಡ್ಡಿ ಆತಂಕಗಳು ಬಂದರೂ ಅವುಗಳನ್ನು 
ಎದುರಿಸಿ ಮುನ್ನುಗ್ಗುವ ವ್ಯಕ್ತಿತ್ವ ಅವರದಾಗಿತ್ತು ಆ 
ಕಾಲದಲ್ಲಿ ಆಡಳಿತ ಪತ್ರಗಳು, ವ್ಯವಹಾರಗಳು, 
ವರದಿ, ಸುತ್ತೋಲೆಗಳು ಮರಾಠಿಯಲ್ಲಿಯೇ 
ಇರುತ್ತಿದ್ದವು. ಆಗಾಗ ಬಳಸುವ ಕನ್ನಡವು 
ವಿಕೃತವಾಗಿರುತ್ತಿತ್ತು. ಇದನ್ನು ಕಣ್ಣಾರೆಕಂಡ 
ಚೆನ್ನಬಸಪ್ಪನವರು ಮನಸಿನಲ್ಲಿ ನೊಂದುಕೊಂಡರು. 
ಆಗಿನಿಂದಲೇ ಅವರಿಗೆ ಹೊಳೆದಿದ್ದು ಆಡಳಿತದಲ್ಲಿ 
ಕನ್ನಡದ ಅನುಷ್ಠಾನ ಅಗತ್ಯವೆಂದು ಮನಗಂಡು 
ಅದನ್ನು ಕಾರ್ಯರೂಪಕ್ಕೆ ತರಲು ಈ ಮೇಲಿನಂತೆ 
ಶ್ರಮಿಸಿದರು. ತಮ್ಮ ಅಧಿಕಾರವಧಿಯಲ್ಲಿ ಶಾಲೆಗಳ 
ಕನ್ನಡ ಮಾಸ್ತರ ಜನರಿಗೆ ಕನ್ನಡದ ಏಳಿಗೆಗಾಗಿ 
ಹಲವಾರು ಪತ್ರಗಳನ್ನು, ಸೂಚನೆಗಳನ್ನು 
ನೀಡುವುದರ ಮೂಲಕ ಅವರನ್ನು 
ಜಾಗೃತಗೊಳಿಸಿದರು. ಕನ್ನಡ ಭಾಷೆ ನಿಮ್ಮಿಂದಲೇ 
ಬೆಳೆಯಬೇಕು ಎಂಬುದನ್ನು ಅವರಿಗೆ ತಿಳಿಸುತ್ತಾ 
ಕನ್ನಡದ ಮೇಲಿನ ಅಭಿಮಾನವನ್ನು ಶಿಕ್ಷಕರಿಗೆ 
ತಿಳಿಸುತ್ತಿದ್ದರು. 
ಪರಾಮರ್ಶನ ಗ್ರಂಥಗಳು 


* ಬಾಳಣ್ಣ ಸೀಗೀಹಳ್ಳಿ. (1993). ಡೆಪ್ಕೂಟ 
ಚೆನ್ನಬಸಪ್ಪನವರ ಜೀವನ ಮತ್ತು ಸಾಧನೆ. 
ವೀರಶೈವ ಅಧ್ಯಯನ ಅಕಾಡೆಮಿ. 

* ಡೆಪ್ಯೂಟಿ ಚೆನ್ನಬಸಪ್ಪ. (ಸಂ.). (1866, 
ಪೆಬ್ರುವರಿ). ಮಠಪತ್ತಿಕೆ ಪುಸ್ತಕ-1, ಸಂಚಿಕೆ 11 

* ಧಾರವಾಡಕರ, ರಾ. ಯ. (1975). 
ಹೊಸಗನ್ನಡ ಸಾಹಿತ್ಯದ ಉದಯಕಾಲ. 


ಸಂಖ್ಯೆಯನ್ನು ಹೆಚ್ಚು ಮಾಡಬೇಕೆಂಬ ಅವರ ಕರ್ನಾಟಕ ವಿಶ್ವವಿದ್ಯಾಲಯ. 

ಆಶೆಯಾಗಿತ್ತು ಹೀಗೆ ಕನ್ನಡದ ನಿಸ್ಸೀಮ * ಹಳಕಟ್ಟಿ, ಫ.ಗು. (1951). ಅರವತ್ತು ಮೂರು 

ಆರಾಧಕರಾಗಿದ್ದ ಚೆನ್ನಬಸಪ್ಪನವರು ಡೆಪ್ಯೂಟಿ ಶಿವಶರಣರ ಚರಿತ್ರೆಗಳು-ಛಾಗ 2. ಹಿತಚಿಂತಕ 
ಪಿಂಟಿಂಗ್‌ ಪ್ರೆಸ್‌. 

VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 147 


This article available at: www.srujani.in 


SRUJANI: Indian Journal of Innovative Research and Development 

9 ಹಳಕಟ್ಟ. ಫ.ಗು. (930). ಕೈ. ವಾ. 
ಚನ್ನಬಸಪ್ಪ ಬಸಲಿಂಗಪ್ಪ ಧಾರವಾಡ ಇವರ 
ಚರಿತ್ರೆಯು. ಶಿವಾನುಭವ ಗಂಥಮಾಲೆ. 

* ಹಂದ್ರಾಳ, ಮ. ಗು. (1987). ಕನ್ನಡ ದೀಪ. 
ಡೆಪ್ಯೂಟಿ ಚೆನ್ನಬಸಪ್ಪನವರ ಶತಮಾನೋತ್ಸವ 
ಸಮಿತಿ. 

pS ಸಿದ್ದಲಿಂಗ ದೇಸಾಯಿ. (ಸಂ.). (2007). ಫು. 
ಗು. ಹಳಕಟ್ಟಿ ಸಮಗ ಸಾಹಿತ್ಯ ಸಂಪುಟ-12. 
ವಚನ ಪಿತಾಮಹ ಡಾ.ಫ.ಗು.ಹಳಕಟ್ಟಿ 
ಸಂಶೋಧನಾ ಕೇಂದ್ರ. ಬಿ.ಎಲ್‌.ಡಿ.ಇ ಸಂಸ್ಥೆ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 140-148 
This article available at: www.srujani.in 


165% 2583-3510 


58111/4711: Indian Journal of Innovative Research and S 1 R 0 F 
Development (SUIRD) 
Volume-3 Issue 2, May-June 2024, Pp. 149-154 

Bi-Monthly, Peer-Reviewed, Open Access, Indexed Journal 


editor@srujani.in 
www.srujani.in 


ಸಂತ ಹಾಗೂ ಶರಣರ ಸಾಹಿತ್ಯದಲ್ಲಿ ಮೌಲ್ಯಗಳು 


ಡಾ. ಹೊನ್ನಪ್ಪ ಹೆಚ್‌. ಕಡೇನಾಯ್ಕನಹಳ್ಳಿ 
ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಜಿ.ಜಿ.ಡಿ. ಕಲೆ, ಬಿ.ಎಂ.ಪಿ. ವಾಣಿಜ್ಯ ಮತ್ತು 
ಎಸ್‌.ವಿ.ಎಸ್‌. ವಿಜ್ಞಾನ ಪದವಿ ಮಹಾವಿದ್ಯಾಲಯ, ಬೈಲಹೊಂಗಲ 

Abstract: 

ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಭಾರತ ದೇಶವು ಸುಸಂಸ್ಥೃತವಾದ ಪರಂಪರೆಯನ್ನು ಹೊಂದಿದ ರಾಷ್ಟ್ರವಾಗಿದೆ 
ಇಲ್ಲಿ ಆಚಾರ-ವಿಚಾರ ಸಂಪ್ರದಾಯ, ಸಂಸ್ಕೃತಿ-ಪರ೦ಪರೆ ಎಲ್ಲವೂ ವಿಶಿಷ್ಟವಾಗಿವೆ. ನಮ್ಮಲ್ಲಿರುವ ಸಾಂಸ್ಕೃತಿಕ 
ಪರಂಪರೆಯನ್ನು ಜಗತ್ತಿನ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ. ನಮ್ಮ ಕರುನಾಡು ಸಹಿತ ಸಂಸ್ಕೃತಿಯ ಪರಿಮಳವನ್ನು 
ಸೂಸುವ ನಾಡಾಗಿದೆ. ನಮ್ಮ ಭಾರತದ ನೆಲದಲ್ಲಿ ಸಾಧು-ಸಂತರು, ಶಿವಶರಣರು, ಕವಿಪುಂಗವರನ್ನು 
ನೋಡುವುದೇ ಒಂದು ಸೌಭಾಗ್ಯ. ಇವರೆಲರೂ ಭರತ ಭೂಮಿಯಲ್ಲಿ ತಮ್ಮ ಉಪದೇಶದಿಂದ ಅನೇಕ ಜೀವನದ 
ಮೌಲ್ಯಗಳನ್ನು ಬಿತ್ತಿ ಹೋಗಿದ್ದಾರೆ. ಇವರು ಹೇಳಿದ ಒಂದೊಂದು ಉಪದೇಶಗಳು ಎಲ್ಲ ಕ್ಷೇತಗಳಿಗೂ 
ಸಹಾಯಕವಾಗಿವೆ. ಪಸ್ತುತ ಈ ಲೇಖನದಲ್ಲಿ ಸಂತ ಹಾಗೂ ಶರಣರ ಸಾಹಿತ್ಯದ ಮೌಲ್ಯಗಳ ಕುರಿತು ಬೆಳಕು 
ಚೆಲಲಾಗಿದೆ. 


Keywords: ಸಾಧು-ಸಂತರು, ಶಿವಶರಣರು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ತ. ತ್ರಪದ. ಜೀವನ ಮೌಲ್ಯಗಳು. 
ಪೀಠಿಕೆ 


ಕರ್ನಾಟಕದಲ್ಲಿ 12 ಮತ್ತು 14 15 ನೇ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೂಡಿಬಂದ 


ಶತಮಾನಗಳಲ್ಲಿ ಸಂತರು-ಶರಣರು-ಯಷಿ 
ಮುನಿಗಳು ಅವತರಿಸಿ ಬಂದು ತಮ್ಮ ಅದ್ಭುತ 
ಕೊಡುಗೆಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅದರಲ್ಲಿ 
ದಾಸರಾದ ಪುರಂದರದಾಸರು, ಸಂತ ಕನಕದಾಸರು, 
ತತ್ವಪದಕಾರರಾದ ಸಂತ ಶಿಶುನಾಳ ಶರೀಪ್ಪಜ್ಜರು, 


ಹಾಗೂ ಶಿವಶರಣರು ಮತ್ತು ಶಿವಶರಣೆಯರಾದ 
ಜೇಡರ ದಾಸಿಮಯ್ಯ, ಅಲ್ಲಮಪ್ರಭುಗಳು, 
ಬಸವಣ್ಣನವರು, ಸಿದ್ಧರಾಮ ಶಿವಯೋಗಿಗಳು, 


ಸರ್ವಜ್ಞ ಅಕ್ಕಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಹೀಗೆ 
ಇನ್ನೂ ಅನೇಕ ಸಂತರು-ಶಿವಶರಣರನ್ನು ನಾವು 
ನೋಡಬಹುದು. 


ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಪ್ರಕಾರಗಳು 
ವೇದ ಜ್ಞಾನದ ಮುಂದುವರಿದ ಭಾಗಗಳಾಗಿವೆ. 
ವೇದಗಳು . ಜೀವನವನ್ನು. ಆನಂದಮಯವಾಗಿ 
ಪರಿವರ್ತಿಸುವ ವಿಚಾರಧಾರೆಗಳಾಗಿವೆ. ನಾವು 
ಸಮಾಜದಲ್ಲಿ ಉತ್ಸಾಹದಿಂದ, ಸಂತೋಷದಿಂದ 
ಬಾಳಲಿಕ್ಕೆ ಗುರಿಯನ್ನು ರೂಪಿಸಿದ ಜ್ಞಾನದ 
ಭಾಗಗಳೇ ಈ ಶರಣರು ಹಾಗೂ ಸಂತರು 
ರೂಪಿಸಿದ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. 
ಈ ಎರಡು ಸಾಹಿತ್ಯ ಪ್ರಕಾರಗಳು ಕನ್ನಡ ಸಾಹಿತ್ಯದ 
ಪ್ರಮುಖ ಘಟ್ಟಗಳಾಗಿವೆ. ವಚನ ಸಾಹಿತ್ಯವು. ಸರಳ 
ಭಾಷೆಯಲ್ಲಿ ಮೂಡಿ ಬಂದು ಜನಸಾಮಾನ್ಯರಿಗೆ 


Please cite this article as: ಹೊನ್ನಪ್ಪ ಹೆಚ್‌. ಕಡೇನಾಯ್ಕನಹಳ್ಳಿ. (2024). ಸಂತ ಹಾಗೂ ಶರಣರ ಸಾಹಿತ್ಯದಲ್ಲಿ ಮೌಲ್ಯಗಳು. ಸೃಜನಿ: 
ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 149-154 


SRUJANI: Indian Journal of Innovative Research and Development 


ಹತ್ತಿರವಾಯಿತು. ಸಂಗೀತ ಮತ್ತು ಸಾಹಿತ್ಯದ 
ಸಾಮರಸ್ಯದಿಂದ ಮೆರೆದಿರುವ ಹರಿದಾಸ ಸಾಹಿತ್ಯ 
ಕೀರ್ತನೆಗಳಿಂದ ವಿಶ್ವಸಾಹಿತ್ಯಕ್ಕೆ ನೀಡಿದ ಕನ್ನಡದ 
ವಿಶೇಷ ಕೊಡುಗೆಯಾಗಿವೆ. ವಚನ ಸಾಹಿತ್ಯ ಹಾಗೂ 
ದಾಸ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಭಕ್ತಿ-ಕಾಯಕ- 
ದಾಸೋಹವಾಗಿವೆ. 

ಶರಣರು ಹಾಗೂ ದಾಸರು ನೀಡಿದ ಸಾಹಿತ್ಯ 
ನೈತಿಕ ಮೌಲ್ಯಗಳಿಂದ ತುಂಬಿ ಸಮಾಜದ ಅಂಕು- 
ಡೊಂಕುಗಳನ್ನು ತಿದ್ದಲು ಸಹಾಯಕವಾಗಿವೆ. ಸಾಧು- 


ಸಂತರ, ಶರಣರ ಸಂದೇಶಗಳು ಜಿಡ್ಡುಗಟ್ಟಿದ 
ಸಮಾಜವನ್ನು ಹೋಗಲಾಡಿಸಿ ಜಾತಿ ಧರ್ಮಗಳಲ್ಲಿನ 
ಭೇದ-ಭಾವ, ಬಡಬ-ಬಲ್ಲಿದನ ನಡುವಿರುವ 
ಅಸಮಾನತೆ, ಮೂಡನಂಬಿಕೆ, ಶೋಷಣೆ, 


ದೌರ್ಜನ್ಯಗಳನ್ನು ನಿರ್ಮೂಲನೆಗೊಳಿಸುವುದು ಮತ್ತು 
ಸಮಾಜದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಿ ಸ್ವಾತಂತ್ರ್ಯ 
ನೀಡುವುದು ಇವರ ಆಧ್ಯತೆಯಾಗಿತ್ತು. ಇವರ 
ವಾಣಿಯಲ್ಲಿ ವಿಶ್ವವನ್ನೇ ಆಕರ್ಷಿಸುವ ಅದ್ಭುತಶಕ್ತಿ 
ಇತ್ತು. ಅದಕ್ಕೆ ಕಾರಣವೆಂದರೆ ಅವರ ಸಂದೇಶಗಳು 
ಮತ್ತು ಕೃತಿಗಳಲ್ಲಿರುವ ನೈತಿಕ ಮೌಲ್ಯಗಳು. 

ಸಂತರು, ತತ್ವಪದಕಾರರು, ಶಿವಶರಣರು ಹೇಳಿದ 
ಮೌಲ್ಯಗಳೆಂದರೆ ದಯೆ, ಕರುಣೆ, ಅಹಿಂಸೆ, ಭಕ್ತಿ 
ನೈತಿಕತೆ, ಸಂಸ್ಕೃತಿ, ಸ೦ಸ್ಕಾರ, ಸತ್ಯ, ಪ್ರಾಮಾಣಿಕತೆ, 


ಆಧ್ಯಾತ್ಮ ಅನುಭಾವ, ಆಚಾರ-ವಿಚಾರ, 
ಗೌರವಭಾವನೆ, ಸದ್ಗುಣ, ಸದಾಚಾರ ಮತ್ತು 
ಸಚ್ಯಾರಿತ್ಯ ಹೀಗೆ ಒಂದಲ್ಲ, ಎರಡಲ್ಲ ನೂರಾರು 


ನೈತಿಕವಾದ ಮೌಲ್ಯಗಳನ್ನು ಸಮಾಜಕ್ಕೆ ಸಾಹಿತ್ಯದ 
ಮೂಲಕ ನೀಡಿದ್ದಾರೆ. ಅವುಗಳನ್ನು ಜೀವನದಲ್ಲಿ 
ಪ್ರತಿಯೊಬ್ಬರು 
ಗುರಿಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. 
ಪುರಂದರ ದಾಸರು 

ದಾಸ ಪರಂಪರೆಗೆ ಪುರಂದರ ದಾಸರ ಸಾಹಿತ್ಯ 
ಸಾಧನೆ ದೊಡ್ಡದು. ಇವರ ಕೀರ್ತನೆಗಳು ಕರ್ನಾಟಕ 
ಸಂಗೀತ ಪದ್ಧತಿಯ ಬುನಾದಿಗಳಾದವು. ಕರ್ನಾಟಕ 
ಸಂಗೀತದ ಪಿತಾಮಹರಾದ ಪುರಂದರದಾಸರು 


ಅಳವಡಿಸಿಕೊಂಡರೆ ತಮ್ಮ 


ರಚಿಸಿದ ಪದಗಳು ಪ್ರಾಸ 
ಶ್ರೀಮಂತವಾಗಿವೆ. 

“ಆಚಾರವಿಲ್ಲದ ನಾಲಿಗೆ ನಿನ್ನ 

ನೀಚಗುಣವ ಬಿಡು ನಾಲಿಗೆ 

ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ 
ಚಾಚಿಕೊಂಡಿರುವಂಥ ನಾಲಿಗೆ 

ಇದ್ದ ಮಾತನಾಡು ನಾಲಿಗೆ ಹಿಡಿ 

ದೊದ್ದರೂ ಹುಸಿಬೇಡ ನಾಲಿಗೆ 

ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನು 

ಬುದ್ಧಿಯಲಿರು ಕಂಡೆಯ ನಾಲಿಗೆ” 

ಈ ಕೀರ್ತನೆಯಲ್ಲಿ ನಾವು ಹೇಗೆ 
ಮಾತನಾಡಬೇಕು ಎಂಬುದರ ಕುರಿತು ತಿಳಿಸಿದ್ದಾರೆ. 
ನಾಲಿಗೆ ಇದೆ ಎಂದು ಆಚಾರವಿಲ್ಲದೆ 
ಮಾತಾಡಬಾರದು. ಪರರನ್ನು ವಿಚಾರವಿಲ್ಲದೇ 
ಗೊತ್ತಿಲ್ಲದೆ ದೂಷಿಸಬಾರದು ಎಂಬ ಎಚ್ಚರಿಕೆಯನ್ನು 
ಕೊಟ್ಟಿದ್ದಾರೆ. ನಮ್ಮ ಮಾತು ಆಚಾರ ವಿಚಾರದಿಂದ 
ಕೂಡಿರಬೇಕು ಎಂದು ತಿಳಿಸಿದ್ದಾರೆ. ಆಚಾರ-ವಿಚಾರ 
ಎಂಬ ಮೌಲ್ಯದ ಸಂದೇಶ ನೀಡಿದ್ದಾರೆ. 

ಅಂಜಿಕೆನ್ಯಾತಕಯ್ಯ ಸಜ್ಜನರಿಗೆ ಅಂಜಿಕಿನ್ಯಾತಕಯ್ಯ 

ಸಂಜೀವರಾಯರ ಸ್ಥರಣೆ ಮಾಡಿದ ಮೇಲೆ 
ಕನಸಿನಲ್ಲಿ ಮನಸಿನಲಿ ಕಳವಳವಾದರೆ 
ಹನುಮನ ನೆನೆದರೆ ಹಾರಿಹೋಗುವುದು ಪಾಪ 

ಈ ಕೀರ್ತನೆಯಲ್ಲಿ ಸಜ್ಜನರಿಗೆ ಅಂಜಿಕೆ ಬೇಡ 
ಎಂದಿದ್ದಾರೆ. ಸಂಜೀವರಾಯರನ್ನು ಸ್ಮರಿಸಿದ ಮೇಲೆ 
ಅಂಜಿಕೆ ಇಲ್ಲ ಎಂದಿದ್ದಾರೆ ಕನಸಲ್ಲಿ-ಮನಸಲ್ಲಿ 
ತೊಂದರೆಯಾದರೆ ಹನುಮನನ್ನು ನೆನೆದು ಬಿಡಿ ಎಲ್ಲ 
ಪಾಪಗಳು ಹೋಗಿಬಿಡುತ್ತವೆ ಎಂದು ಇಲ್ಲಿ 
ತಿಳಿಸಿದ್ದಾರೆ ಇಲ್ಲಿ ಭಕ್ತಿ ಮೌಲ್ಯವನ್ನು 
ಕಾಣಬಹುದು. 

“ಮಾನವ ಜನ್ಮ ದೊಡ್ಡದು 

ಇದ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರ” 

“ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ 

ಉಣ್ಣದೆ ಉಪವಾಸ ಮಾಡುವರೆ” 


ಮತ್ತು ಅರ್ಥದಲ್ಲಿ 


ಎಂಬ 


VOLUME-3, ISSUE-2, MAY-JUNE 2024 ISSN: 2583-3510, Pp. 149-154 150 


This article available at: www.srujani.in 


SRUJANI: Indian Journal of Innovative Research and Development 


ಈ ಕೀರ್ತನೆಯಲ್ಲಿ ಪುರಂದರದಾಸರು ಮಾನವ 
ಜನ್ಮ ಅನ್ನೋದು ದೊಡ್ಡದು, ಇದು ಒಂದು ಸಾರಿ 
ಸಿಗುವಂತದ್ದು, ಹಾಗಾಗಿ ಈ ದೇವರು ಕೊಟ್ಟ ಜನ್ಮ 
ಹಾಳು ಮಾಡಿಕೊಳ್ಳಬೇಡಿ ಹಾಗೂ ಹೆಣ್ಣು-ಮಣ್ಣಿಗಾಗಿ 
ಹೊಡೆದಾಡಬೇಡಿ, ಆಶೆಗೆ ಬಿದ್ದು ಹಾಳಾಗಬೇಡಿ 
ಹರಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜಿಸಿ 
ನೆನೆಯಿರಿ ಎಂದಿದ್ದಾರೆ. 

ಸಂತ ಕವಿ ಕನಕದಾಸರು: 

“ಕಲ ಕುಲ ಕುಲವೆಂದು ಹೊಡೆದಾಡದಿರಿ 

ನಿಮ್ಮ ಕುಲದ ನೆಲೆಯನೇನಾದರು 

ಬಲ್ಲಿರಾ ಬಲ್ಲಿರಾ.” 

ಈ ಕೀರ್ತನೆಯಲ್ಲಿ ಕುಲದ ನೆಲೆಯನ್ನು 
ನೀವೇನಾದರೂ ಕಂಡಿದ್ದಿರಾ ಎಂದು ಪ್ರಶ್ನಿಸಿದ್ದಾರೆ. 
ಏಕೆಂದರೆ ಆ ಕುಲ ಈ ಕುಲ ಎಂದು 
ಹೊಡೆದಾಡಬೇಡಿ ಮಾನವ ಕುಲ ಒಂದೇ ಎಂದು 
ಹೇಳಿ ಒಂದು ಗಂಡು ಒಂದು ಹೆಣ್ಣು ಎಂದು 
ಹೇಳಿದ್ದಾರೆ. ಜಾತಿ-ಧರ್ಮದ ಭೇದ-ಭಾವ ಅಳಿಸಿ 
ಸಮಾನತೆಯಿಂದ ಬಾಳಿ ಎಂದು ಕನಕದಾಸರು 
ಹೇಳಿದ್ದಾರೆ. 


“ದುರ್ಜನರ ಮನೆಯ ಪಾಯಸಾನ್ನಕ್ಕಿಂತ 

ಸಜ್ಜನರ ಮನೆಯ ದಬ್ಬಾಳಿಕೆಗೆ ಲೇಸು 

ಹೆಜ್ಜೆಗೆ ಸಾವಿರ ಹೊನ್ನನಿತರೂ ಬೇಡ 

ಬಲು ದುರ್ಜನರ ಸಂಗ ಬಲು ಭಂಗ ಹರಿಯೆ” 

ಈ ಕೀರ್ತನೆಯಲ್ಲಿ ದುರ್ಜನರ 
ಬೇಡವೆ ಬೇಡ ಎಂದಿದ್ದಾರೆ. 
ಪಾಯಸನ್ನಕೊಟ್ಟರು ಬೇಡ, ಸಾವಿರ ಹೊನ್ನು 
ಕೊಟ್ಟರು ಬೇಡ, ಸಜ್ಜನರ ಸಹವಾಸ ಲೇಸು 
ಎಂದಿದ್ದಾರೆ. ಸಜ್ಜನರು ದಬ್ಬಾಳಿಕೆ ಮಾಡಿದರೂ 
ಅದನ್ನು ಸಹಿಸಿಕೊಂಡು ಇರಬಹುದು ಆದರೆ 
ದುರ್ಜನರ ಸಹವಾಸ ಬಹಳ ಘೋರವಾದದ್ದು 
ಎಂದು ಕನಕದಾಸರು ತಿಳಿಸಿದ್ದಾರೆ. 

“ಮನದಲ್ಲಿ ಕಪಟವಿಟ್ಟುಕೊಂಡು, ಎಷ್ಟು ಜಪ 

ಮಾಡಿದರೇನು ಫಲ, 


ಸಹವಾಸ 
ದುರ್ಜನರು 


ವೇದ 

ಫಲ? 

ಹೊಳೆಯೊಳಗೆ ಮುಳುಗಿ ತಪ ಮಾಡಿದರೇನು 
ಫಲ? 

ಮನದಲ್ಲಿ ಕಪಟವಿರುವಾಗ ಎಲ್ಲವೂ ನಿಷ್ಠಲ” 

ಈ ಕೀರ್ತನೆಯಲ್ಲಿ ಮನಸು ಶುದ್ಧವಾಗಿರದೇ 
ವೇದಶಾಸ್ತ ಓದಿದರೂ, ನದಿಯಲ್ಲಿ ಮುಳುಗಿ ತಪ 
ಮಾಡಿದರೂ ಏನೂ ಪ್ರಯೋಜನವಿಲ್ಲ. ಮನಸು 
ಶುದ್ಧವಾಗಿಟ್ಟುಕೊ೦ಡು ಈ ಮೇಲಿನ ಕೆಲಸ 
ಮಾಡಿದರೆ ಪ್ರಯೋಜನವಾಗುತ್ತದೆ. ಒಳ್ಳೆಯ 
ಮನಸಿನಿಂದ ಕೆಲಸ ಮಾಡಿ ಅದರಿಂದ 
ಒಳ್ಳೆಯದಾಗುತ್ತದೆ ಎಂದಿದ್ದಾರೆ. 
ಸಂತ ಶಿಶುನಾಳ ಶರೀಪಜ್ಜರು 

ಸಂತ ಶಿಶುನಾಳ ಶರೀಪರು ಗುರುಗೋವಿಂದ 
ಭಟ್ಟರ ಶಿಷ್ಕರಾಗಿ ತತ್ವ ಪದಗಳನ್ನು ರಚಿಸುತ್ತಾ 
ಕರ್ನಾಟಕದ ತುಂಬಾ ಮನೆಮಾತಾಗಿದ್ದಾರೆ. ಇವರ 
ತತ್ವ ಪದಗಳಲ್ಲಿ ಜನರಿಗೆ ಬೇಕಾಗುವ ಮೌಲ್ಯಗಳನ್ನು 
ಸಾಕಷ್ಟು ನೋಡಬಹುದು. ಶರೀಪರಜ್ಜರು ರಚಿಸಿದ 


ಶಾಸ್ತ್ರಗಳನ್ನೂ €ದಿ ಬಾಯಾರಿದರೇನು 


ತತ್ವಪದಗಳಲ್ಲಿ ಮತ್ತೊಂದು ವೈಶಿಷ್ಟ್ಯವೆಂದರೆ 
ಗ್ರಾಮೀಣ ಪದಗಳ ಬಳಕೆ. ಹಾಗಾಗಿ ಇವರ 
ಗೀತೆಗಳು ಕೇಳುಗರ ಮನಸನ್ನು ನೇರವಾಗಿ 
ಪ್ರವೇಶಿಸುತ್ತವೆ. 


“ದುಡ್ಡು ಕೆಟ್ಟದ್ದು ನೋಡಣ್ಣ - ದುಗ್ಗಾಣಿಗೆ 

ದಡ್ಡನಾಗಬೇಡೋ, ತಿಂದೀ ನೀ ಮಣ್ಣ / 

ದುಡ್ಡು ಕೆಟ್ಟದ್ದೂ ಹೆಡ್ಡ ಮೂತಾತ್ಮ 

ದೊಡ್ಡ ದೊಡ್ಡವರನ್ನೆ ಹೆಗ್ಗಾಲು ಇಡಿಸಿತು? 

ಈ ತತ್ವ ಪದದಲ್ಲಿ ಹಣದ ಅಹಂಕಾರದ ಕುರಿತು 
ತಿಳಿಸಿದ್ದಾರೆ. ದುಡ್ಡು ಬಹಳ ಕೆಟ್ಟದ್ದು 
ಮೂರ್ಪನಾಗಬೇಡ, ಮೂರ್ಪನಾಗಿ ದುಡ್ಡಿನ 
ಆಶೇಗೆ ಬಿಳಬೇಡ. ಆಶೆಗೆ ಬಿದ್ದರೆ ನೀನು ಮಣ್ಣನ್ನು 
ತಿನ್ನಬೇಕಾಗುತ್ತದೆ, ದುಡ್ಡು ದೊಡ್ಡವರನ್ನೇ ಬಿಟ್ಟಿಲ್ಲ 
ಅವರನ್ನು ಮಣ್ಣು ಮುಕ್ಕಿಸಿದೆ ಹಾಗಾಗಿ ದುಡ್ಡಿನ 


VOLUME-3, ISSUE-2, MAY-JUNE 2024 ISSN: 2583-3510, Pp. 149-154 151 


This article available at: www.srujani.in 


SRUJANI: Indian Journal of Innovative Research and Development 


ಆಶೆಗೆ ಬಿಳಬೇಡಿ ಹಾಗೂ ದುಡ್ಡಿನ ಅಹಂಕಾರ ಬಿಟ್ಟು 
ಸರಳ ಜೀವನ ನಡೆಸಬೇಕು ಎಂದಿದ್ದಾರೆ. 


“ಸೋರುತಿಹುದು ಮನೆಯ ಮಾಳಿಗಿ 

ಅಜ್ಞಾನದಿಂದ 

ಸೋರುತಿಹುದು ಮನೆಯ ಮಾಳಿಗಿ” 

ಈ ತತ್ಸಪದದಲ್ಲಿ ಮನೆಯನ್ನು ದೇಹಕ್ಕೆ 
ಹೋಲಿಸಿದ್ದಾರೆ. ಮುರುಕು ಜಂತಿ, ಹುಳುಕು ತೊಲೆ, 
ಹುಬ್ಬಿ ಮಳೆಯಿಂದ ಮನೆ ಸೋರುತ್ತದೆ. ಇದನ್ನು 
ಸರಿಪಡಿಸಲು ಮನೆಗೆ ಒಬ್ಬ ಯಜಮಾನವಿರಬೇಕು 
ಎಂದಿದ್ದಾರೆ. ಹಾಗೆಯೇ ಈ ದೇಹವೆಂಬ ಮನೆಯಲ್ಲಿ 
ಅರಿಷಡ್ವರ್ಗಗಳು ಎಂಬ ಕಸ ಬೆಳೆದು ಅಜ್ಞಾನವೆಂಬ 
ಕತ್ತಲೆಗೆ ಸಿಲುಕಿ ಈ ದೇಹ ಹಾಳಾಗುತ್ತದೆ. 
ಅಜ್ಞಾನದಿಂದ ಜ್ಞಾನದ ಕಡೆಗೆ ಬರಬೇಕು. ಜ್ಞಾನದ 
ಕಡೆಗೆ ಬರಬೇಕಾದರೆ ಶಿಶುನಾಳದೀಶನ 
ಕೃಪಾಕೃಟಾಕ್ಷದ ಜರೂರಿಗೆ ಎಂದು ತಿಳಿಸಿದ್ದಾರೆ. 
ಅಂದರೆ ಜ್ಞಾನವೆಂಬ ಮೌಲ್ಯದ ಕುರಿತು ತಿಳಿಸಿದ್ದಾರೆ. 

“ಗುಡಿಯ ನೋಡಿರಣ್ಣ 

ದೇಹದ ಗುಡಿಯ ನೋಡಿರಣ್ಣ” 

“ಅತ್ತ ಇತ್ತ ಹರಿದಾಡುವ ಮನಸಿಗೆ 

ಮಚ್ಚೆಲ್ವೊಡೆದು ನಿಲ್ಲಿಸು ಜಾಣ” 


ಈ ಮೇಲಿನ ತತ್ವಪದಗಳಲ್ಲಿ ಶರೀಪಜ್ಜರು 
ದೇಹವನ್ನು ಪರಾಚೈತನ್ಯದ ಆವಾಸವಾಗಿದೆ 
ಎಂದಿದ್ದಾರೆ. ಅಂದರೆ ದೇವರ ಗುಡಿಯಾಗಿದೆ 
ಎಂದಿದ್ದಾರೆ. ದೇಹದ ಮಹತ್ವವನ್ನು ಕುರಿತು 
ತಿಳಿಸಿದ್ದಾರೆ. ಮನಸು ಹತೋಟಿಯಲ್ಲಿಟ್ಟುಕೊಂಡು 


ಜೀವನ ನಡೆಸಬೇಕು. ಅತ್ತಲಿತ್ತ ಅಂದರೆ ಕೆಟ್ಟದರ 
ಕಡೆಗೆ ಮನಸು ಹೋಗದಂತೆ ನೋಡಿಕೊಳ್ಳಬೇಕು. 
ಹೋಗುವಾಗ ಮನಸ್ಸನ್ನು ಮಚ್ಚಿಲೆ ಹೊಡೆದು 
ಹೋಗದ ಹಾಗೆ ನೋಡಿಕೊಳ್ಳಬೇಕು ಎಂದಿದ್ದಾರೆ. 


ಶರಣರ ಸಾಹಿತ್ಯದಲ್ಲಿ ಲೋಕಾರೂಡಿಗಳು 
* ದಯವೇ ಧರ್ಮದ ಮೂಲವಯ್ಯ 
* ಕಾಯಕವೇ ಕೈಲಾಸ 


* ಅರಿವೇ ಗುರು 
* ಕೊಟಿದು ತನಗೆ ಬಚಿಟಿದು ಪರರಿಗೆ 
ಆ ಚಟ ಐ 
* ದೇವನೊಬ್ಬ ನಾಮ ಹಲವು 
0 ಉಳ್ಳವರು ಶಿವಾಲಯ ಮಾಡುವರಯ್ಯ 
* ಕಳಬೇಡ, ಕೊಲಬೇಡ ಹುಸಿಯ ನುಡಿಯಲು 


* ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ 
ನರಕ 


* ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ? 


6 ಕೊಟ್ಟ ಕುದುರೆಯನೇರಲರಿಯದೇ ಮತ್ತೊಂದು 
ಕುದುರೆಯ ಬಯಸುವರು. 


* ನುಡಿದರೆ ಮುತ್ತಿನ ಹಾರದಂತಿರಬೇಕು. 


* ಸಿರಿ ಬ೦ದ ಕಾಲಕ್ಕೆ ಕರೆದು ದಾನವ ಮಾಡು. 

ಇಂತಹ ಅನೇಕ ಲೋಕಾರೂಡಿಗಳನ್ನು ಶರಣರ 
ಸಾಹಿತ್ಯದಿಂದ ತಿಳಿದುಕೊಂಡರೆ ಒಂದೊಂದು 
ಮಾತುಗಳು ಮಾನವನ ಜೀವನಕ್ಕೆ ಅತ್ಯಮೂಲ್ಯವಾದ 
ನೈತಿಕತೆಯ ಮೌಲ್ಯಗಳಾಗಿವೆ. 

ಜೇಡರ ದಾಸಿಮಯ್ಯ : 


ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ 
ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ 


ನಿಮ್ಮ ಶರಣರ 
ಸೂಳ್ನುಡಿಯನೊ೦ದರಗಳಿಗೆಯಿತ್ತಡೆ 

ನಿಮ್ಮ ನಿತ್ತೆ ಕಾಣಾ ರಾಮನಾಥ. 

ಈ ವಚನದಲ್ಲಿ ಜೇಡರದಾಸಿಮಯ್ಯನವರು 


ಆನೆಕೊಟ್ಟರು ಬೇಡ, ಸಂಪತ್ತುಕೊಟ್ಟರು ಬೇಡ, 
ಹಿರಿದಾದ ರಾಜ್ಯದ ಅಧಿಕಾರ ಕೊಟ್ಟರೂ ಬೇಡ. 
ಶರಣರ ಅನುಭಾವದ ನುಡಿಗಳಿದ್ದರೆ ಸಾಕು 
ಎಂದಿದ್ದಾರೆ ಅಂದರೆ ಇಲ್ಲಿ ಹಣ, ಅಂತಸ್ತು 


VOLUME-3, ISSUE-2, MAY-JUNE 2024 ISSN: 2583-3510, Pp. 149-154 152 


This article available at: www.srujani.in 


SRUJANI: Indian Journal of Innovative Research and Development 


ಅಧಿಕಾರಕ್ಕಿಂತ 
ಎಂದಿದ್ದಾರೆ. 
ಅಲ್ಲಮ ಪ್ರಭುಗಳು : 

ಹೊನ್ನು ಮಾಯೆಯೆಂಬರು 

ಹೊನ್ನು ಮಾಯೆಯಲ್ಲ 

ಹೆಣ್ಣು ಮಾಯೆಯೆಂಬರು 

ಹೆಣ್ಣು ಮಾಯೆಯಲ್ಲ 

ಮಣ್ಣು ಮಾಯೆಯೆಂಬರು 

ಮಣ್ಣು ಮಾಯೆಯಲ್ಲ 

ಮನದ ಮುಂದಣ ಆಶೆಯೇ ಮಾಯೆ 

ಕಾಣಾ ಗುಹೇಶ್ವರ ! 

ಈ ವಚನದಲ್ಲಿ ತಾವು ಮಾಡುವ ತಪ್ಪುಗಳಿಗೆ 
ಹೊರಗಿನ ವಸ್ತುಗಳನ್ನು ವ್ಯಕ್ತಿಗಳನ್ನು 
ಹೊಣೆಯಾಗಿಸುವುದು ಮಾನವ ಸಹಜ ದೌರ್ಬಲ್ಯ. 
ಸ್ವತಃ ತನ್ನ ಕೋರಿಕೆಗಳನ್ನು ನಿಯಂತ್ರಿಸಿಕೊಳ್ಳಲಾಗದೇ 
ಹೆಣ್ಣಿನ ಸೌಂದರ್ಯ, ಭೂಮಿಯ ಒಡೆತನದಿಂದ 
ದೊರಕುವ ಅಂತಸ್ತು, ಬಂಗಾರಕ್ಕಿರುವ ಸಾರ್ವತ್ರಿಕ 
ಮೌಲ್ಯ ತನ್ನನ್ನು ಪ್ರಲೋಭನೆಗೊಳಿಸಿತು ಎಂದು 
ದೂರುವುದರಲ್ಲಿ ಅರ್ಥವಿಲ್ಲ. ಅವರವರ 
ದೌರ್ಬಲ್ಯವೇ ಅವರವರಿಗೆ ಮಾಯೆಯಾಗಿ 
ಕಾಡುತ್ತದೆ ಎಂದು ಅಲ್ಲಮಪ್ರಭುಗಳು ಹೇಳಿದ್ದಾರೆ. 
ಇಲ್ಲಿ ಹೆಣ್ಣು, ಹೊನ್ನು ಮಣ್ಣು ಮಾಯೆಯಲ್ಲ. 
ಆಶೆಗಳೇ ಅವರನ್ನು ಹಾಳು ಮಾಡುತ್ತವೆ 
ಎಂದಿದ್ದಾರೆ. 

ಬಸವಣ್ಣನವರು : 

ದಯವಿಲ್ಲದ ಧರ್ಮವವೇವುದಯ್ಯಾ ? 

ದಯವೇ ಬೇಕು ಸಕಲ ಪಾಣಿಗಳೆಲ್ಲರಲ್ಲಿ 

ದಯವೇ ಧರ್ಮದ ಮೂಲವಯ್ಯಾ 

ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯಾ ॥ 

ಈ ವಚನದಲ್ಲಿ ಬಸವಣ್ಣನವರು ಹೇಳಿದ್ದೇನೆಂದರೆ 
ಯಾವುದೇ ಧರ್ಮವಾದರೂ ದಯೆ ಎಂಬ 
ಅಡಿಪಾಯ ಹೊಂದಿರಬೇಕು. ಸಕಲ ಜೀವಿಗಳಲ್ಲೂ 
ಕಾರುಣ್ಯ-ಪ್ರೀತಿ ಇರಬೇಕು, ಪ್ರೀತಿ-ಕರುಣೆ ಇಲ್ಲದಿದ್ದರೆ 


ಶರಣರ ನುಡಿಗಳೇ ಶ್ರೇಷ್ಠ 


VOLUME-3, ISSUE-2, MAY-JUNE 2024 ISSN: 2583-3510, Pp. 149-154 


This article available at: www.srujani.in 


ಅದು ಧರ್ಮವೆ ಅಲ್ಲ ಎಂದಿದ್ದಾರೆ. ಇಲ್ಲಿ ದಯೆ, 
ಕರುಣೆ ಎಂಬ ಮೌಲ್ಯದ ಕುರಿತು ಹೇಳಿದ್ದಾರೆ. 
ಸರ್ವಜ್ಞ : 

ಅನ್ನದಾನಗಳಿಂದ / ಮುನ್ನದಾನಗಳಿಲ್ಲ / 

ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ / 

ಅನ್ನವೇ ಪ್ರಾಣ ಸರ್ವಜ್ಞ / 

ಈ ವಚನದಲ್ಲಿ ಸರ್ವಜ್ಞ ದಾನದ ಕುರಿತು 
ತಿಳಿಸಿದ್ದಾರೆ. ಅನ್ನದಾನಕ್ಕಿಂತ ಹೆಚ್ಚಿನ ದಾನಗಳು 
ಯಾವುದೂ ಇಲ್ಲ. ಜಗತ್ತಿನೊಳಗೆ ಅನ್ನಕ್ಕಿಂತ ಹೆಚ್ಚು 
ತೃಪ್ತಿಕರವಾದ ವಸ್ತು ಯಾವುದಿಲ್ಲ. ಏಕೆಂದರೆ ಎಲ್ಲ 
ಜೀವಿಗಳ ಪ್ರಾಣವು ಅನ್ನವನ್ನೇ ಅವಲಂಬಿಸಿದೆ 
ಎಂದು ತಿಳಿಸಿದ್ದಾರೆ. ಸರ್ವಜ್ಞ ಹೇಳಿದ ಹಾಗೆ 
ಅನ್ನದಾನ ಮಹಾದಾನ ಎಂದು ತಿಳಿದುಕೊಡು ದಾನ 
ಮಾಡುವ ಮೌಲ್ಯ ಬೆಳೆಸಿಕೊಳ್ಳಬೇಕು. 


ಸಿದ್ಧರಾಮ ಶಿವಯೋಗಿಗಳು : 


ತಾ ಮಾಡಿದ ಹೆಣ್ಣು ತಲೆಯನೇರಿತ್ರು 

ತಾ ಮಾಡಿದ ಹೆಣ್ಣು ತೊಡೆಯನೇರಿತ್ತು 

ತಾ ಮಾಡಿದ ಹೆಣ್ಣು ಬಹ್ಮನ ನಾಲಿಗೆವೇರಿತ್ತು 

ತಾ ಮಾಡಿದ ಹಣ್ಣು 

ಎದೆಯನೇರಿತ್ತು 

ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಸಸಿಯಲ್ಲ 

ಹೆಣ್ಣು ಪತ್ಮಕ್ಷ ಕಪಿಲಸಿದ್ದ ಮಲ್ಲಿಕಾರ್ಜುನ / 

ಈ ವಚನದಲ್ಲಿ ಸಿದ್ದರಾಮ ಶಿವಯೋಗಿಗಳು 
ಹೆಣ್ಣನ್ನು ಪೂಜಿಸುವ ನಮ್ಮ ನೆಲದಲ್ಲಿ ಸ್ತ್ರೀಯನ್ನು 
ಕೊಂಡಾಡಿದ್ದಾರೆ. ಹೆಣ್ಣು ಬ್ರಹ್ಮನ, ನಾರಾಯಣನ 
ನಾಲಿಗೆ, ಎದೆ, ತಲೆ, ತೊಡೆಗ ಮೇಲೆ ಸ್ಥಾನ 
ಪಡೆದಿದ್ದಾಳೆ. ಹಾಗಾಗಿ ಅವಳು ರಾಕ್ಷಸಿಯಲ್ಲ 
ಸಾಕ್ಟಾತ್‌ ದೇವತೆಗೆ ಸಮಾನಳು ಎಂದಿದ್ದಾರೆ. 

ಅಂದರೆ ಪ್ರಸ್ತುತ ಕಾಲಮಾನದಲ್ಲಿ ಹೆಣ್ಣಿನ 
ಸ್ಥಾನಮಾನ ಕೆಟ್ಟು ಹೋಗಿದೆ. ಹೆಣ್ಣಿಗೆ ರಕ್ಷಣೆಯಿಲ್ಲ 
ಸ್ವಾತಂತ್ರ್ಯವಿಲ್ಲ ಹಾಗಾಗಿ ಇಂತಹ 
ಸಾಹಿತ್ಯದಿಂದಲಾದರೂ ತಿಳಿದುಕೊಂಡು ಹೆಣ್ಣಿಗೆ 
ಗೌರವವನ್ನು ಕೊಟ್ಟು ಪೂಜಿಸಬೇಕಾಗಿದೆ. ಶರಣರ 


ನಾರಾಯಣನ 


153 


SRUJANI: Indian Journal of Innovative Research and Development 


ವಚನದಿಂದ ಗೌರವ 


ಕಲಿಯಬಹುದು. 

ಅಕ್ಕಮಹಾದೇವಿ: 

ಹಸಿವಾದೊಡೆ ಭಿಕ್ಷಾನ್ನಗಳುಂಟು 

ತೃಷೆಯಾದರೆ ಕೆರೆ ಹಳ್ಳ ಭಾವಿಗಳುಂಟು 

ಶಯನಕ್ಷೆ ಹಾಳು ದೇಗುಲಗಳುಂಟು 

ಚೆನ್ನಮಲ್ಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಷೆ 
ನೀನೆನಗುಂಟು. 

ಈ ವಚನದಲ್ಲಿ ಅಕ್ಕಮಹಾದೇವಿಯು ಹಸಿವಾದರೆ 
ಭೀಕ್ಷೆ ಇದೆ, ದಾಹ ಆದರೆ ಕೆರೆ ಹಳ್ಳಗಳ ನೀರಿದೆ, 
ದೇಹಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಲು ಹಾಳು 
ದೇವಾಲಯಗಳಿವೆ ಆದರೆ ನನಗೆ ಆತ್ಮ 
ಸಂಗಾತಿಯಾಗಿ ನೀನೆನನಗಂಟು ಎಂದು ಹೇಳಿದ್ದಾಳೆ 
ಇಲ್ಲಿ ಚೆನ್ನಮಲ್ಲಿಕಾರ್ಜುನನೇ ನನಗೆ ಎಲ್ಲವೂ ಎಂದು 
ಹೇಳಿದ್ದಾಳೆ. ಇಲ್ಲಿ ತಿಳಿಯುವುದು ಏನೆಂದರೆ ದೇವರು 
ನಮಗೆಬೇಕು, ದೇವರನ್ನು ಪೂಜಿಸಬೇಕು. 
ಚೆನ್ನಮಲ್ಲಿಕಾರ್ಜುನನೇ ದೇವರು ಎಂದು ಹೇಳಿ 
ದೇವರ ಮಹಿಮೆಯನ್ನು ಕುರಿತು ಅಕ್ಕಮಹಾದೇವಿ 
ತಿಳಿಸಿದ್ದಾಳೆ. 

ಹೀಗೆ ಇನ್ನೂ ಅನೇಕ ಶಿವಶರಣರ-ಶರಣೆಯರ 
ಸಾಹಿತ್ಯದಿ೦ದ ಜೀವನದ ಮೌಲ್ಯಗಳನ್ನು 
ತಿಳಿಯಬಹುದು. 

ಸಂತ ಹಾಗೂ ಶರಣರ ಸಾಹಿತ್ಯದಲ್ಲಿ ತಾವು 
ಬದುಕಿದಂತೆ ತಮ್ಮ ಜೀವನ ದರ್ಶನವನ್ನು ಸಾಹಿತ್ಯದ 
ಮೂಲಕ ತಿಳಿಸಿದ್ದಾರೆ. ಅವರು ಹೇಳಿದ 
ಮೌಲ್ಯಗಳನ್ನು ನಾವುಗಳು ಜೀವನದಲ್ಲಿ 
ಅಳವಡಿಸಿಕೊಂಡು ಆ ಮೌಲ್ಯಗಳನ್ನು ಮುಂದಿನ 
ಜನಾಂಗಕ್ಕೆ ತಿಳಿಸಿಕೊಟ್ಟರೆ ನಮ್ಮ ಜೀವನ 
ಸಾರ್ಥಕವಾಗುತ್ತದೆ. ಸಾಹಿತ್ಯದಿಂದ ಓದುಗನಿಗೆ 
ಹಾಗೂ ಸಮಾಜದ ಜನರಿಗೆ ಮೌಲ್ಯಗಳನ್ನು 
ತಿಳಿಸಿಕೊಡಲು ಸಹಾಯವಾಗುತ್ತದೆ. ಇಲ್ಲಿ ಕೆಲವೇ 
ಕೆಲವು ಸಂತರ ಹಾಗೂ ಶರಣರ ವಚನಗಳನ್ನು 
ಮಾತ್ರ ತೆಗೆದುಕೊ೦ಡು ಅದರಲ್ಲಿರುವ ಮೌಲ್ಯಗಳನ್ನು 


ಹೆಣ್ಣಿಗೆ ನೀಡುವುದನ್ನು 


VOLUME-3, ISSUE-2, MAY-JUNE 2024 ISSN: 2583-3510, Pp. 149-154 


This article available at: www.srujani.in 


ಮಾತ್ರ ತಿಳಿಸಿದ್ದೇನೆ. ಇನ್ನೂ ಹಲವಾರು ಸಂತರ 
ಹಾಗೂ ಶರಣರ ಸಾಹಿತ್ಯದಲ್ಲಿ ಜೀವನಕ್ಕೆ ಬೇಕಾದ 


ಅತ್ಯಮೂಲ್ಯವಾದ ಮೌಲ್ಯಗಳನ್ನು 
ತಿಳಿದುಕೊಳ್ಳಬಹುದು. 

ಪರಾಮರ್ಶನ ಗ್ರಂಥಗಳು 

* ವೆಂಕಟೇಶಮೂರ್ತಿ. ಎಚ್‌.ಎಸ್‌. (2012). 


ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ-ಕೀರ್ತನಗಾರರು 
ಸಂಪುಟ-8 ಸಪ್ನ ಬುಕ್‌ಹೌಸ್‌. 
* ಶ್ರೀನಿವಾಸಮೂರ್ತಿ.ಎಂ.ಆರ್‌. 
ಧರ್ಮಸಾರ. ಕನ್ನಡ ಸಾಹಿತ್ಯ ಪರಿಷತ್ತು. 
* ಭೂಸನೂರಮಠ ಸಂ. ಶಿ. (2006). ವಚನ 
ಸಾಹಿತ್ಯ ಸಂಗ್ರಹ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ. 


ವಚನ 


9 ವೀರಣ್ಣ ರಾಜೂರ. ಶರಣ ಸಂಚಯ. 


* ಶಿವಾನ೦ದ ಗುಬ್ಬಣ್ಣವರ. (ಸಂ.) (20017). 
ಶಿಶುನಾಳ ಶರೀಪರ ತತ್ವಪದಗಳು. ಕನ್ನಡ 
ಪುಸ್ತಕ ಪ್ರಾಧಿಕಾರ. 


154 


ಸೃಜನ 165% 2583-3510 
SIRDF 


58111/4711: Indian Journal of Innovative Research and 


Development (SUIRD) 0 UR NA L S 
Volume-3 Issue 2, May-June 2024, Pp. 155-161 editor @srujani.in 
Bi-Monthly, Peer-Reviewed, Open Access, Indexed Journal WWW.SrujJanl.In 


A Review on Role and Responsibility of Grama Panchayat in Solid Waste 
Management Through Social Work Studies 
Anjinappa D' ಹಿ Dr. Lokesh M. U” 
' Research scholar, Department of Studies in Social Work, Shivagangotri, Davangere 
University, Davangere, Karnataka, India. 


2 professor, Department of Studies in Social Work, Shivagangotri, Davangere University, 
Davangere, Karnataka, India. 
Abstract: 

This review article examines the pivotal role and responsibilities of Grama 
Panchayats (village councils) in solid waste management (SWM) through the lens of 
social work studies. Grama Panchayats, as the grassroots level of local governance in 
India, are instrumental in implementing SWM strategies that are environmentally 
sustainable and community-centric. The study explores the legal framework, policy 
directives, and practical challenges faced by these local bodies in managing solid waste. 
Emphasis is placed on the integration of social work principles, such as community 
participation, empowerment, and advocacy, to enhance the effectiveness of SWM 
initiatives. The review highlights successful case studies where Grama Panchayats have 
leveraged social work methodologies to foster community engagement and ownership of 
SWM processes. Furthermore, it identifies gaps in current practices and suggests 
strategies for capacity building, resource mobilization, and fostering partnerships with 
non-governmental organizations and private entities. The findings underscore the 
importance of a multidisciplinary approach, combining governance, social work, and 
environmental management, to address the complexities of solid waste management at the 
rural level. 


Keywords: Grama Panchayat, Solid Waste Management, Social Work, Community 
Participation, Environmental Sustainability, Rural Governance. 


Introduction 
Solid waste management (SWM) is a affecting public health, environmental 
significant challenge in rural areas, quality, and overall community well- 


Please cite this article as: Anjinappa D &. Lokesh M. U. (2024). A Review on Role and Responsibility of Grama 
Panchayat in Solid Waste Management Through Social Work Studies. SRUJANI: Indian Journal of Innovative Research 
and Development. 3(2), 155-161 


58014711: Indian Journal of Innovative Research and Development 


being. In India, Grama Panchayats-local 
self-government institutions at the village 
level-are essential for managing solid 
waste. These bodies are constitutionally 
tasked with ensuring the effective 


collection, segregation, treatment, and 
disposal of waste within their 
communities. The role of Grama 
Panchayats is critical in fostering 
community participation, promoting 
sustainable practices, and addressing the 
unique challenges of rural waste 
management. From a 6001 work 


perspective, the responsibilities of Grama 
Panchayats extend beyond administrative 


tasks to Encompass community 
engagement, education, and advocacy. 
Social workers, with their skills in 
community organization, capacity 


building, and policy advocacy, are well- 
positioned to enhance the efforts of Grama 
Panchayats. This review explores the roles 
and responsibilities of Grama Panchayats 
in solid waste management and examines 
how social work practices can support 
these efforts. Through a collaborative 
approach, Grama Panchayats and social 
workers can drive effective waste 
management strategies that contribute to 
healthier and more rural 
communities. Solid waste management 
(SWM) is a critical issue in rural areas, 
significantly impacting public health, 


sustainable 


environmental sustainability, and quality 
of life. In India Grama Panchayats 
(village councils) play a pivotal role in 
managing solid waste at the grassroots are 
constitutionally mandated to ensure the 


effective collection, treatment, and 
disposal of solid waste within their 
jurisdictions. The involvement of Grama 
panchayate in Solid waste management is 
crucial for fostering community 
participation, ensuring sustainable 
practices, and addressing local challenges. 
From a social work perspective, the 
Grama Panchayat’s role extends beyond 
administrative duties to include 
mobilizing community resources, raising 
awareness and promoting behavioral 
changes among residents. Social workers, 
with their expertise in community 
organization, capacity building and 
advocacy can significantly contribute to 
enhancing the effectiveness of Grama 
Panchayats in managing solid waste. This 
review examines the roles and 
responsibilities of Grama Panchayats in 
Solid waste management, exploring how 
social work principles and practices can 
support and augment these efforts. 


Legal Framework and Mandates 


The responsibilities of Grama 
Panchayats in solid waste management are 
outlined under various legislative 
frameworks, including The Constitution 
(73 Amendment) Act-1992, The Solid 
Waste Management Rules-2016, and 
State-specific Panchayati Raj Acts. These 
laws mandate Grama Panchayats to ensure 
the proper collection, segregation, 
transportation, and disposal of solid waste. 
They are also responsible for promoting 
awareness about waste management and 
encouraging community participation. 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 156 


This article available at: www.srujani.in 


SRUJANI: Indian Journal of Innovative Research and Development 


Role and Responsibilities of Grama 
Panchayats in Solid Waste Management 
Grama Panchayats hold a complex role 
in solid waste management, essential for 
ensuring environmental sustainability and 
public health in rural communities. Their 
responsibilities encompass a range of 
activities designed to manage waste 
effectively from collection to disposal, 
while engaging the community and 


developing necessary infrastructure. 
Waste Collection and Segregation 


The foremost responsibility of Grama 
Panchayats is establishing a systematic 
approach to the regular collection of 
household waste. This involves setting up 
a well-coordinated schedule and ensuring 
that waste is collected efficiently from all 
households. A critical component of this 
system is the segregation of waste at the 
source into biodegradable and non- 
biodegradable components. By promoting 
and enforcing this segregation, Grama 
Panchayats can facilitate more effective 
recycling and composting processes. To 
support this, they set up designated 
collection points or bins in strategic 
locations within the village, making it 
convenient for residents to dispose of their 
waste properly. 


Waste Transportation and Disposal 


Once waste is collected, Grama 
Panchayats are responsible for arranging 
its transportation to designated disposal 
sites. This includes ensuring that the 
transportation process is efficient and 


minimizes any environmental impact. 


Identifying and maintaining landfill sites 
or waste processing facilities is also a 
crucial responsibility. These sites need to 
be managed in a way that complies with 
environmental regulations and minimizes 
ham to the surrounding area. 
Implementing environmentally sound 
disposal practices, such as composting 
organic waste and recycling non- 
biodegradable materials, is vital for 
reducing the overall waste footprint and 
promoting sustainability. 


Awareness and Community Engagement 


Educating the community about the 
importance of proper waste management 
is another key responsibility. Grama 
Panchayats conduct awareness campaigns 
to inform villagers about the benefits of 
waste segregation and the health and 


environmental risks associated with 
improper waste disposal. These 
campaigns can include workshops, 


informational pamphlets, and community 
meetings. Encouraging the formation of 
self-help groups or waste management 
committees empowers the community to 
take active roles in managing local waste. 
These groups can oversee waste 
management efforts, ensuring that 
practices are maintained and improved 


over time. 

Infrastructure Development 
Developing and maintaining the 

necessary infrastructure for effective 

waste management is a fundamental 

responsibility of Grama Panchayats. This 

includes constructing compost pits for 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 157 


This article available at: www.srujani.in 


SRUJANI: Indian Journal of Innovative Research and Development 


biodegradable waste and setting up 
recycling units for non-biodegradable 
materials. Ensuring the availability of 
waste collection tools and equipment, 
such as bins, trucks, and protective gear 
for workers, is essential for the smooth 
operation of waste management activities. 
Investment in infrastructure not only 
improves the efficiency of waste 
management but also enhances the overall 
quality of life in the community. 


Monitoring and Evaluation 


Regular monitoring and evaluation of 
waste management practices are crucial to 
ensure they meet regulatory standards and 
community needs. Grama Panchayats 
must track the effectiveness of their waste 
management strategies, identify any 
issues, and make necessary adjustments. 
This involves regular inspections, 
collecting data on waste volumes and 
types, and assessing the impact of 
different waste management practices. By 
continuously evaluating their efforts, 
Grama Panchayats can implement best 
practices, address challenges promptly, 
and improve the overall effectiveness of 
solid waste management. 


Grama Panchayats have a 
comprehensive and dynamic role in 
managing solid waste in rural areas. Their 
responsibilities span from practical waste 
collection and disposal to engaging and 
educating the community, developing 
essential infrastructure, and continuously 
monitoring and improving waste 


management practices. By fulfilling these 


roles effectively, Grama Panchayats can 
significantly contribute to environmental 
sustainability and the well-being of rural 
communities. 


Challenges Faced by Grama Panchayats 


Grama Panchayats face numerous 
challenges in effectively managing solid 
waste in rural areas. One of the primary 
issues is limited financial resources. These 
local bodies struggle with 
insufficient funds to establish and 


maintain the necessary infrastructure for 


often 


solid waste management, such as waste 
bins, collection vehicles, and recycling 
facilities. This financial constraint 
hampers their ability to provide consistent 
and efficient waste management services. 
Additionally, Grama Panchayats 
frequently lack the technical expertise 
required to implement modern waste 
management practices. Access to 
specialized knowledge and training is 
limited, preventing them from adopting 
more advanced and effective waste 
management solutions. 


another 
rural 


resistance is 
Many 
ingrained cultural 
lack of awareness 


Community 
significant challenge. 
communities have 
practices and a 
regarding proper waste disposal methods, 
leading to resistance against new waste 
management initiatives. This resistance 
efforts to promote 
behaviors like waste segregation and 
recycling, which are crucial for effective 
Moreover, 


can undermine 


solid waste management. 
Grama Panchayats often face difficulties 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 158 


This article available at: www.srujani.in 


SRUJANI: Indian Journal of Innovative Research and Development 


in coordinating with higher authorities at 
the district and state levels. These 
challenges include navigating bureaucratic 
processes and securing the necessary 
technical and financial support. Effective 
coordination is essential for obtaining the 
resources and expertise needed to 
implement comprehensive waste 
management strategies. Addressing these 
challenges requires a concerted effort to 
increase funding, provide technical 
training, raise community awareness, and 
improve intergovernmental collaboration. 
Role of Social Work in Enhancing Solid 
Waste Management by Grama Panchayats 
Social work studies emphasize the 
importance of community involvement, 
capacity building, and sustainable 
development, all of which are crucial for 
effective solid waste management (SWM) 
by Grama Panchayats. Social workers can 
significantly enhance the effectiveness of 
these local bodies through various means. 


Social workers can facilitate 
community engagement by organizing 
awareness campaigns, forming self-help 
groups, and encouraging participatory 
decision-making processes. These efforts 
help build a sense of ownership and 
responsibility towards waste management 
among residents. By fostering community 
participation, social workers ensure that 
waste management practices are not only 
accepted but also actively supported by 
the local population. This grassroots 
involvement is essential for the success of 
SWM initiatives, as it leads to better 


compliance with waste segregation and 
disposal guidelines. 


Social workers can provide training to 
Panchayat members on effective waste 
management techniques and practices. 
This includes educating them on modern 
methods of waste collection, segregation, 
transportation, and disposal. Additionally, 
social workers assist in developing 
strategic plans for sustainable waste 
management, ensuring that Panchayat 
members have the skills and knowledge to 
implement these plans effectively. 
Capacity building empowers Grama 
Panchayats to manage waste more 
efficiently and sustainably, reducing the 
environmental impact and improving 
public health outcomes. 


Advocacy is a critical role that social 
workers play in enhancing SWM. They 
can advocate for increased funding and 
resources for Grama Panchayats to 
improve SWM infrastructure, such as 
waste bins, collection vehicles, and 
processing facilities. Social workers also 
support the formulation of local policies 
that promote sustainable waste 
management practices. By influencing 
policy and securing necessary resources, 
social workers help create a conducive 
environment for effective waste 
management at the grassroots level. 


Social workers conduct research on 
local waste management challenges and 
potential solutions. This research is vital 
for understanding the unique needs and 
circumstances of different communities. 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 159 


This article available at: www.srujani.in 


SRUJANI: Indian Journal of Innovative Research and Development 


Social workers also promote innovative 
practices and technologies that can be 
adopted by Grama Panchayats for better 
SWM. By staying informed about the 
latest developments in waste management 
and adapting them to local contexts, social 
workers ensure that Grama Panchayats 
can implement effective and sustainable 
waste management solutions. 


Through community mobilization, 
capacity building, advocacy, and research, 
social workers play a pivotal role in 
enhancing the effectiveness of Grama 
Panchayats in managing solid waste. Their 
involvement ensures that SWM practices 
are sustainable, community-driven, and 
capable of meeting the evolving needs of 
rural populations. 


Conclusion 


The Grama Panchayat holds a crucial 
role in the management of solid waste in 
rural areas. Through the integration of 
social work principles, these local bodies 
can enhance their effectiveness, promote 
sustainable practices, and ensure the well- 
being of their communities. The success 
of solid waste management in rural areas 
depends significantly on the active 
participation and cooperation of all 
stakeholders, including the community, 
local government, and social workers. 
Solid waste management is pivotal for 
achieving sustainable and hygienic rural 
environments. Despite challenges, 
successful cases demonstrate that with 
adequate community 
involvement, and effective governance, 


1650010೦05, 


Grama Panchyats can significantly 
improve waste management practices. 
Future strategies should focus on capacity 
building, enhancing infrastructure, and 
fostering community participation to 
address the shortcomings and harness the 
full potential of Grama panchayats in 
managing solid waste effectively. 


References 


e Asnani,P.U., 6 Zurbrugg, ಛಿ. 
(2007). Improving municipal solid 
waste management in India: A 
Sourcebook for Policymakers and 
Practitioners. World Bank 
Publications. 


e Central Pollution Control Board 
(CPCB). (2000). Status of solid waste 
generation, collection, treatment and 
disposal in metro cities (Series No. 
CUPS/46/1999-2000). 


India. 
solid 


(2016). 
waste 


e Government of 
*Guidelines on 
management*. 


e Kubanza,N.S., & Simatele, M. D. 
(2019). Sustainable solid waste 
management in developing countries: 
a study of institutional strengthening 
for solid waste management in 
Johannesburg, South Africa. Journal 
of Environmental Planning and 
Management, 63(2), 175-188. 
https://doi.org/10.1080/09640568.201 
9.1576510 


e Kumar,S., Smith, 6. R., Fowler, G., 
Velis, C., Kumar, 5. J., Arya, S., 
Rena, Kumar, R., & Cheeseman, C. 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 160 


This article available at: www.srujani.in 


SRUJANI: Indian Journal of Innovative Research and Development 


(2017). Challenges and opportunities 
associated with waste management in 
India. Royal Society Open Science, 
4(3), 160764. 
https://doi.org/10.1098/rsos.160764 


e Mihai, F. (2017). Solid waste 
management in rural areas. BoD — 
Books on Demand. 


*e Ramaswamy, L. M.S. (2019). SOLID 
WASTE MANAGEMENT. MJP 
Publisher. 


e Sehker, M., & Beukering, P. V. 
(1998). Integrated solid waste 
management: A perspective on 
Bangalore (India). (CREED Working 
Paper Series No. 24, pp. 277-295). 


VOLUME-3, ISSUE-2, MAY-JUNE 2024 ISSN: 2583-3510, Pp. 155-161 
This article available at: www.srujani.in 


161 


165%: 2583-3510 


SRUJANI: Indian Journal of Innovative Research and S ] R F 
Development (SUIRD) 
Volume-3 Issue 2, May-June 2024, Pp. 162-168 editor @srujani.in 
Bi-Monthly, Peer-Reviewed, Open Access, Indexed Journal WWW.Srujanl.In 


ಹೊಸದುರ್ಗ ಮತ್ತು ಹೊಳಲ್ಕೆರೆಯ ಬೃಹತ್‌ ಗಣೇಶ ಶಿಲ್ಪಗಳು 


ವೆಂಕಟೇಶ ಹೆಚ್‌' ಮತ್ತು ಪ್ರೊ. ಸರ್ವಮಂಗಳ” 
'ಸ೦ಶೋಧನಾ ವಿದ್ಯಾರ್ಥಿ, 'ಮುಖ್ಯಸ್ಥರು 
ಇತಿಹಾಸ ಮತ್ತು ಪ್ರಾಕ್ತನಶಾಸ್ತ್ರ ವಿಭಾಗ, ಕುವೆ೦ಪು ವಿಶ್ವವಿದ್ಯಾಲಯ, ಶಂಕರಘಟ್ಟ, ಶಿವಮೊಗ್ಗ. 
Abstract: 
ಚಿತ್ರದುರ್ಗ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಹೊಸದುರ್ಗ ಮತ್ತು ಹೊಳಲ್ಕೆರೆ ಪಮುಖ ತಾಲೂಕುಗಳಾಗಿವೆ. 
ಚಿತ್ರದುರ್ಗ ಜಿಲ್ಲೆಯು ಭೌಗೋಳಿಕವಾಗಿ ಚಿನ್ಮೂಲಾದಿ ಪರ್ವತಗಳಿಂದ ಆವೃತ್ತಗೊ೦ಡ ಅರೆಮಲೆನಾಡು ಮತ್ತು 
ಬಯಲು ಸೀಮೆಯಿಂದ ಕೂಡಿದ ಭೂಪದೇಶವಾಗಿದೆ. ಜಿಲ್ಛೆಯ ಹಲವಾರು ಪದೇಶಗಳಲ್ಲಿ ಹಳೆ 
ಶಿಲಾಯುಗದಿಂದ ಬೃಹತ್‌ ಶಿಲಾಯುಗದವರೆಗಿನ ಅವಶೇಷಗಳು ಕಂಡುಬಂದಿವೆ ಪಸ್ತುತ ಲೇಖನದಲ್ಲಿ 
ಹೊಸದುರ್ಗ ಮತ್ತು ಹೊಳಲೈೆರೆ ತಾಲೂಕಿನಲ್ಲಿ ಕಂಡುಬರುವ ಬೃಹತ್‌ ಗಣೇಶ ಮೂರ್ತಿಶಿಲಗಳನ್ನು ಕುರಿತು 
ಅಧ್ಯಯನ ಮಾಡಲಾಗಿದೆ. ವಿಶೇಷವಾಗಿ ಈ ಎರಡೂ ಪದೇಶಗಳಲ್ಲೂ ಕಂಡು ಬರುವ ಬೃಹತ್‌ ಗಣೇಶ 
ಮೂರ್ತಿಶಿಲಗಳು ಆಕರ್ಷಣೀಯವಾಗಿದ್ದು ಜನರ ಗಮನವನ್ನು ಸೆಳೆಯುವಂತಿವೆ. 


Keywords: ಪ್ರಾಜ್ಯಾವಶೇಷ ಶಾಸನಗಳು, ದೇವಾಲಯ, ಬೃಹತ್‌ ಗಣೇಶ ಶಿಲ್ಪಗಳು, ಉಬ್ಬು ತಿಲ್ಬಗಳು. 


ಪೀಠಿಕೆ 

ಚಿತದುರ್ಗ ಜಿಲೆಯು ಶಾತವಾಹನ, ಕದಂಬ, ಹೊಂದಿದೆ. ಈ ಎರಡು ನಗರಗಳಲ್ಲಿ ಹಲವಾರು 
A ಚಾಲುಕ್ಕ, ರಾಷ್ಟಕೂಟ, ಹೊಯ್ಸಳ, ದೇವಾಲಯಗಳು. ಶಾಸನಗಳು. ವೀರಗಲ್ಲುಗಳು 
ನೊಳಂಬ. ಉಚ್ಚಂಗಿಪಾಂಡ್ಯ, ವಿಜಯನಗರ, ಮತ್ತು ಮೂರ್ತಿಶಿಲಗಳಿದ್ದು ಹಿಂದಿನ ಇತಿಹಾಸವನ್ನು 
ಪಾಳೆಯಗಾರರು, ಶ್ರೀರಂಗಪಟ್ಟಣದ ನವಾಬರು, ತಿಳಿಸ ತ್ತವೆ. 
ಮೈಸೂರಿನ ಒಡೆಯರು ಮತ್ತು ಬ್ರಿಟಿಷರ ಆಳ್ವಿಕೆಗೆ ಪ್ರಥಮ ಪೂಜಿತನಾದ ಗಣಪತಿಯು ಶಿವ 
ಒಳಪಟ್ಟಿತ್ತು. ಇದಕ್ಕೆ ಪೂರಕವೆಂಬಂತೆ ಅಸಂಖ್ಯಾತ ಪರಿವಾರದ ಶಿಲ್ಪಗಳಲ್ಲಿ ಒಂದಾಗಿದೆ. ಗಣಪತಿ ಶಿಲ್ಪವು 
ಪ್ರಾಚ್ಯಾವಶೇಷಗಳು, ದೇವಾಲಯಗಳು, ಶಿಲ್ಪಗಳು, ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ಇರುತ್ತದೆ. 
ವೀರಗಲ್ಲುಗಳು, ಮಹಾಸತಿಗಲ್ಲುಗಳು, ಶಾಸನಗಳು, ವೈದಿಕ ಸಾಹಿತ್ಯದಲ್ಲಿ, ಪುರಾಣಗಳಾದ ಬ್ರಹ್ಮವೈವಾರ್ತ, 
ನಾಣ್ಯಗಳು ದೊರೆತಿವೆ. ಹೊಸದುರ್ಗ ಮತ್ತು ಮುದ್ಗಲ, ಶಿವ, ಬ್ರಹ್ಮಾಂಡ, ಗಣೇಶ, ವರಹಾ, 
ಹೊಳಲ್ಕೆರೆ... ನಗರಗಳು ಪ್ರಸ್ತುತ ತಾಲೂಕು ಭವಿಷ್ಯ ಮತ್ತು ಸೃಂಧ ಪುರಣಗಳಲ್ಲಿ ಗಣೇಶನನ್ನು 
ಕೇಂದ್ರಗಳಾಗಿವೆ. ಕಲ್ಯಾಣ ಚಾಲುಕ್ಕ ಕುರಿತು ಅನೇಕ ಕಥೆಗಳಿವೆ. ಆಗಮಗಳು, 
ಪಾಳೆಯಗಾರರಕಾಲದಿಂದ ಸೈನಿಕ, ಆಡಳಿತ ಸಂಹಿತೆಗಳಲ್ಲಿಯು ಗಣೇಶನ ಕುರಿತ ಕಥಾವಳಿಗಳು 
ಕೇಂದ್ರಗಳಾಗಿಯೂ ಐತಿಹಾಸಿಕ. ಮಹತ್ವವನ್ನು 


Please cite this article as: ವೆಂಕಟೇಶ ಹೆಚ್‌ ಮತ್ತು ಸರ್ವಮಂಗಳ. (2024). ಹೊಸದುರ್ಗ ಮತ್ತು ಹೊಳಲ್ಕೆರೆಯ ಬೃಹತ್‌ ಗಣೇಶ 
ಶಿಲ್ಪಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 162-168 


SRUJANI: Indian Journal of Innovative Research and Development 


ಕಂಡುಬರುತ್ತವೆ. ಪುರಾಣಗಳು 32 ರೂಪದ 


ವಿನಾಯಕನನ್ನು ಹೆಸರಿಸಿವೆ.' 
ಹೊಸದುರ್ಗದ ಬೃಹತ್‌ ಗಣೇಶ ಶಿಲ್ಪ 
ಹೊಸದುರ್ಗದ ಬೃಹತ್‌ ಗಣೇಶ ಶಿಲ್ಪವು ಪ್ರಸ್ತುತ 
ಹೊಸದುರ್ಗ ನಗರದ ಹಳೆಯ ತಾಲೂಕು 
ಕಛೇರಿಯ ಮುಂಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ 
ಪ್ರತಿಷ್ಠಾಪಿತವಾಗಿದೆ. ಇತ್ತೀಚೆಗೆ ಈ ಮೂರ್ತಿಶಿಲ್ಲದ 
ಸುತ್ತಲೂ ಕಲ್ಲು, ಇಟ್ಟಿಗೆ, ಮಾರ್ಬಲ್‌ ಶಿಲೆ ಮತ್ತು 
ಸಿಮೆಂಟ್‌ನ್ನು ಬಳಸಿ ಅಷ್ಟಕೋನಾಕೃತಿಯ ಚಿಕ್ಕ 
ಮಂಟಪವನ್ನು ನಿರ್ಮಿಸಲಾಗಿದೆ. ಗಣೇಶನ ಶಿಲ್ಪವು 
ಮೂಲತಃ ಹೊಸದುರ್ಗ ತಾಲೂಕಿನ ನೀರಗುಂದ 
ಗ್ರಾಮದ ಪಶ್ಚಿಮ ಭಾಗದಲ್ಲಿ ಪೂರ್ವಾಭಿಮುಖವಾಗಿ 
ನಿರ್ಮಿಸಿರುವ ಗ೦ಗೇಶ್ವ್ಚರ ದೇವಾಲಯದಲ್ಲಿದ್ದಂತಹ 


ಶಿಲ್ಪವಾಗಿದೆ. ನೀರಗುಂದವು ಗಂಗ, ಹೊಯ್ದಳ, 
ನೊಳಂಬ, ಪಲ್ಲವರ ಆಳ್ವಿಕೆಯಲ್ಲಿ ವ್ಯಾಪಾರ ಮತ್ತು 
ಧಾರ್ಮಿಕ ಕೇಂದ್ರವಾಗಿ ಖ್ಯಾತಿಪಡೆದಿದ್ದು, 
ಹೊಯ್ಸಳರ ಕಾಲದಲ್ಲಿ. ಪ್ರಮುಖ 


ಅಗ್ರಹಾರವಾಗಿತ್ತು" ಗಣೇಶ ಮೂರ್ತಿಶಿಲ್ಪವು ಯಾವ 
ಕಾಲದಲ್ಲಿ ರಚನೆಯಾಯಿತು ಎನ್ನುವುದರ ಬಗ್ಗೆ 
ಖಚಿತ ದಾಖಲೆಗಳಿಲ್ಲ. ಇತ್ತೀಚೆಗೆ ಈ ಶಿಲ್ಪವನ್ನು 
ನೀರಗುಂದದಿಂದ ಹೊಸದುರ್ಗಕ್ಕೆ ಸ್ಥಳಾಂತರಿಸಿ 
ಪುಟ್ಟ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಯಿತು ಎಂದು 
ಬಾಗೂರು ನಾಗರಾಜಪ್ಪನವರು ತಿಳಿಸಿದ್ದಾರೆ” ಈ 
ಶಿಲ್ಪವು. ನೀಲಿಮಿಶ್ರಿತ ಕಪ್ಪು ಬಣ್ಣದ ಬಳಪದ 
ಶಿಲೆಯಲ್ಲಿ ಮಾಡಲಾದ ಏಕಶಿಲಾ ಮೂರ್ತಿಯಾಗಿದೆ. 
ಇದು ಒಟ್ಟು 7 12 ಅಡಿ ಎತ್ತರ, 4 ಅಡಿ ಅಗಲ, 10 


ಅಡಿ ಸುತ್ತಳತೆಯನ್ನು ಹೊಂದಿದೆ. ಇದರಲ್ಲಿ 1 % 
ಅಡಿ ಪೀಠ, 6 ಅಡಿ ಎತ್ತರದ ಗಣೇಶನ 


' ರಾಮಚಂದ್ರರಾವ್‌ ಸಾ.ಕೃ.(2013). ಮೂರ್ತಿತಿಲ್ಪ ನೆಲೆ- 
ಹಿನ್ನೆಲೆ. ಪುಟ. 149 


ಮೂರ್ತಿಯಿದೆ. ಗಣೇಶನು ಸುಖಾಸೀನ 
ಭಂಗಿಯಲ್ಲಿದ್ದು ತನ್ನ ಬಲಗಾಲಿನ ಮಂಡಿಯನ್ನು 
ಎತ್ತಿ ಪಾದವನ್ನು ಪೀಠದ ಮೇಲೆ 
ಸ್ಥಿರಪಾದವಾಗಿರಿಸಿರುವನು, ಎಡಗಾಲನ್ನು ಮಡಚಿ 
ಮುಂಪಾದವನ್ನು ಪೀಠದ ಮೇಲಿರಿಸಿದ್ದಾನೆ. 
ಚತುರ್ಭುಜನಾಗಿದ್ದು ತನ್ನ ಹಿಂದಿನ ಬಲಗೈನಲ್ಲಿ 
ಅಂಕುಶವನ್ನು, ಎಡಗೈಯಲ್ಲಿ ಪಾಶವನ್ನು, ಮುಂದಿನ 
ಬಲಗೈಯಲ್ಲಿ ವ್ಯಾಖ್ಯಾನ ಮುದ್ರೆಯಲ್ಲಿ ದಂತವನ್ನು 
ಮತ್ತು ಎಡಗೈಯಲ್ಲಿ ಫಲಪಾತ್ರೆ ಹಿಡಿದಿರುವನು. 
ಗಜಮುಖನಾಗಿದ್ದು ವಿಶಾಲವಾದ ಕಣ್ಣುಗಳನ್ನು ಮತ್ತು 
ಕರ್ಣಗಳನ್ನು ಹೊಂದಿರುವನು. ಎಡಮುರಿಯಾಗಿದ್ದು 
ಸೊಂಡಿಲು ಫಲ ಪಾತ್ರೆಗೆ ತಾಗಿಸಿದಂತಿದೆ, ಬಲ 


ದಂತವು ವಕ್ರವಾಗಿ, ಎಡ ದಂತವು ಚೂಪಾಗಿದೆ. 
ಗಣೇಶನು ಕಂಠಿಹಾರ, ತ್ರಿವಳಿಯ ಉದ್ದವಾದ 
ಉರಹಾರ, ಯಜ್ಞೋಪವೀತ, ಹೊಟ್ಟೆಯನ್ನು 
ಸುತ್ತುವರಿದ ನಾಗಬಂದವನ್ನು. ತೋಳುಗಳಲ್ಲಿ 
ಕೇಯೂರ, ಕೈಗಳಲ್ಲಿ ಕಂಕಣ, ಪಾದಗಳಲ್ಲಿ 
ಪಾದಜಾಲ ಮುಂತಾದ ಆಭರಣಗಳಿಂದ 
ಅಲಂಕೃತಗೊಂಡಿರುವನು. ಪೀಠದಲ್ಲಿ ಇಲಿಯ 


ಉಬ್ಬು ಶಿಲ್ಪವಿದೆ. ಲತಾಬಳ್ಳಿಗಳಿಂದ ಅಲಂಕೃತಗೊಂಡ 
ಕೀರ್ತಿಮುಖವಿರುವ ಸುಂದರ ಪ್ರಭಾವಳಿಯನ್ನು 
ಕೆತ್ತಲಾಗಿದೆ. ಶಿಲ್ಪದಲ್ಲಿರುವ ಆಯುಧಗಳ ಆಧಾರದ 
ಪ್ರಕಾರ ಇದು ಪ್ರಸನ್ನ ಗಣಪತಿ ಶಿಲ್ಪವಾಗಿದೆ. 
ಹೊಳಲ್ಕೆರೆಯ ಬಯಲು ಗಣಪತಿ ಶಿಲ್ಪ 


ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಕೇಂದ್ರವಾದ 
ಹೊಳಲ್ಕೆರೆ ಪ್ರಾಚೀನ ಐತಿಹಾಸಿಕ ಸ್ಥಳವಾಗಿದೆ. 
ಪ್ರಾಗೈತಿಹಾಸದ ಚರಿತ್ರೆಯ ಜೊತೆಗೆ ರಾಷ್ಟ್ರಕೂಟ 
ಮತ್ತು ಹೊಯ್ದಳರ ಕಾಲದಿಂದ ಸ್ಥಳೀಯ 
ಪಾಳೆಯಗಾರರ ಕಾಲದವರೆಗೆ ಚಾರಿತ್ರಿಕ ಮಹತ್ವವನ್ನು 
ಹೊಂದಿದೆ ಸಾ.ಶ 1435ರಲ್ಲಿ ವಿಜಯನಗರದ 
ಅರಸರು ತಿಮ್ಮಣ್ಣನಾಯಕನಿಗೆ (ಮತ್ತಿ) ಹೊಳಲ್ಕೆರೆಯ 


* ರೈಸ್‌ ಬಿ. ಎಲ್‌. (1903). ಎಫಿಗಫಿಯಾ ಕರ್ನಾಟಕ ಅಮರನಾಯಕನಾಗಿ ಬಡ್ತಿ ನೀಡಿ ಚಿತ್ರದುರ್ಗ 
ಸಂಪುಟ-!1 (ಚಿತ್ರದುರ್ಗ ಜಿಲ್ಲೆ. ಪುಟ. 133,134 

* ಬಾಗೂರು ನಾಗರಾಜಪ್ಪ. (1984). ಹೊಸದುರ್ಗದ ಸುತ್ತ 
ಪುಟ. 34 

VOLUME-3, ISSUE-2, MAY-JUNE 2024 ISSN: 2583-3510, Pp. 162-168 163 


This article available at: www.srujani.in 


SRUJANI: Indian Journal of Innovative Research and Development 


ಪ್ರದೇಶಕ್ಕೆ ನಾಯಕನೆಂದು ನೇಮಿಸಿದರು." 
ಸಂತೆಬೆನ್ನೂರು, ಬಸವಪಟ್ಟಣದ ಪಾಳೆಯಗಾರರ 
ಆಳ್ವಿಕೆಗೂ ಒಳಪಟ್ಟಿತ್ತು ಈ ಕಾಲದಲ್ಲಿ ಇಲ್ಲಿ 


ಹಲವಾರು ದೇವಾಲಯಗಳು ನಿರ್ಮಾಣಗೊಂಡಿವೆ. 
ಹೊಳಲ್ಕೆರೆಯ ಗೋಪಾಲಕೃಷ್ಣ ದೇವಾಲಯದ 
ಒಂದು ಕಂಬದಲ್ಲಿರುವ ಸಾ.ಶ.1568ರ ಶಾಸನದಲ್ಲಿ 
ವಿಜಯನಗರದ ಅರಸ ತಿರುಮಲರಾಯದೇವನು 
ಕಾಮಗೇತ ಮದಕೇರಿ (ಮದಕರಿ) ನಾಯಕನನ್ನು 
ಚಿತ್ರದುರ್ಗ ಪ್ರದೇಶಕ್ಕೆ ಅಮರನಾಯಕನಾಗಿ ನೇಮಿಸಿ 
ಹೊಳಲ್ಕೆರೆಯನ್ನು ಅಮರಮಾಗಣಿಯಾಗಿ ನೀಡಿದನು. 
ಕಾಮಗೇತ ಮದಕೇರಿ ನಾಯಕನು ತನ್ನ 
ಭಾವಮೈದುನನಾದ ಗುಲ್ಲಿಯಪ್ಪನಾಯಕನಿಗೆ 
ಹೊಳಲ್ಕೆರೆಯನ್ನು ಉಂಬಳಿಯಾಗಿ ನೀಡಿದನು.'ಹೀಗೆ 
ಪಾಳೆಯಗಾರರ ಅಧೀನದಲ್ಲಿ ಹೊಳಲ್ಕೆರೆ ಹೆಚ್ಚು 
ಮುನ್ನೆಲೆಗೆ ಬಂದಿತು. 

ಪ್ರಸ್ತುತ. ಹೊಳಲ್ಕೆರೆ ಪಟ್ಟಣದ ಉತ್ತರದ 
ಭಾಗದಲ್ಲಿರುವ  ಕೆರೆಯ(ಹೊನ್ನೆಕೆರೆ ಸಮೀಪದಲ್ಲಿ 
ಬೃಹತ್‌ ಗಾತ್ರದ ಗಣಪತಿಯ ಮೂರ್ತಿಶಿಲ್ಲವಿದೆ. 
ಪೂರ್ವಾಭಿಮುಖವಾಗಿ ಪ್ರಶಿಷ್ಠಾಪನೆಗೊಂಡಿರುವ ಈ 
ಶಿಲ್ಪವು ಆಕರ್ಷಣೀಯವಾಗಿದೆ. ಇದು ಯಾವುದೇ 
ಮಂಟಪವಿಲ್ಲದೆ ಬಯಲಿನಲ್ಲಿ ಇರುವುದರಿಂದ 
ಬಯಲು ಗಣಪತಿ ಎಂದೇ ಪ್ರಸಿದ್ಧ ಪಡೆದಿದೆ. 
ಇತ್ತೀಚೆಗೆ ಈ ಶಿಲ್ಪದ ಸುತ್ತಲೂ ವಿಶಾಲವಾದ 
ಆಯತಾಕಾರದ ಬೃಹತ್‌ ಮಂಟಪವನ್ನು ಶಿಖರ 
ಮತ್ತು ಮಹಾ ಗೋಪುರವನ್ನು ನಿರ್ಮಿಸಿ 
ಜೀರ್ಣೋದ್ಧಾರಗೊಳಿಸಲಾಗಿದೆ. ಈ ಗಣೇಶನ 
ಆಲಯವು ತಾಲೂಕು ಸೇರಿದಂತೆ ಜಿಲ್ಲೆಯಾದ್ಯಂತ 
ಪ್ರಸಿದ್ಧಿ ಹೊಂದಿದ್ದು ಪ್ರತಿನಿತ್ಯ ಶಿಲ್ಪವನ್ನು 
ಸುಂದರವಾಗಿ ಆಲಂಕರಿಸಿ ಪೂಜಾಕೈಂಕರ್ಯಗಳನ್ನು 
ನಡೆಸುತ್ತಾರೆ. ಈ ಆಲಯದ ನಿರ್ವಹಣೆಗೆ ಪ್ರತ್ಯೇಕ 
ಆಡಳಿತಮಂಡಳಿ ಇದೆ. 


* ಸೋಮಶೇಖರ್‌ ಎಸ್‌. ವೈ. (2020. ಹೊಳಲ್ಕೆರೆ. ಪುಟ.12 
ರೈಸ್‌ ಬಿ. ಎಲ್‌. (1903). ಪೂರ್ವೋಕ್ತ. ಪುಟ. 116 


ಗಣಪತಿ ಮೂರ್ತಿಶಿಲ್ಪವು ಏಕಶಿಲಾ 
ಮೂರ್ತಿಯಾಗಿದ್ದು. ಗ್ರಾನೈಟ್‌ ಶಿಲೆಯನ್ನು (ಕಣಶಿಲೆ) 
ಬಳಸಿ ಸುಂದರವಾಗಿ ರಚಿಸಲಾಗಿದೆ. ಈ ಶಿಲ್ಪವು 12 


೪% ಅಡಿ ಎತ್ತರ, 6 ೪%) ಅಡಿ ಅಗಲವಿದೆ ಅದರಲ್ಲಿ 


2 0 ಅಡಿ ಎತ್ತರದ ಪೀಠದ ಮೇಲೆ 10 ಅಡಿಗಳಷ್ಟು 
ಎತ್ತರದ ಗಣೇಶನ ಮೂರ್ತಿ ಶಿಲ್ಪವನ್ನು ಕೆತ್ತಲಾಗಿದೆ. 
ಗಣೇಶನು ಆಸೀನ ಭಂಗಿಯಲ್ಲಿದ್ದು ತನ್ನ 
ಬಲಗಾಲನ್ನು ಪೀಠದ ಮೇಲೆ ಸ್ಥಿರಪಾದವಾಗಿರಿಸಿ, 
ಎಡಗಾಲನ್ನು ಮಡಚಿ ಅರ್ಧಪರ್ಯಂಕಾಸನದಲ್ಲಿ 
ಆಸೀನನಾಗಿರುವನು, ಚೆತುರ್ಭುಜನಾಗಿದ್ದು ಹಿಂದಿನ 
ಬಲಗೈನಲ್ಲಿ ಪರಶುವನ್ನು ಎಡಗೈನಲ್ಲಿ ಪಾಶವನ್ನು 


ಹಿಡಿದಿರುವನು. ಗಜಮುಖನಾಗಿದ್ದು ವಿಶಾಲವಾದ 
ಕಣ್ಣುಗಳನ್ನು, ಕರ್ಣಗಳನ್ನು ಹೊಂದಿರುವನು. 
ಸೊಂಡಿಲು ಎಡಮುರಿಯಾಗಿದ್ದು ತನ್ನ 


ಎಡಗೈಯಲ್ಲಿರುವ ಮೋದಕಗಳನ್ನು ತಾಗಿರುವಂತೆ 
ಕೆತ್ತಲಾಗಿದೆ. ಬಲದಂತವು ವಕ್ರವಾಗಿ, ಎಡದಂತವು 
ಚೂಪಾಗಿದೆ. ತಲೆಯ ಮೇಲೆ ಕರಂಡ 
ಮುಕುಟವನ್ನು ಎರಡೂ ಕಿವಿಗಳಲ್ಲಿ ಒಂದೊಂದು 
ಘಂಟೆಯನ್ನು ಕತ್ತಿನಲ್ಲಿ ಕಂಠೀಹಾರ, ಪದಕದಹಾರ, 
ಯಜ್ಞೋಪವೀತ ಉದರಬಂದ, ನಾಗಬಂದ ಮತ್ತು 
ಎಡಗಾಲಿನ ಮೇಲೆ ಹಾದು ಪೀಠದವರೆಗೆ 
ಇಳಿಬಿದ್ದಂತೆ ಉದ್ದವಾದ ವೈಜಯಂತಿಮಾಲೆ, 
ಭುಜದಲ್ಲಿ ಭುಜಕೀರ್ತಿ, ತೋಳುಗಳಲ್ಲಿ ಕೇಯೂರ, 
ಕೈಕಡಗಗಳು ಕಾಲ್ಲಳಲ್ಲಿ ಕಾಲ್ಕಡಗಗಳನ್ನು ಮತ್ತು 
ಪಾದಜಾಲಗಳನ್ನು ಧರಿಸಿ ಸರ್ವಾಭರಣಗಳಿಂದ 
ಅಲಂಕೃತನಾಗಿರುವನು. ಪೀಠದಲ್ಲಿ ಗಣೇಶನ ವಾಹನ 
ಇಲಿಯ ಉಬ್ಬು ಶಿಲ್ಪವಿದೆ. ಈ ಶಿಲ್ಪದಲ್ಲಿರುವ 
ವಿಶೇಷತೆಗಳು ಏನೆಂದರೆ ಗಣೇಶನ ಹಿಂಭಾಗವು ಸ್ತೀ 
ರೂಪದಲ್ಲಿದೆ, ನೀಳವಾದ ಜಡೆಯನ್ನು ಹೊಂದಿದ್ದು 
ವೃತ್ತಾಕಾರ ಪದ್ಮಬಿಲ್ಲೆಯನ್ನು ಮತ್ತು ಮುತ್ತಿನ ಕುಚ್ಚನ್ನು 
ಹಾಕಿ ಜಡೆಯನ್ನು ಸುಂದರವಾಗಿ ಅಲಂಕರಿಸಲಾಗಿದೆ. 
ಗಣೇಶ ಎಡ ಕಂಕುಳಲ್ಲಿ ನರಸಿಂಹನ ಸಣ್ಣ ಮುಖದ 
ಶಿಲ್ಪವನ್ನು ಕೆತ್ತಲಾಗಿದೆ. ಶಿಲ್ಪವು ಲತಾಬಳ್ಳಿಗಳಿಂದ 
ಅಲಂಕೃತವಾದ ಕೀರ್ತಿಮುಖವಿರುವ ಸುಂದರ 


VOLUME-3, ISSUE-2, MAY-JUNE 2024 ISSN: 2583-3510, Pp. 162-168 164 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಭಾವಳಿಯನ್ನು ಹೊಂದಿದೆ ಹಾಗೂ ಶಿಲ್ಪದ 
ಪೀಠದಲ್ಲಿ ಒಂದು ಸಾಲಿನ ಶಾಸನವಿದೆ. 
ಈ ಬೃಹತ್‌ ಗಣಪತಿಯನ್ನು ಸ್ಥಳೀಯರು 


"ಬಯಲು ಗಣಪತಿ' "ಪ್ರಸನ್ನ ಗಣಪತಿ” ಎಂದು 
ಕರೆಯುವರು. ಬಿ.ಎಲ್‌.ರೈಸ್‌ ರವರು “ಎಪಿಗ್ರಫಿಯಾ 
ಕರ್ನಾಟಿಕ ಸಂಪುಟ-11' ರಲ್ಲಿ ಹೊಳಲ್ಕೆರೆಯ ಶಾಸನ 
ಸಂಖ್ಯೆ 6ರ ಶೀರ್ಷಿಕೆಯಲ್ಲಿ "ತೂಗುದಲೆ ಗಣಪತಿ' 
ಎಂದು ಕರೆದಿದ್ದಾರೆ. ಈ “ತೂಗುದಲೆ' ಎಂಬ 
ವಿಶೇಷಣಕ್ಕೆ ನಿರ್ಧಿಷ್ಟ ಅರ್ಥ ಮತ್ತು ಇದು ಬಂದ 
ಹಿನ್ನೆಲೆ ಏನು ಎಂಬುದು ಈಗಲೂ ಅಸ್ಪಷ್ಟವಾಗಿದೆ. 
ಈ ಗಣಪತಿಯ ತಲೆಯ ಹಿಂದೆ ಸುಂದರವಾದ 


ತುರುಬಿನ ಅಲಂಕಾರ, ಅದರಿಂದ ಇಳಿಬಿದ್ದು 
ತೂಗುತ್ತಿರುವಂತಹ ಮುತ್ತಿನ ಕುಚ್ಚು ಇವುಗಳ ಕೆತ್ತನೆ 
ಇದೆ. ಈ “ತೂಗುಕುಚ್ಚು' ಇರುವುದರಿಂದ 
“ತೂಗುದಲೆ' ಎಂಬ ಹೆಸರು ಬಂದಿರಬಹುದೊ 
ಏನೊ ಎಂದು ಬಿ.ರಾಜಶೇಖರಪ್ಪನವರು 
ತಿಳಿಸಿದ್ದಾರೆ.” ಈ ಗಣಪತಿಯನ್ನು ಯಾವುದೇ 
ಮಂಟಪ, ಆಲಯವಿಲ್ಲದೆ ಬಯಲಿನಲ್ಲಿ 


ಪ್ರತಿಷ್ಠಾಪಿಸಿದ್ದರಿಂದ “ಬಯಲು ಗಣಪತಿ' ಎಂಬ 
ಹೆಸರು ಬಂದಿದೆ. ಈ ಶಿಲ್ಪದಲ್ಲಿ ಗಣೇಶನು ತನ್ನ 
ಹಿ೦ದಿನ ಬಲಗೈಯಲ್ಲಿ ಪರಶುವನ್ನು ಹಿಡಿದಿರುವುದು 
ಪರಶುರಾಮನೊಂದಿಗೆ ಮುಖಾಮುಖಿಯಾದ 
ಸಂಗತಿಯನ್ನು ತಿಳಿಸುತ್ತದೆ. ವರಹ ಪುರಾಣದಲ್ಲಿ- 
ಗಣೇಶನು ಪರಶುವನ್ನು ಹಿಡಿದಿರುವ ಬಗ್ಗೆ 
ಉಲ್ಲೇಖವಿದೆ." ಶಿಲ್ಪಶಾಸ್ತ್ರದ ಪ್ರಕಾರ ವೀರ ವಿಘ್ನೇಶ್ವರ 
ಹದಿನಾರು ಕೈಗಳನ್ನು ಹೊಂದಿದ್ದು ತನ್ನ ಒಂದು 
ಕೈಯಲ್ಲಿ ಪರಶುವನ್ನು ಹಿಡಿದಿರುವನು.? ಹೇರಂಬ 
ಗಣಪತಿ ಐದು ಮುಖಗಳನ್ನು ಹೊಂದಿದ್ದು ತನ್ನ 


* ಅದೇ. ಪುಟ. 196 
' ರಾಜಶೇಖರಪ್ಪ ಬಿ. (2009). ದುರ್ಗಶೋಧನ. ಪುಟ. 103 
* ರಾಮಚಂದ್ರರಾವ್‌ ಸಾ.ಕೃ.(2013).ಪೂರ್ವೋಕ್ಷ ಪುಟ. 140 


* ಗೋಪಿನಾಥರಾವ್‌.ಟಿ.ಎ. (2021). ಎಲಿಮೆ೦ಟ್ಛ ಆಫ್‌ 
ಹಿಂದೂ ಐಕನೋಗ್ರಫಿ. ಪುಟ. 52 


ಒಂದು ಕೈಯಲ್ಲಿ ಪರಶುವನ್ನು ಹಿಡಿದಿರುವನು.'? 
ಕುಂಬಕೋಣಂನ ನಾಗೇಶ್ವರಸ್ವಾಮಿ 
ದೇವಾಲಯದಲ್ಲಿನ ಉಚ್ಚಿಷ್ಟ ಗಣಪತಿಯು 
ಅಷ್ಟಭುಜನಾಗಿದ್ದು ತನ್ನ ಎಡ ಕೈಯಲ್ಲಿ ಪರಶುವನ್ನು 
ಹಿಡಿದಿರುವನು, ಹಾಗೆಯೇ ನಾಗಪಟನ 
ನೀಲಯಟಕ್ಷಿಯಮ್ಮನ ದೇವಾಲಯದಲ್ಲಿನ ಹೇರಂಬ 
ಗಣಪತಿಯು ತನ್ನ ಒಂದು ಕೈಯಲ್ಲಿ ಪರಶುವನ್ನು 
ಹಿಡಿದಿರುವನು. ಈ ಹಿನ್ನೆಲೆಯಲ್ಲಿ ಹೊಳಲ್ಕೆರೆಯ 
ಗಣಪತಿಯು ವೀರ ಗಣಪತಿಯೂ ಆಗಿರುವನು, 


ಉಗನರಸಿಂಹ ಪಾಳೆಯಗಾರರ ಆರಾಧ್ಯ 
ದೈವನಾಗಿದ್ದರಿ೦ದ ಗಣೇಶನ ಎಡಭಾಗದಲ್ಲಿ 
ಉಗ್ರನರಸಿಂಹನ ಮುಖದ ಚಿಕ್ಕ ಶಿಲ್ಪವನ್ನು 


ಕೆತ್ತಲಾಗಿದೆ ಅಲ್ಲದೆ ನರಸಿಂಹ ಶಿಲ್ಪವಿರುವ ಈ 
ಗಣೇಶನನ್ನು ಪೂಜಿಸುವುದರಿಂದ ಖುಜದೋಷ 


ನಿವಾರಣೆಯಾಗುವುದೆಂಬ ಧಾರ್ಮಿಕ ನಂಬಿಕೆ 
ಸ್ಥಳೀಯರಲ್ಲಿದೆ. ಶಿಲ್ಪದ. ಹಿಂಭಾಗವು ಸ್ತ್ರೀಯ 


ರೂಪವಿರುದರಿ೦ದ ಶಕ್ತಿ ಗಣಪತಿಯೂ ಆಗಿದೆ. ಈ 
ಎಲ್ಲಾ ವಿಶೇಷತೆಗಳಿಂದ ಬಯಲು ಗಣೇಶನು 
ಕರ್ನಾಟಕದ ಗಣೇಶ ಶಿಲ್ಪಗಳಲ್ಲಿಯೇ ವಿಶೇಷವಾದ 
ಶಿಲವಾಗಿದೆ. 


ಈ ಶಿಲ್ಲವನ್ನು ಯಾರು ಯಾವ ಕಾಲದಲ್ಲಿ 
ನಿರ್ಮಿಸಿದ್ದರು ಎಂಬುದನ್ನು ಶಿಲ್ಪದ ಪೀಠದಲ್ಲಿರುವ 
ಶಾಸನ ಸ್ವಷ್ಟಪಡಿದುತ್ತದೆ. ಈ ಶಾಸನ ಸುಮಾರು 29 
ಅಂಗಲು ಉದ್ದ 3 ಅಂಗಲು ಎತ್ತರ ಅಳತೆಯ 
ಹರಹಿನಲ್ಲಿ ಕೆತ್ತಿರುವ ಈ ಶಾಸನದ ಪಾಠ ಇರುವುದು 
ಹೀಗೆ "ಕಾಮಗೇತ ಮೆದಕೇರಿನಾಯಕ ಮೈದುನ 
ಗುಲ್ಕಪನಾಯಕ ಸೇವೆ”. ಈ ಶಾಸನದ ಪ್ರಕಾರ 
"ಗುಲ್ಕಪನಾಯಕ' ಈ ಶಿಲ್ಲವನ್ನು ಕೆತ್ತಿಸಿ 
ಪ್ರತಿಷ್ಠಾಪಿಸಿದನೆಂದು ತಿಳಿದುಬರುತ್ತದೆ. ಈ 
ಶಿಲದಲ್ಲಿರುವ ಶಾಸನದ ಲಿಪಿಯ ಆದಾರದ ಮೇಲೆ 
ಇದು 16ನೇ ಶತಮಾನದೆಂದು ಬಿ.ರಾಜಶೇಖರಪ್ಪ 


ಅದೇ. ಪುಟ-57 
ಅದೇ. ಪುಟ.65 
ರಾಜಶೇಖರಪ್ಪ ಬಿ. (2009). ಪೂರ್ವೋಕ್ವ ಪುಟ. 105 


11 


12 


VOLUME-3, ISSUE-2, MAY-JUNE 2024 ISSN: 2583-3510, Pp. 162-168 165 


This article available at: www.srujani.in 


SRUJANI: Indian Journal of Innovative Research and Development 


ರವರು ತಿಳಿದಿದ್ದಾರೆ”. ಆದರೆ ಈ ದೇವಾಲಯದ 
ಆಡಳಿತ ಮಂಡಳಿಯವರನ್ನು ಸಂದರ್ಶಿಸಿದಾಗ ಈ 
ಶಿಲ್ಪವು ಸಾ.ಶ.1475 ರಲ್ಲೇ ಗುಲ್ಕಪನಾಯಕ ನಿಂದ 
ನಿರ್ಮಾಣವಾಗಿತ್ತು ಎಂದು ತಿಳಿಸಿದ್ದಾರೆ. ಈ ಶಿಲ್ಪದ 
ಶಾಸನದಲ್ಲಿ ಉಲ್ಲೇಖವಿರುವ "ಗುಲ್ಕಪನಾಯಕನ' 
ಹೆಸರು ಸಾ.ಶ.1568 ರ ಹೊಳಲ್ಕೆರೆಯ ಶಾಸನದಲ್ಲೂ 
ಉಲ್ಲೇಖವಾಗಿರುವುದರಿಂದ ಸಾ.ಶ.1475 ರಿಂದ 
1570ರ ಮಧ್ಯೆ ಇದು ರಚನೆಗೊಂಡಿರಬಹುದೆಂದು 
ತಿಳಿದುಬರುತ್ತದೆ. 


ವಿಶ್ಲೇಷಣೆ 
ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಣೇಶನ ಆರಾಧನೆಯು 
ವ್ಯಾಪಕವಾಗಿದೆ. ಎಲ್ಲಾ ದೇವಾಲಯಗಳಲ್ಲಿ ಗಣೇಶನ 


ಮೂರ್ತಿಶಿಲ್ಲಗಳನ್ನು ಪ್ರತಿಷ್ಠಾಪಿಸಿರುವುದು, ಕೆಲವು 
ಚಿಕ್ಕ ಗುಡಿಗಳನ್ನು ನಿರ್ಮಿಸಿರುವುದು ಮತ್ತು 
ಪ್ರತ್ಯೇಕವಾದ ಗಣೇಶ ದೇವಾಲಯಗಳಿರುವುದು 


ಹಾಗೂ ಹೊಸದುರ್ಗ ಮತ್ತು ಹೊಳಲ್ಕೆರೆಯ ಬೃಹತ್‌ 
ಮೂರ್ತಿಶಿಲ್ಪಗಳು ಗಣೇಶನ ಆರಾಧನೆಯಿತ್ತು 
ಎನ್ನುವುದಕ್ಕೆ ಸಾಕ್ಷಿಯಾಗಿವೆ. ಶಿಲ್ಪಗಳ 
ರಚನಾಶೈಲಿಯು ಒಂದೇ ರೀತಿಯಲ್ಲಿದೆ. ಶಿಲ್ಪಗಳಲ್ಲಿನ 
ಆಭರಣಗಳ ಕೆತ್ತನೆ ಮತ್ತು ಅಲಂಕಾರಗಳು ಒಂದೇ 
ರೀತಿಯಲ್ಲಿ ಸರಳವಾಗಿವೆ. ವಿಜಯನಗರದ 
ಶಿಲ್ಪಗಳನ್ನು ಹೋಲುವಂತಿವೆ. ಆಯುಧಗಳ ರಚನೆ 
ಮತ್ತು ಡೊಳ್ಳು ಹೊಟ್ಟೆಯ ಕೆತ್ತನೆಗಳು ಒಂದೇ 
ರೀತಿಯಲ್ಲಿವೆ. ಎರಡೂ ಶಿಲ್ಪಗಳಲ್ಲಿ ಎಡ ದಂತವು 
ವಕ್ರವಾಗಿರುವುದು ಕಂಡುಬರುತ್ತದೆ. ಹೊಸದುರ್ಗದ 
ಮೂರ್ತಿಶಿಲ್ಪವು ಕಪ್ಪು ನೀಲಿ ಮಿಶ್ರಿತ ಬಳಪದ 
ಕಲ್ಲಿನಲ್ಲಿ ರಚನೆಗೊಂಡಿದ್ದು ಇದರ ನಿರ್ಮಾಣದ 
ಕಾಲದ ಬಗ್ಗೆ ಸ್ಪಷ್ಟತೆಯಿಲ್ಲ. ಹೊಳಲ್ಕೆರೆಯ ಮೂರ್ತಿ 
ಶಿಲ್ಪವು. ಗ್ರಾನೈಟ್‌ ಶಿಲೆಯಿಂದ ರಚನೆಗೊಂಡಿದೆ. 
ಇದರ ಪೀಠದಲ್ಲಿರುವ ಶಾಸನ ಇದು ಸಾ.ಶ.1570 
ರಲ್ಲಿ ನಿರ್ಮಾಣಗೊಂಡಿದೆ ಎಂಬುದನ್ನು ತಿಳಿಸುತ್ತದೆ. 
ಇವು ವಿಜಯನಗರ ಸಾಮ್ರಾಜ್ಯ ಕಾಲದ ಹಂಪಿಯ 


ನೆನಪಿಗೆ 
ವಿಜಯನಗರದ 


ಬೃಹತ್‌ ಗಣಪತಿಯ 
ತರುವಂತಿವೆ. ಪಾಳೆಯಗಾರರು 
ಶಿಲಗಳಿಂದ ಪ್ರಭಾವಿತರಾಗಿ (ಗಾನೈಟ್‌) 
ಕಣಶಿಲೆಯನ್ನು ಬಳಸಿ ಹೆಚ್ಚು ಕಲಾತ್ಮಕವಾಗಿ 
ಏಕಶಿಲಾ ಮೂರ್ತಿಗಳನ್ನು ರಚಿಸಿದ್ದಾರೆ. ಈ ಶಿಲ್ಲವು 
ಸಹ ಪ್ರತಿಮಾ ಲಕ್ಷಣಗಳಿಗನುಸಾರವಾಗಿ ಮತ್ತು 
ಆಗಮ ಶಾಸ್ತ್ರಗಳ ಪ್ರಕಾರವೇ ರಚನೆಗೊಂಡಿವೆ. 
ಹೊಳಲ್ಕೆರೆಯ. ಶಿಲ್ಪದ ಎಡಭಾಗದಲ್ಲಿ 
ಉಗ್ರನರಸಿಂಹನ ಚಿಕ್ಕ ಶಿಲ್ಪವನ್ನು ಕೆತ್ತಿರುವುದು ಈ 
ಶಿಲ್ಪದ ವಿಶೇಷತೆಯಾಗಿದೆ. ಕರ್ನಾಟಕದ ಯಾವುದೇ 
ಭಾಗದಲ್ಲಿ ಈ ರೀತಿಯ ಉಗ್ರನರಸಿಂಹನಿರುವ 
ಗಣೇಶ ಶಿಲ್ಪವು ಕಂಡುಬರುವುದಿಲ್ಲ ಎಂಬುದು 
ಆಶ್ಚರ್ಯವನ್ನುಂಟು ಮಾಡುತ್ತದೆ. ಅಲ್ಲದೆ ಶಾಸನ 
ಸಹಿತ ಗಣೇಶ ಶಿಲ್ಪಗಳಲ್ಲಿ ಇದೂ ಒಂದಾಗಿದೆ. 


ವಿಗ್ರಹಗಳನ್ನು 


ಒಟ್ಟಾರೆಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 11-16ನೇ 
ಶತಮಾನದಲ್ಲೇ ಬೃಹತ್‌ ಗಣೇಶನ ಶಿಲ್ಪಗಳು 
ರಚನೆಗೊಂಡಿರುವುದು ಈ ಅಧ್ಯಯನದಿಂದ 
ತಿಳಿದುಬರುತ್ತದೆ. 
ಆಕರ ಗ್ರಂಥಗಳು 


ಪ್ರಾಥಮಿಕ ಆಕರಗಳು 


* ರೈಸ್‌ ಬಿ.ಎಲ್‌. (ಸ೦.) (1903). ಎಫಿಗಫಿಯಾ 
ಕರ್ನಾಟಿಕ ಸಂಪುಟ-1 (ಚಿತ್ರದುರ್ಗ ಜಿಲ್ಲೆ. 
ಮೈಸೂರು ಗೌವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌. 

* ರೈಸ್‌ ಬಿ.ಎಲ್‌. (ಸ೦.) (1904). ಎಫಿಗಫಿಯಾ 
ಕರ್ನಾಟಿಕ ಸಂಪುಟ-12 (ತುಮಕೂರು ಜಿಲ್ಲೆ. 
ಮೈಸೂರು ಗೌವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್‌. 

ಆನುಷಂಗಿಕ ಆಕರಗಳು 

* ಬಾಗೂರು ನಾಗರಾಜಪ್ಪ ಆರ್‌. (1984). 


ಹೊಸದುರ್ಗದ ಸುತ್ತ ಅಭಿವ್ಯಕ್ತಿ ವೇದಿಕೆ. 


* ಗೋಪೀನಾಥ ರಾವ್‌ ಟಿ. ಆಡಿಜಿ. (2021). 
ಎಲಿಮೆಂಟ್‌ ಆ ಹಿಂದೂ ಐಕನೋಗಫಿ. 


ಮೋತಿಲಾಲ್‌ ಬನಾರಸಿದಾಸ್‌ ಪಬ್ಲಿಷಿಂಗ್‌ 
3 ಅದೇ. ಪುಟ. 105 ಹೌಸ್‌. 
VOLUME-3, ISSUE-2, MAY-JUNE 2024 ISSN: 2583-3510, Pp. 162-168 166 


This article available at: www.srujani.in 


SRUJANI: Indian Journal of Innovative Research and Development | 
ಕುಲಕರ್ಣಿ ಆರ್‌.ಎಜ್‌. (ಲೇ). * ರಾಮಚಂದ್ರ ರಾವ್‌ ಸಾ. ಕೃ. (2013). 


9 
ಬ್ರ 
ಗೋಪಾಲರಾವ್‌ ಎಚ್‌.ಎಸ್‌. (ಪ್ರಸಂ.) ಮೂರ್ತಿತಿಲ್ಪ ನೆಲೆ-ಒನ್ನೆಲೆ ಸುರಮಾ 
(2019). ವಿಜಯನಗರ ಶಿಲ್ಪಕಲೆ ಕರ್ನಾಟಕ ಪ್ರಕಾಶನ. 


ಶಿಲ್ಪಕಲಾ ಅಕಾಡಮಿ. * ಸೋಮಶೇಖರ್‌ ಎಸ್‌. ವೈ. (202). 


* ಲಕ್ಷ್ಮಣ ತೆಲಗಾವಿ. (2019). ಮೌರ್ಯ ಮತ್ತು ಹೊಳಲೈೆರೆ ಪ್ರಸಾರಾಂಗ, ಕನ್ನಡ 
ಶಾತವಾಹನ ಯುಗ. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ. 
ಜು ಪು * ವಸಂತಲಕ್ಷ್ಮಿ (ಲೇ.). ಗೋಪಾಲರಾವ್‌ 
* ರಾಜಶೇಖರಪ್ಪ ಬಿ. (2009). ದುರ್ಗಶೋಧನ. ಎಚ್‌.ಎಸ್‌. (ಪ್ರಸ೦.) (2019). ಹೊಯ್ಸಳ 
ಕನ್ನಡ ಸಾಹಿತ್ಯ ಪರಿಷತ್‌. ಶಿಲ್ಪಕಲೆ ಕರ್ನಾಟಕ ಶಿಲ್ಪಕಲಾ ಅಕಾಡಮಿ. 


* ರಾಮಚಂದ್ರ ರಾವ್‌ ಎಸ್‌. ಕೆ. (1991). 
ಪತಿಮಾ ಕೋಶ ವಾಲ್ಕೂಮ್‌-2. ಕಲ್ಪತರು 
ರಿಸರ್ಚ್‌ ಅಕಾಡೆಮಿ. 


ಅನುಬಂಧ 1 
ಛಾಯಾಚಿತ್ರಗಳು 


ಚಿತ್ರ 1: ಹೊಸದುರ್ಗದ ಗಣೇಶನ ಗುಡಿ ಚಿತ್ರ 2: ಹೊಸದುರ್ಗದ ಗಣೇಶನ ಮೂರ್ತಿ 


VOLUME-3, ISSUE-2, po ಗ ISSN: 2583-3510, Pp. 162-168 167 i 


This article available at: wWww.sru 


SRUJANI: Indian Journal of Innovative Research and Development 
FC ಸ್‌ 


ಚಿತ್ರ 4" ಬಯಲು ಗಣೇಶನ ಹಿಂಬದಿಯ ಅಲಂಕಾರ ಚಿತ್ರ 6: ಬಯಲು ಗಣೇಶನ ಪೀಠದಲ್ಲಿರುವ ಶಾಸನ 


VOLUME-3, ISSUE-2, MAY-JUNE 2024 ISSN: 2583-3510, Pp. 162-168 168 
This article available at: www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 169-175 
Bi-Monthly, Peer-Reviewed, Open Access, Indexed Journal 


ISSN: 2583-3510 


SIRDF 


editor@srujani.in 
www.srujani.in 


ಅರಕಲಗೂಡು ತಾಲೂಕಿನ ಗ್ರಾಮದೇವತೆ ಹಬ್ಬಗಳು ಮತ್ತು ಜಾತ್ರೆಗಳು 


ಚಿದಂಬರ ಹೆಜ್‌.ಪಿ' ಮತ್ತು ಡಾ.ಹೆಚ್‌ ಟಿ. ವೆಂಕಟೇಶಮೂರ್ತಿ” 
ಸಂಶೋಧನಾ ವಿದ್ಯಾರ್ಥಿ, ಮಾರ್ಗದರ್ಶಕರು 

ಕನ್ನಡ ವಿಭಾಗ, ಸರ್‌.ಎಂ.ವಿ ಸ್ನಾತಕೊತ್ತರ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ, ತೂಬಿನಕೆರೆ, ಮಂಡ್ಯ 
Abstract: 

ಅರಕಲಗೂಡು ತಾಲೂಕು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಪಮುಖ ತಾಲೂಕುಗಳಲ್ಲಿ ಒಂದಾಗಿದೆ. 
ಹಾಸನ ಜಿಲ್ಲೆಯನ್ನು ಪಧಾನವಾಗಿ ದಕ್ಷಿಣ ಮಲೆನಾಡು, ಅರೆಮಲೆನಾಡು, ಮತ್ತು ಮೈದಾನ ಪ್ರದೇಶಗಳಾಗಿ 
ವಿಂಗಡಿಸಲಾಗಿದೆ. ಆಡಳಿತಾತ್ಮಕ ದೃಷ್ಟಿಯಿಂದ ಜಿಲ್ಲೆಯನ್ನು ಎಂಟು ತಾಲೂಕುಗಳಾಗಿ ವಿಂಗಡಿಸಲಾಗಿದೆ. 
ಅರಕಲಗೂಡು ತಾಲೂಕು 67298 ಚ.ಕಿಮೀ ವಿಸ್ತೀರ್ಣವನ್ನು ಹೊಂದಿದೆ. ಗ್ರಾಮೀಣ ಭಾರತೀಯ 
ಸಂಸ್ಕೃತಿಯಲ್ಲಿ ಹಬ್ಬ, ಉತ್ಸವ ಮತ್ತು ಜಾತ್ರೆಗಳು ಮಹತ್ವವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ 
ಸ್ಥಾನಮಾನಗಳನ್ನು ಹೊಂದಿವೆ. ಸಾಮಾನ್ಯವಾಗಿ ದುಷ್ಪ ಶಕ್ಷಿಯನ್ನು ದಮನ ಮಾಡಿದುದರ ಜ್ಞಾಪಕಾರ್ಥವಾಗಿ 
ಹಬ್ಬಗಳು ಆಚರಣೆಯಲ್ಲಿವೆ ಹಾಗೂ ಪತಿಯೊ೦ದು ಹಬ್ಬಗಳು ಒಂದಲ್ಲ ಒಂದು ಐತಿಹ್ಯ ಅಥವಾ ಪುರಾಣದ 
ಹಿನ್ನೆಲೆಯನ್ನು ಹೊಂದಿರುತ್ತವೆ. ಅರಕಲಗೂಡು ತಾಲೂಕಿನಾದ್ಯಂತ ಶಕ್ಷಿದೇವತೆ ಮಾರಮ್ಮನ ಗುಡಿಗಳಿವೆ 
ಸಾಮಾನ್ಯವಾಗಿ ಈ ಗುಡಿಗಳು ಗ್ರಾಮದ ಹೊರಗೆ ಇರುತ್ತವೆ. ಗ್ರಾಮಕ್ಕೆ ಯಾವುದೇ ಕೆಡುಕುಗಳು, ಸಮಸ್ಯೆಗಳು 
ಬಾರದಂತೆ ಸಾಂಕಾಮಿಕ ರೋಗಗಳನ್ನು ತಡೆಗಟ್ಟುವ, ಸಾಂಕ್ರಾಮಿಕ ರೋಗಗಳು ಬಂದರೂ ಅವುಗಳನ್ನು ಬೇಗನೆ 
ನಿವಾರಣೆ ಮಾಡಿ ಗ್ರಾಮದಲ್ಲಿ ನೆಮ್ಮದಿ ಮತ್ತು ಶಾಂತಿಯು ನೆಲೆಸುವಂತೆ ಮಾಡುತ್ತಾಳೆ ಎಂಬ ನಂಬಿಕೆ 
ಜನಪದರಲ್ಲಿದೆ. 


Keywords: ಅರಕಲಗೂಡು, ಮಾರಮ್ಮ. ಶಕ್ಷಿದೇವತೆ. ಗ್ರಾಮದೇವತೆ. ಹಬ್ಬ ಮತ್ತು ಜಾತೆಗಳು 


ಪೀಠಿಕೆ 

ಅರಕಲಗೂಡು ತಾಲೂಕು ಕರ್ನಾಟಕ ರಾಜ್ಯದ ಒಳಗೊಂಡಿದೆ. ಆಡಳಿತದ ಅನುಕೂಲಕ್ಕಾಗಿ 
ಹಾಸನ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಅರಕಲಗೂಡು ತಾಲೂಕನ್ನು ಐದು ಹೋಬಳಿ 
ಒಂದಾಗಿದೆ. ಅರಕಲಗೂಡು ತಾಲೂಕು ಕೇ೦ದ್ರವಾಗಿ ಕೊಣನೂರು, ದೊದ್ದಮಗ್ಗೆ, 
ಭೌಗೋಳಿಕವಾಗಿ ಶ್ರೀಮಂತವಾಗಿದೆ. ಅರಕಲಗೂಡು ರಾಮನಾಥಪುರ, ಮಲ್ಲಿಪಟ್ಟಣ ಹಾಗೂ 


ಅರಕೂಲಗೂಡು ಎಂದು ವಿಭಾಗ ಮಾಡಲಾಗಿದೆ. 
ಅರಕಲಗೂಡು ತಾಲೂಕಿನ ವಿಸ್ತೀರ್ಣ 672.98 

ಚದುರ ಕಿಲೋಮೀಟರ್‌, ಇಲ್ಲಿ ಅರಕಲಗೂಡು 

ಕೇಂದ್ರ ಸ್ಥಳವಾಗಿದ್ದು, ಪೂರ್ವಾಭಿಮುಖವಾಗಿ 20 


ಪೂರ್ವಭಾಗದಲ್ಲಿ ಹೊಳೆನರಸೀಪುರ, ಪಶ್ಚಿಮದಲ್ಲಿ 
ಆಲೂರು ಮತ್ತು ಕೊಡಗು ಜಿಲ್ಲೆಯ ಸೋಮವಾರ 
ಪೇಟಿ ತಾಲೂಕು, ದಕ್ಷಿಣದಲ್ಲಿ ಪಿರಿಯಾಪಟ್ಟಣ 
ತಾಲೂಕು ಉತ್ತರದಲ್ಲಿ ಹಾಸನ ತಾಲೂಕುಗಳನ್ನು 


Please cite this article as: ಚಿದ೦ಬರ ಹೆಚ್‌.ಪಿ ಮತ್ತು ಹೆಚ್‌.ಟಿ. ವೆಂಕಟೇಶಮೂರ್ತಿ. (2024). ಅರಕಲಗೂಡು ತಾಲೂಕಿನ ಗ್ರಾಮದೇವತೆ 
ಹಬ್ಬಗಳು ಮತ್ತು ಜಾತ್ರೆಗಳು. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ ಇನ್ನೋವೇಟಿವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 169-175 


SRUJANI: Indian Journal of Innovative Research and Development 


ಕಿಲೋ ಮೀಟರ್‌, ಪಶ್ಚಿಮದಲ್ಲಿ, 20 ಕಿಲೋ 
ಮೀಟರ್‌, ಉತ್ತರದಲ್ಲಿ 10 ಕಿಲೋಮೀಟರ್‌ ಹಾಗೂ 
ದಕ್ಷಿಣದಲ್ಲಿ 30 ಕಿಲೋ ಮೀಟರ್‌ ವ್ಯಾಪ್ತಿಯಲ್ಲಿ 
ಹರಡಿಕೊಂಡಿದೆ. 


2011ರ ಪಕಾರ 2,04,585 ಜನಸಂಖ್ಯೆ ಕಂಡು 
ಬರುತ್ತದೆ. ಇದರಲ್ಲಿ ಪುರುಷರ ಸಂಖ್ಯೆ 1,02,297 
ಹಾಗೂ ಮಹಿಳೆಯರ ಸಂಖ್ಯೆ 1,02,288. ರಷ್ಟು 
ಮಹಿಳೆಯರಿದ್ದಾರೆ. ಇದರಲ್ಲಿ ಶೇ.98.8 ಗ್ರಾಮೀಣ 
ಪ್ರದೇಶಗಳಲ್ಲಿಯೂ, ಶೇ.8.2 ನಗರ/ಪಟ್ಟಣ 
ಪ್ರದೇಶಗಳಲ್ಲಿಯೂ ವಾಸ ಮಾಡುತ್ತಿದ್ದಾರೆ. 
ಲಿಂಗಾನುಪಾತ 1000 ಇದೆ. ತಾಲೂಕಿನ ಸಾಕ್ಷರತ 
ಪ್ರಮಾಣ 68.8, ಪುರುಷ ಸಾಕ್ಷರತಾ ಪ್ರಮಾಣ 
70.4%. ಮಹಿಳೆಯರ ಸಾಕ್ಷರತಾ ಪ್ರಮಾಣ 54.0% 
ರಷ್ಟಿದೆ. 
ಭೂಮಿ ಮತ್ತು ಮಣ್ಣು 

ಅರಕಲಗೂಡು ತಾಲೂಕು ಭೌಗೋಳಿಕವಾಗಿ 
64,450 ಹೆಕ್ಟೇರ್‌ ಭೂಮಿಯನ್ನು ಹೊಂದಿದೆ. 
ತಾಲೂಕಿನಲ್ಲಿ ಕಲ್ಲು ವಿಶ್ರಿತ ಬಿಳಿಯ ವರ್ಣದ 
ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರಳು 


ಮಿಶ್ರಿತ ಕೆಂಪು ಜೇಡಿ ಮಣ್ಣನ್ನು ಹೊಂದಿದೆ. 
ಮಲ್ಲಿಪಟ್ಟಣ ಕೊಣನೂರು ಹೋಬಳಿಗಳು 
ಅರೆಮಲೆನಾಡಿನಂತೆ ಕಾಣಿಸಿಕೊಂಡರೆ, 
ರಾಮನಾಥಪುರ, ದೊಡ್ಡಮಗ್ಗೆ ಹಾಗೂ ಕಸಬಾ 


ಹೋಬಳಿಗಳು ಬಯಲುಸೀಮೆ ಪ್ರದೇಶದ ಗುಂಪಿಗೆ 
ಸೇರುತ್ತವೆ. ಹಾಗಾಗಿ ಅರಕಲಗೂಡು ತಾಲೂಕು 


ಕುರುಚಲು ಹುಲ್ಲು ಮತ್ತು ಮರಗಳುಳ್ಳ 
ಕಾವಲುಗಳಿವೆ. ಅರಣ್ಯ ಕಡಿಮೆ. ತಾಲೂಕಿನಲ್ಲಿರುವ 
ವಿವಿಧ ಬೆಟ್ಟಗಳು ಸಾಂಸ್ಕೃತಿಕ ಹಿನ್ನೆಲೆಯನ್ನು 
ಹೊಂದಿದೆ. ವಲಸೆ ಮೂಲದ ದೇವತೆ ಮತ್ತು 
ನೆಲಮೂಲ ದೇವತೆಗಳನ್ನು ಹೊಂದಿರುವ ಬೆಟ್ಟಗಳಲ್ಲಿ 
ದೇವತೆಗಳು ನೆಲೆಸಿದ್ದಾರೆ. ಅವುಗಳೆಂದರೆ 
ಮಣಜೂರು ರಂಗನಾಥ ಸ್ವಾಮಿ ಬೆಟ್ಟ ಹರದೂರು 
ರಂಗನಾಥ ಸ್ವಾಮಿ ಬೆಟ್ಟ, ಕಬ್ಬಳ್ಳಿಗೆರೆ ಬೆಟ್ಟ 
ಅಕ್ಕಲವಾಡಿಬೆಟ್ರ್ಟ ಕಣಿವೆ ಬಸಪ್ಪ ಬೆಟ್ಟಗಳು 
ಪ್ರೇಕ್ಷಣೀಯ ಸ್ಥಳಗಳಾಗಿದ್ದು ಪ್ರವಾಸಿಗರ ಕಣ್ಮನ 
ಸೆಳೆಯುವ ತಾಣಗಳಾಗಿವೆ. ಎತ್ತರವಾದ ಬೆಟ್ಟಗಳ 
ಮೇಲೆ ದೇವಾಲಯಗಳಿದ್ದು ವಿಹಾರಧಾಮಗಳನ್ನು 
ಹೋಲುತ್ತವೆ. ಈ ಸ್ಥಳಗಳಲ್ಲಿ ಜಾತ್ರೆಗಳು 
ನಡೆಯುತ್ತವೆ. ಅದರಲ್ಲಿಯೂ ಪ್ರಧಾನವಾಗಿ 
ಮಣಜೂರು ರಂಗನಾಥಸ್ವಾಮಿ ಬೆಟ್ಟದಲ್ಲಿ ವೈಷ್ಣವ 
ಸಂಪ್ರದಾಯದ ಜಾತ್ರೆ ನಡೆಯುತ್ತದೆ. ಈ 
ಜಾತ್ರೆಯನ್ನು ಹದಿನಾರು ಗ್ರಾಮಗಳ ಜನಸಮೂಹ 
ಸೇರಿ ಒಟ್ಟಿಗೆ ಜಾತ್ರೆಯನ್ನು ನಡೆಸುತ್ತಾರೆ. ಈ ಬೆಟ್ಟದ 
ಸುತ್ತ ದಟ್ಟವಾದ ಅರಣ್ಯವು ಆವರಿಸಿಕೊಂಡಿದೆ. 
ನೀರಾವರಿ ಸೌಕರ್ಯ 


ಅರಕಲಗೂಡು ತಾಲೂಕು ಕೃಷಿಗೆ ಮಳೆ, 
ಅಣೆಕಟ್ಟು, ಕಾಲುವೆ, ಕೆರೆಗಳನ್ನು ಅವಲಂಬಿಸಿದೆ. 
ಕಸಬಾ ಹೋಬಳಿಯ ಅರ್ಧಭಾಗ, ಮಲ್ಲಿಪಟ್ಟಣ 
ಮತ್ತು ದೊಡ್ಡಮಗ್ಗೆ ಹೋಬಳಿಗಳು ಕೃಷಿಗೆ 
ಮಳೆಯನ್ನು ಅವಲಂಬಿಸಿದೆ. ಉಳಿದ ಹೋಬಳಿಗಳು 


ಭೂಮಿ ಕೃಷಿಗೆ ಯೋಗ್ಯವಾಗಿದ್ದು ಮುಂಗಾರು. ಅಣೆಕಟ್ಟು, ಕಾಲುವೆ ಕೆರೆಗಳನ್ನು ಅವಲಂಬಿಸಿವೆ. 
p ಎ 
ಹಿಂಗಾರು, ಕಾರಗಾಲ ಸಂದರ್ಭಗಳಲ್ಲಿ ಮಳೆ ಇದಲ್ಲದೆ ಕೊಳವೆಬಾವಿಗಳ ಮೂಲಕ ಕೃಷಿ 
ಯತುವಿನ ಆಗಮನಕ್ಕೆ ಅನುಗುಣವಾಗಿ ಮಾಡಲಾಗುತ್ತಿದೆ. ಹೇಮಾವತಿ, ಹಾರಂಗಿ 
ವ್ಯವಸಾಯವನ್ನು ಮಾಡುತಾ ಕೃಷಿಯಲ್ಲಿ. ಜಲಾಶಯ ಮತ್ತು ಕಟ್ಟೇಪುರ ಅಣೆಕಟ್ಟುಗಳ 
ತೊಡಗಿಕೊಂಡಿರುತ್ತಾರೆ. ಮೂಲಕ ಕೃಷಿಗೆ ಪ್ರಧಾನವಾಗಿ ನೀರು ಸಿಗುತ್ತಿದೆ. 
ಬೆಟ-ಗುಡಗಳು ಹೇಮಾವತಿ ಜಲಾಶಯ 

uw [7 

ಈ ತಾಲೂಕಿನ ಪಶ್ಚಿಮದಲ್ಲಿ ಕಾಡುಗಳಿಂದ, ಈ ಜಲಾಶಯವು ಚಿಕ್ಕಮಗಳೂರಿನ ಮೂಡಿಗೆರೆ 
ಚಿಕ್ಕಚಿಕ್ಕ ಬೆಟ್ಟಗುಡ್ಡಗಳಿವೆ. ಅಲ್ಲಲ್ಲಿ ವಿಶಾಲವಾದ ತಾಲೂಕಿನ ಮೇಲ್‌ ಬಂಗಾಡಿಯ ಜವಳಿ ಬಳಿ ಹುಟ್ಟಿ 
VOLUME-3, ISSUE-2, MAY-JUNE 2024 ISSN: 2583-3510, Pp. 169-175 170 


This article available at: www.srujani.in 


SRUJANI: Indian Journal of Innovative Research and Development 


ಹರಿಯುತ್ತದೆ. ಈ ನದಿಯು ಕಾವೇರಿ ನದಿಯ 
ಉಪನದಿಯಾಗಿರುತ್ತದೆ. ಹಾಸನ ತಾಲೂಕು ದಕ್ಷಿಣ 
ಗಡಿಯಾಗಿ ಹರಿದು ಅರಕಲಗೂಡು ತಾಲೂಕನ್ನು 
ಬೇರ್ಪಡಿಸಿ ಗೊರೂರು ಬಳಿ ಯಗಚಿ ನದಿಯನ್ನು 
ಕೂಡಿಕೊಂಡು ಹೊಳೆನರಸೀಪುರ ತಾಲೂಕಿನ 
ಮುಖಾಂತರ ಮಂಡ್ಯ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. 
ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿ ಹರಿದು ಕೊಡಗು 
ಜಿಲ್ಲೆಯನ್ನು ವಿಂಗಡಿಸುತ್ತದೆ. ಈ ನದಿಗೆ ಗೊರೂರು 
ಬಳಿ ಬೃಹತ್‌ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. 
ಹೇಮಾವತಿ ಜಲಾಶಯ 1922 ಅಡಿ ಎತ್ತರವಿದ್ದು 
ಎಡ ಬಲ ಮತ್ತು ಬಲದಂಡೆ ನಾಲೆ ಹೊಂದಿದೆ. 


ಹೇಮಾವತಿ ದಂಡೆ ನಾಲೆಯಿಂದ ಈ ತಾಲೂಕಿನ 
3587 ಎಕರೆ ಭೂಮಿಯು ನೀರಾವರಿಯನ್ನು 
ಹೊಂದಿದೆ. ಈ ತಾಲ್ಲೂಕಿನಾದ್ಯಂತ 28 
ಕಿಲೋಮೀಟರ್‌ ದೂರ ಈ ನದಿ ಹರಿಯುತ್ತದೆ. 


ವಡ್ಡರಹಳ್ಳಿ, ಮರಡಿ, ಅತ್ತಿ, ಹೆಬ್ಬಾಲೆ, 
ಗಂಜಲಗೋಡು, ಹರದೂರು ಮುಖಾಂತರ 
ಹೊಳೆನರಸೀಪುರ ಸೇರುತ್ತದೆ. ಈ ಭಾಗದಲ್ಲಿ 


ಪ್ರಧಾನವಾಗಿ ಭತ್ತದ ಬೆಳೆಯನ್ನು ಬೆಳೆಯುತ್ತಾರೆ. ಈ 
ನದಿಯು ಮುಂದೆ ಕೃಷ್ಣರಾಜಸಾಗರದ ನೈಖತ್ಯದಲ್ಲಿ 
ಕಾವೇರಿಯನ್ನು ಸೇರಿಕೊಳ್ಳುತ್ತದೆ. 


ಹಾರಂಗಿ ಜಲಾಶಯ 


ಈ ಜಲಾಶಯವು ನದಿಯ 
ಉಪನದಿಯಾಗಿದೆ. ಈ ಜಲಾಶಯಕ್ಕೆ 
“ಸುವರ್ಣಾವತಿ' ಎ೦ಬ ಹೆಸರಿದೆ. ಈ ಜಲಾಶಯವು 
ಕೊಡಗು ಜಿಲ್ಲೆಯ ಮಡಿಕೇರಿ ತಾಲ್ಲೂಕಿನಲ್ಲಿ ಹುಟ್ಟಿ 
ಪೂರ್ವಾಭಿಮುಖವಾಗಿ ಹರಿದು ಕುಶಾಲನಗರ 
ಕೂಡಿಗೆ ಬಳಿ ಕಾವೇರಿ ನದಿ ಸೇರುತ್ತದೆ. ಈ 
ಬಲದಂಡೆ ಕಾಲುವೆಯು 25 ಕಿಮೀ. ದೂರ 
ಹರಿದು, 7,328 ಎಕರೆ ಭೂಮಿಗೆ ನೀರಾವರಿಯನ್ನು 
ಒದಗಿಸುತ್ತದೆ. ತಾಲೂಕಿನ ಮಾದಾಪುರ ಗಬ್ಬಳ್ಳಿ, 
ಮಲ್ಲಿನಾಥಪುರ, ಕಟ್ಟೇಪುರ, ಗಂಗೂರು, ಹೊಸಳ್ಳಿ, 


ಕಾವೇರಿ 


ಜಲಾಶಯದ ನೀರಾವರಿಯು "ಖಾರೀಫ್‌' ಬೆಳೆಗೆ 
ಮಾತ್ರ ಉಪಯೋಗವಾಗುತ್ತದೆ. 
ಕಟ್ಟೇಪುರ ಜಲಾಶಯ 


ಈ ಜಲಾಶಯವು ಕಾವೇರಿ ನದಿಯ 
ಉಪನದಿಯಾಗಿದೆ. ಈ ತಾಲೂಕಿನಲ್ಲಿ ಪ್ರಧಾನವಾಗಿ 
ಕಾವೇರಿ ನದಿಯು ಹರಿಯುತ್ತದೆ. ಈ ಕಾವೇರಿ ನದಿಗೆ 
ಇದೇ ತಾಲೂಕಿನ ಕಟ್ಟೇಪುರ ಗ್ರಾಮದ ಬಳಿ 
ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಂದರೆ 
1732ರಲ್ಲಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 
ವಿಶ್ವೇಶ್ವರಯ್ಯ ಅವರ ತಂತ್ರಗಾರಿಕೆಯಲ್ಲಿ "ಕಟ್ಟೇಪುರ' 
ಎಂಬ ಹಳ್ಳಿಯ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ 
ಅಣೆಕಟ್ಟು ನಿರ್ಮಿಸಲಾಗಿದೆ. ಈ ಅಣೆಕಟ್ಟಿನಿಂದ 
ಎರಡು ನಾಲೆಗಳು ಹರಿಯುತ್ತವೆ. ಬಲದಂಡೆ ನಾಲೆ 
ಈ ತಾಲೂಕಿನಲ್ಲಿ ಕಂಠಾಪುರದವರೆಗೂ 25 ಕಿ.ಮೀ. 


ದೂರ ಹರಿದು ಸರಗೂರು, ಕೊಣನೂರು, 
ರಾಮನಾಥಪುರ, ಬಸವಾಪಟ್ಟಣ, ಕೇರಳಾಪುರ 
ಮುಂತಾದ ಗ್ರಾಮಗಳಿಗೆ ನೀರಿನ ಸೌಕರ್ಯ 


ಒದಗಿಸುತ್ತಿದೆ. ಎಡದಂಡೆ ನಾಲೆ 32 ಕಿ.ಮೀ. ದೂರ 
ಹರಿದು 5000 ಎಕರೆ ಭೂಮಿಗೆ ನೀರಾವರಿ 


ಸಾಕು ಪ್ರಾಣಿಗಳು ರೈತರ ಜೀವನಾಡಿಯಾಗಿದ್ದು 
ಅವರ ಆರ್ಥಿಕ ಬೆನ್ನೆಲುಬು ಆಗಿವೆ. ಹಸುಗಳು, 
ಎಮ್ಮೆಗಳು, ಕುರಿಗಳು, ಮೇಕೆಗಳು, ಆಡುಗಳು ರೈತರ 
ಆದಾಯ ಮೂಲಗಳಾಗಿವೆ. ತಾಲೂಕಿನಾದ್ಯಂತ 
2,980 ಹೆಕ್ಟೇರ್‌ ಖಾಯಂ ಗೋಮಾಳವನ್ನು 
ಹೊಂದಿದ್ದು, ಇಲ್ಲಿನ ಪಶು ಸಂಗೋಪನೆ ಮತ್ತು 
ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ತೊಡಗಿದ್ದಾರೆ. ಈ 
ಪ್ರಾಣಿಗಳ ಸಂರಕ್ಷಣೆಗಾಗಿ ಎರಡು ಪಶು ವೈದ್ಯಕೀಯ 
ಆಸ್ಪತ್ರೆಗಳಿದ್ದು, ಹನ್ನೆರಡು ಚಿಕಿತ್ಸಾಲಯಗಳಿವೆ. ಆರು 


ರುದಪಟ್ಟಣ. ಕಂಠಾಪುರ ಮೂಲಕ ಪ್ರಾಥಮಿಕ ಪಶು ವೈದ್ಯ ಕೇಂದ್ರಗಳು, ಒಂದು 
ಕೃಷ್ಣರಾಜಸಾಗರವನ್ನು ಪ್ರವೇಶಿಸುತದೆ. ಈ 

ಣಿ ಎ ದು pf) 

VOLUME-3, ISSUE-2, MAY-JUNE 2024 ISSN: 2583-3510, Pp. 169-175 171 


This article available at: www.srujani.in 


SRUJANI: Indian Journal of Innovative Research and Development 


ಸಂಚಾರಿ ಚಿಕಿತ್ಸಾಲಯ, ಒಂದು ಕೃತಕ 
ಗರ್ಭಧಾರಣಾ ಕೇಂದ್ರಗಳಾಗಿ 
ಕಾರ್ಯನಿರ್ವಹಿಸುತ್ತಿವೆ. ತಾಲೂಕಿನಲ್ಲಿ ಹಾಲಿನ 
ಸರಬರಾಜು ಅಧಿಕವಾಗಿದ್ದು 63 ಹಾಲು ಉತ್ಪಾದಕರ 
ಸಹಕಾರ ಸಂಘಗಳಿದ್ದು, 14,490 ಸದಸ್ಯರನ್ನು 
ಒಳಗೊಂಡಿದೆ. ಹೈನುಗಾರಿಕೆಯು ಪ್ರಧಾನ 
ಉದ್ಯೋಗವಾಗಿದೆ. 


ಅರಕಲಗೂಡು ತಾಲೂಕಿನ ಗ್ರಾಮಗಳ ದೇವತೆ, 
ನಂಬಿಕೆಗಳು ಮತ್ತು ಸಂಪ್ರದಾಯಗಳು 


ಕರ್ನಾಟಕ ರಾಜ್ಯವನ್ನು ಒಳಗೊಂಡಂತೆ ಭಾರತ 
ದೇಶವು ದೈವದಲ್ಲಿ ಮತ್ತು ದೇವರಲ್ಲಿ ಒಂದು 
ವಿಶೇಷವಾದ ಶಕ್ತಿಯಿದೆ ಎಂಬ ಭಾವನೆಯೊಂದಿಗೆ 
ಮಾನವನ ಜನಕ್ಕೆ ಮತ್ತು ಆತನ ಸರಿ ತಪ್ಪುಗಳ 
ನಡವಳಿಕೆ, ಅನಾರೋಗ್ಯಕ್ಕೆ, ಸಾವು ನೋವುಗಳಿಗೆ 
ಆತನೇ ಕಾರಣ ಎಂಬ ತಿಳುವಳಿಕೆಯು ನಮ್ಮ 
ಜನಪದರಲ್ಲಿ ಆಳವಾಗಿ ಬೇರೂರಿದೆ. ಜನಪದರ 
ನಂಬಿಕೆಯಂತೆ ಈ ದೇವರು ಹೇಗೆ ಆಡಿಸುತ್ತಾನೋ 
ಹಾಗೆ ಮನುಷ್ಯರಾದ ನಾವುಗಳು ಆಡಬೇಕು. ಅಲ್ಲದೆ 
ಆತನನ್ನು ತೃಪ್ತಿಯಾಗುವಂತೆ, ಒಪ್ಪಿಕೊಂಡ 
ಹರಕೆಗಳನ್ನು ತಮ್ಮ ಸಮಯದ ನಿಗದಿಯಂತೆ ಪಕ್ಷಿ 
ಪ್ರಾಣಿಬಲಿ, ಇತರೆ ಹರಕೆಯ ರೂಪಗಳನ್ನು ಕೊಟ್ಟರೆ 
ತೃಪ್ರಿಪಟ್ಟುಕೊಂಡ ನಂತರ ದೇವರು ನಮಗೆ 
ಬೇಕಾದುದನ್ನು ಕೊಟ್ಟು ಮನುಷ್ಯರನ್ನು ಸಂತೃಪ್ತಿ 


ಪಡಿಸುತ್ತಾನೆ ಎಂಬ ನಂಬಿಕೆಯು ಇಂದಿಗೂ 
ಜೀವಂತವಾಗಿದೆ. ವೈಯಕ್ತಿಕ ಹಾಗೂ ಗಾಮದ 
ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ 


ಬದುಕನ್ನು ನೀಡಲಿ ಎಂಬ ನಂಬಿಕೆಯಿಂದ ಗ್ರಾಮ 
ಸಂಸ್ಕೃಶಿಯ ವ್ಯಾಪ್ತಿಯಲ್ಲಿ ಹಬ್ಬಗಳು, ಉತ್ಸವಗಳು, 
ಜಾತ್ರೆಗಳು, ಪ್ರತಿವರ್ಷದಂತೆ ಅಥವಾ ಕೆಲವು ಐದು 
ವರ್ಷಗಳಿಗೊಮ್ಮೆ ಜಾತ್ರೆಗಳು ನಡೆಯುತ್ತವೆ. 
ಇವೆಲ್ಲವೂಗಳು ಕೂಡ ಗ್ರಾಮೀಣ ಸಮಾಜ ಪ್ರಧಾನ 
ಲಕ್ಷಣಗಳಾಗಿವೆ. ಇವು ಹಳ್ಳಿಗಳ ಸಂಸ್ಕೃತಿಯ 
ಉಳಿಯುವಿಕೆಗೂ ಕಾರಣವಾಗಿವೆ. 


ಅರಕಲಗೂಡು ತಾಲೂಕಿನ ಹಬ್ಬ ಮತ್ತು ಜಾತ್ರೆಗಳು 


ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು 
ಮಹತ್ತ್ವವಾದವುಗಳಾಗಿವೆ. ಇವುಗಳು ಸಂಸ್ಕೃತಿ 
ಖನಿಯ ರೂಪಗಳಾಗಿವೆ. ಸಾಮಾನ್ಯವಾಗಿ ದುಷ್ಟ 
ಶಕ್ತಿಯನ್ನು ದಮನ ಮಾಡಿದುದರ ಜ್ಞಾಪಕಾರ್ಥವಾಗಿ 
ಹಬ್ಬಗಳು ಆಚರಣೆಯಲ್ಲಿವೆ ಹಾಗೂ ಎಲ್ಲ 
ಹಬ್ಬಗಳಿಗೂ ಒಂದಲ್ಲ ಒಂದು ಐತಿಹ್ಯ ಅಥವಾ 
ಸಂಪ್ರದಾಯಗಳು ಹಿನ್ನೆಲೆಯಾಗಿರುತ್ತವೆ. 
ಮಾರಿ ಹಬ್ಬ 


ಅರಕಲಗೂಡು ತಾಲೂಕಿನಾದ್ಯಂತ ಮಾರಮ್ಮನ 
ಗುಡಿಗಳಿದ್ದು ಅವು ಶಕ್ತಿ ದೇವತೆಗಳಾಗಿವೆ. 
ಸಾಮಾನ್ಯವಾಗಿ ಮಾರಮ್ಮನ ಗುಡಿಗಳು ಗ್ರಾಮದ 
ಹೊರಗೆ ಇರುತ್ತವೆ. ಮಾರಮಳೇ ಆ ಗ್ರಾಮದ 
ಶಕ್ತಿಯ ಪ್ರತಿನಿಧಿಯಾಗಿದ್ದಾಳೆ. ಗ್ರಾಮಕ್ಕೆ ಯಾವುದೇ 
ಕೆಡುಕುಗಳು, ಸಮಸ್ಯೆಗಳು ಬಾರದಂತೆ ಸಾಂಕ್ರಾಮಿಕ 
ರೋಗಗಳನ್ನು ತಡೆಗಟ್ಟುವ, ಸಾಂಕ್ರಾಮಿಕ ರೋಗಗಳು 
ಬಂದರೂ ಅವುಗಳನ್ನು ಬೇಗ ನಿವಾರಣೆ ಮಾಡಿ 
ಗ್ರಾಮದಲ್ಲಿ ನೆಮ್ಮದಿ ಮತ್ತು ಶಾಂತಿಯು ನೆಲೆಸುವಂತೆ 
ಮಾಡುತ್ತಾಳೆ ಎಂಬ ನಂಬಿಕೆ ಜನಪದರಿಗಿದೆ. 
ಮಾರಿಯನ್ನು ಎಲ್ಲ ರೀತಿಯಲ್ಲಿಯೂ ತೃಪ್ತಿಪಡಿಸಿದರೆ 
ಗ್ರಾಮವು ಕೂಡ  ಕ್ಷೇಮವಾಗಿರುತ್ತದೆ ಎಂಬ 
ಕಾರಣದಿಂದ ಮಾರಮ್ಮಳಿಗೆ ಕುರಿ, ಕೋಳಿ, ಕೋಣ, 
ಮೇಕೆಗಳನ್ನು ಬಲಿಕೊಡುವುದು ಸಂಪ್ರದಾಯವಿದೆ. 
ಅಂತೆಯೇ ಕೆಲವು ಗಾಮಗಳಲ್ಲಿ ಮಾರಮ್ಮನ 
ಜಾತ್ರೆಗಳು ನಡೆಯುತ್ತವೆ. ತಾಲೂಕಿನ ಕೇಂದಭಾಗದ 
ಕೋಟೆ ಪ್ರದೇಶದಲ್ಲಿ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ 
ಎಂಬ ಮಾರಮ್ಮ ದೇವಾಲಯಗಳಿವೆ. ಈ 
ದೇವರುಗಳು ಅತಿ ಮುಖ್ಯವಾದ ದೇವತೆಗಳಾಗಿದ್ದು 
ಪ್ರತಿ ಐದು ವರ್ಷಗಳಿಗೊಮ್ಮೆ ಹದಿನೆಂಟು ಗ್ರಾಮದ 
ಜನರು ಒಟ್ಟಿಗೆ ಸೇರಿ ಆಚರಿಸುತ್ತಾರೆ. 
ಬಂಡಿ ಹಬ್ಬಗಳು 

ಗ್ರಾಮಕ್ಕೆ ಯಾವುದೇ ಬರಗಾಲ ಮತ್ತು ಅನಿಷ್ಟ 
ತಟ್ಟಬಾರದೆಂಬ ಕಾರಣಕ್ಕಾಗಿ ಆಯಾ ಗ್ರಾಮದ 
ಗ್ರಾಮ ದೇವತೆಯನ್ನು ಆರಾಧನೆ ಮಾಡುವುದರ 


VOLUME-3, 155082, MAY-JUNE 2024 ISSN: 2583-3510, Pp. 169-175 7 


This article available at: www.srujani.in 


SRUJANI: Indian Journal of Innovative Research and Development 


ಮೂಲಕ ಬಂಡಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. 
ಈ ಬಂಡಿ ಹಬ್ಬಗಳು ಇಂತಹದೇ ದಿವಸಗಳು 
ನಡೆಯಬೇಕು ಎಂಬ ಯಾವುದೇ 
ತೀರ್ಮಾನವಿರುವುದಿಲ್ಲ. ಗ್ರಾಮಸ್ಥರು ಸಭೆ ಸೇರಿ 
ಯಾವಾಗ ಮಾಡಬೇಕೆಂದು ತೀರ್ಮಾನ 
ಕೈಗೊಳ್ಳುವರೋ ಅಂದು ಬಂಡಿ ಹಬ್ಬಗಳು 
ಜರಗುತ್ತವೆ. ಆಯಾ ಗ್ರಾಮದವರು ತಮಗೆ 
ಅನುಕೂಲ ದಿವಸಗಳಲ್ಲಿ ಗೊತ್ತುಪಡಿಸಿಕೊಂಡು 
ಎತ್ತಿನಬಂಡಿಗೆ ಬಾಳೆಯ 


ಕಂಬಗಳನ್ನು ಬಿಗಿದು 

ಗ್ರಾಮದೇವತೆಯ ಬಳಿಗೆ ಎಳೆದುಕೊಂಡು 
ಹೋಗುತ್ತಾರೆ. ಬಂಡಿ ಎಳೆಯುವ ಮೊದಲು ಪ್ರಾಣಿ 
ಬಲಿ ನೀಡಲಾಗುತ್ತದೆ. ಅನ೦ತರ ದಾರಿಯುದ್ದಕ್ಕೂ 
ಮರಿಗಳನ್ನು ಕಡಿದು ದೇವತೆಯ ಬಳಿ ಒಯ್ದು, 
ಕೆಂಡಕೊಂಡ ಹಾಕಿ ಸುತ್ತಗಾಡಿಗಳನ್ನು ಸುತ್ತಿಸಿ ಹರಕೆ 
ಮಾಡಿಕೊಂಡವರು ಪ್ರದಕ್ಷಿಣೆ ಮಾಡುತ್ತಾರೆ. 
ಮನೆಯಲ್ಲಿ ಮಾಡಿದ ಎಡೆಯನ್ನು ತೆಗೆದುಕೊಂಡು 
ಹೋಗಿ ನೈವೇದ್ಯಾರ್ಪಣೆ ಮಾಡಿ ಸಹಭೋಜನ 
ಮಾಡಲಾಗುತ್ತದೆ. ಕೃಷಿ ಪ್ರಗತಿಯ ದ್ಯೋತಕವಾಗಿ ಈ 
ಬಗೆಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ. 
ಉರಿಬತ್ತಿ ಸೇವೆ 

ಅರಕಲಗೂಡು ತಾಲೂಕಿನ ಗ್ರಾಮ ದೇವತೆಗಳ 
ಧಾರ್ಮಿಕ ಆಚರಣೆಗಳಲ್ಲಿ “ಉರಿಬತ್ತಿ ಸೇವೆಯು” 
ಒಂದು. ಈ ಸೇವೆಯು ತಾಲೂಕಿನ ಎಲ್ಲ ಗ್ರಾಮಗಳ 
ದೇವರ ಉತ್ಸವಗಳಲ್ಲಿ ಆಚರಿಸಲಾಗುತ್ತದೆ. 
ಮಲ್ಲಿಪಟ್ಟಣ ಹೋಬಳಿ ಮಣಜೂರು ರಂಗನಾಥ 
ಸ್ವಾಮಿ ದೇವರ ರಥೋತ್ಸವದ ಹಿಂದಿನ ದಿನ 
ಉರಿಬತ್ತಿ ಸೇವೆ ನಡೆಯುತ್ತದೆ. ಇದು ಭಕ್ತಾದಿಗಳಲ್ಲಿ 
ಭಯ, ನಿಷ್ಠೆ ಹಾಗೂ ದೇವರ ಬಗ್ಗೆ ನಿಷ್ಠೆ ಹೊಂದಲು 
ಕಾರಣವಾಗುವುದು ಭಕ್ತಾದಿಗಳಿಗೆ 
ಮನರಂಜನೆ ನೀಡುತ್ತದೆ. 


ಸಿಡಿ ಜಾತ್ರೆಗಳು 


ಅಲ್ಲದೆ 


ಯಗಚಿ, ಹಂ೦ಡ್ರಂಗಿ, ಬೈಚನಹಳ್ಳಿ ಗ್ರಾಮಗಳಲ್ಲಿ 
ನಡೆಯುತ್ತದೆ. ಸಿಡಿ ಆಚರಣೆಗೆ ಒಳಗಾಗುವ 
ವ್ಯಕ್ತಿಯು ನಿಷ್ಠೆಯಿಂದ ಇರಬೇಕು ಮತ್ತು 
ಸಂಸಾರದಿಂದ ದೂರ ಉಳಿದಿರಬೇಕು ಎಂಬ 
ನಿಯಮವನ್ನು ಕಟ್ಟಿನಿಟ್ಟಾಗಿ ಪಾಲಿಸಲಾಗುತ್ತದೆ. 
ವ್ಯಕ್ತಿಯೊಬ್ಬನು ಕಬ್ಬಣದ ಸಲಾಖೆಯ ಕೊಂಡಿಯನ್ನು 
ಸಿಕ್ಕಿಸಿ ಎತ್ತರವಾದ ರಥದ ಮೇಲೆ ನೇತು ಬಿಡುವುದು 
ಮತ್ತು ಶರೀರದ ಭಾಗಗಳಿಗೆ ಕಬ್ಬಿಣದ ಚೂಪಾದ 
ಸಲಾಕೆಗಳಿಂದ ಚುಚ್ಚಿಕೊಳ್ಳುವುದು ಹಬ್ಬದ 
ವಿಶೇಷವಾಗಿರುತ್ತದೆ. 

ಬಿಂದಿಗೆ ಜಾತ್ರೆ ಮತ್ತು ಉತ್ಸವ 


ಬಿಂದಿಗೆ ಉತ್ಸವವು ತಾಲೂಕಿನ ಹೆಬ್ಬಾಲೆಯ 
ಉಪ್ಪರಿಗೆ ಬಸವೇಶ್ವರ ಜಾತ್ರೆ, ಯಗಚಿಯ ಮಲ್ಲೇಶ್ವರ 
ಜಾತ್ರೆ, ದೇವರಹಳ್ಳಿಯ ವೀರಭದ್ರೇಶ್ವರ ಜಾತ್ರೆ, 
ಬಸವಾಪಟ್ಟಣದ ಜಾತ್ರೆಗಳಲ್ಲಿ ಕಂಡುಬರುತ್ತದೆ. 
“ನಿರ್ದಿಷ್ಟ ವ್ಯಕ್ತಿಯ ತಲೆಯನ್ನು ಬೋಳಿಸಿ ನೆತ್ತಿಯ 
ಮೇಲೆ ಗಂಧ ಹಾಕುತ್ತಾರೆ. ಅದು ಒಣಗಿದ ನಂತರ 
ಸುಮಾರು 6 ಕೆ.ಜಿ ತೂಕದ ಹರಿವಾಣವಿಟ್ಟು, ಮಧ್ಯ 
ಭಾಗದಲ್ಲಿ ನೀರು ತುಂಬಿದ ಬಿಂದಿಗೆ ಇಡಲಾಗುತ್ತದೆ. 
ಮೆರವಣಿಗೆ ಪ್ರಾರಂಭವಾದಾಗ ಕರಡಿ ಮೇಳ 
ತಾಳಕ್ಕನುಗುಣವಾಗಿ ಕುಣಿಯುತ್ತಾ, ದೀರ್ಫ್ಥದಂಡ 


ನಮಸ್ಕಾರ ಮಾಡುತ್ತಾ ಜನರನ್ನು 
ವಿಸ್ಮಯಗೊಳಿಸಲಾಗುತ್ತದೆ. ಬಿಂದಿಗೆಯನ್ನು 
“ಪಾರ್ವತಿ” ಎ೦ಬ ನಂಬಿಕೆಯಿಂದ ಜನಪದರು 
ಭಾವಿಸಿದ್ದಾರೆ. 


ಕೆಂಡ (ಕೊಂಡ) ಹಾಯುವುದು 

ಕೆಂಡ ಹಾಯುವುದು ಎಂದರೆ ಕೆಂಡದ ಮೇಲೆ 
ನಡಿಗೆ ಎಂದರ್ಥ. ವೈಷ್ಣವ ಸಂಪ್ರದಾಯದ 
ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. 
ಉತ್ಸವಮೂರ್ತಿಯನ್ನು ರಥದ ಮೇಲೆ ಕುಳ್ಳಿರಿಸಿ 
ಅಡ್ಡಪಲ್ಲಕ್ಕಿಯನ್ನು ನಾಲ್ಕು ಜನರು ಹೆಗಲ ಮೇಲೆ 


ಸಿಡಿ ಜಾತ್ರೆ ಮತ್ತು ಹಬ್ಬಗಳು ಪ್ರಮುಖವಾಗಿವೆ. ಹೊತ್ತುಕೊಂಡು ಕೆಂಪಾದ ಕೆಂಡದ ಮೇಲೆ 
ಸಿಡಿ ಜಾತ್ರೆಯು ತಾಲೂಕಿನ ಮರೂರು, ಹಾನಗಲ್ಲು, ನಡೆದುಕೊಂಡು ಹೋಗುತ್ತಾರೆ. ನಡೆದುಕೊಂಡು 
VOLUME-3, ISSUE-2, MAY-JUNE 2024 ISSN: 2583-3510, Pp. 169-175 173 


This article available at: www.srujani.in 


58014711: Indian Journal of Innovative Research and Development 


ಹೋದರೂ ಕಾಲುಗಳು ಸುಡುವುದಿಲ್ಲ, 
ಗಾಯವಾಗುವುದಿಲ್ಲ. ಹಾಗಾಗಿ ಇದು ದೇವರ ಸತ್ಯ 
ಎ೦ದು ನಂಬಲಾಗಿದೆ. ಸಾಮಾನ್ಯ ಜನರು ಕೆಂಡದ 


ಮೇಲೆ ನಡೆದಾಗ ಕಷ್ಟ ಕಾರ್ಪಣ್ಯಗಳು 
ದೂರವಾಗುತ್ತವೆ ಎಂಬ ನಂಬಿಕೆಗಳಿವೆ. 
ಓಕುಳಿ ಆಚರಣೆ 


ಗ್ರಾಮದಲ್ಲಿ ಸುಗ್ಗಿಯ ಸಂಭ್ರಮದ ಪ್ರತೀಕವಾಗಿ 
ಓಕುಳಿ ಆಚರಣೆ ಮಾಡಲಾಗುತ್ತದೆ. ಓಕುಳಿಯಲ್ಲಿ 
ಒಂದು ಕೊಡ ಅಥವಾ ನೀರಿನ ಹಂಡೆಗೆ ಪೂಜೆ 
ಮಾಡಿ ಆ ನೀರಿಗೆ ಅರಿಶಿಣ, ಕುಂಕುಮವನ್ನು ಹಾಕಿ 
ಮಿಶ್ರಣ ಮಾಡಿ ಪರಸ್ಪರ ಎರಚಾಡಿಕೊಳ್ಳುವುದು ಈ 
ಹಬ್ಬದ ವಿಶೇಷ. ಮನರಂಜನೆಯೇ ಈ ಹಬ್ಬದ 
ಪ್ರಮುಖ ಉದ್ದೇಶವಾಗಿರುತ್ತದೆ. ತಾಲೂಕಿನ 
ಬೆಳವಾಡಿ ಗ್ರಾಮದಲ್ಲಿ. ಓಕುಳಿ ಹಬ್ಬವನ್ನು 
ವಿಶೇಷವಾಗಿ ಆಚರಿಸುತ್ತಾರೆ. 
ಅರಕಲಗೂಡು ಜಾತ್ರೆಗಳು 

ಜಾತ್ರೆಗಳು ಸಂಸ್ಕೃತಿಯ ಅನಾವರಣದ 
ಬಿಂಬಗಳು, ಅವುಗಳು ಪರಂಪರಾಗತವಾಗಿ 
ನಡೆದುಕೊಂಡು ಬಂದಂತಹವುಗಳಾಗಿವೆ. ವರ್ಷಕ್ಕೆ 
ಒಂದು ಬಾರಿ ಗಾಮ ದೇವತೆ ಹಬ್ಬಗಳನ್ನು 
ಆಚರಿಸುತ್ತಾರೆ. ಪ್ರಾಣಿಬಲಿ, ಕೊಂಡ ಹಾಯುವುದು, 
ಮೆರವಣಿಗೆ ಜಾತ್ರೆಯ ಸಂಪ್ರದಾಯಗಳಾಗಿವೆ. 
ತಾಲೂಕಿನಲ್ಲಿ ನಡೆಯುವ ಜಾತ್ರೆಗಳನ್ನು ಶೈವ 
ಸಂಪ್ರದಾಯದ ಜಾತ್ರೆಗಳು, ವೈಷ್ಣವ ಸಂಪ್ರದಾಯದ 
ಜಾತ್ರೆಗಳು, ಜನಪದ ಸಂಪ್ರದಾಯದ ಜಾತ್ರೆಗಳು 
ಎಂಬುದಾಗಿ ವಿಂಗಡಿಸಿಕೊಳ್ಳಬಹುದಾಗಿದೆ. ಹೆಬ್ಬಾಲೆ, 


ಅರಕಲಗೂಡು, ಮಲ್ಲಿಪಟ್ಟಣ, ಕೊಣನೂರು, 
ಹುಲಿಕಲ್ಲು, ಹರದೂರು, ರಾಮನಾಥಪುರ, 
ಹಂದಂಗಿ, ಅರೆಮಾದನಹಳ್ಳಿ ಕಣಿವೆ ಬಸಪ್ಪ, 


ಕೇರಳಾಪುರ ಗ್ರಾಮದಲ್ಲಿ ನಡೆಯುತ್ತವೆ. 
ವೈಷ್ಣವ ಸಂಪ್ರದಾಯದಂತೆ ನಡೆಯುವ ಜಾತ್ರೆಗಳು 


ಮಣಜೂರಿನ ರಂಗನಾಥಸ್ವಾಮಿ ಜಾತ್ರೆ, 
ಹರದೂರು ರಂಗನಾಥ, ಕೊಣನೂರಿನ ಕೊಳಲು 


ಗೋಪಾಲಸ್ವಾಮಿ, ದೊಡ್ಡಮಗ್ಗೆಯ ವೆಂಕಟರಮಣ 
ಹುಲಿಕಲ್ಲಿನ ವೆಂಕಟರಮಣ ಸ್ವಾಮಿ 
ಜಾತ್ರೆಗಳು ಈ ಸಂಪ್ರದಾಯಕ್ಕೆ ಸೇರಿದ 
ಜಾತ್ರೆಗಳಾಗಿದ್ದು ಈ ದೇವತೆಗಳನ್ನು ಶಿಷ್ಟ 
ದೇವತೆಗಳೆಂದು ಕರೆಯುತ್ತಾರೆ. 


ಹುಲಿಕಲ್ಲು ವೆಂಕಟರಮಣಸ್ವಾಮಿ ಜಾತ್ರೆ ಮತ್ತು 
ಉತ್ಸವ 

ಅರಕಲಗೂಡು ತಾಲೂಕಿನಲ್ಲಿ ಈ ಜಾತ್ರೆ 
ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ. ಈ 
ದೇವಾಲಯವು ವೈಷ್ಣವ ಪಂಥಕ್ಕೆ ಸೇರಿದ 
ದೇವಾಲಯ ಎಂಬ ಮಾತಿಗೆ ಸಾಕ್ಷ್ಯಧಾರಗಳಿವೆ. 
ಅದನ್ನು ಕೆಳಕಂಡಂತೆ ಕಾಣಬಹುದಾಗಿದೆ. ಈ 
ದೇವಾಲಯ ಮತ್ತು ಜಾತ್ರೆಗಳು ವೈಷ್ಣವ ಧರ್ಮಕ್ಕೆ 
ಸೇರಿರುವುದರಿಂದ ಈ ವೈಷ್ಣವ ಧರ್ಮದ 
ಸಂಪ್ರದಾಯದಂತೆ ನಡೆಯುತ್ತವೆ. ಜಾತ್ರೆಯ 
ಸಂಪ್ರದಾಯ, ವಿಧಿ-ವಿಧಾನಗಳಿಗೆ ಸಂಬಂಧಿಸಿದಂತೆ 


ವು 


ಬ್ರಾಹ್ಮಣರೇ ತೀರ್ಮಾನವೇ ಅಂತಿಮವಾಗಿದ್ದು ಅವರ 
ನಿರ್ದೇಶನ ಮತ್ತು ಮಾರ್ಗದರ್ಶನದಂತೆ ಯುಗಾದಿ 
ಹಬ್ಬದ ನಂತರ ಪೂರ್ವಾಷಾಢ ನಕ್ಷತ್ರದಲ್ಲಿ ಬ೦ಬತ್ತು 
ದಿನ ನಿರಂತರವಾಗಿ ಜಾತ್ರೆ ನಡೆದರೆ 17 ದಿನ ನಿತ್ಯ 
ನಿರಂತರವಾಗಿ ಪೂಜೆ ಪುರಸ್ಕಾರಗಳು ನಡೆಯುತ್ತವೆ. 
ಎಲ್ಲ ಕೋಮಿನವರೆಗೂ ಕೂಡ ಈ ಜಾತ್ರೆಯಲ್ಲಿ 


ಪಾಲೊಳುತಾರೆ. 
ಗ ೪ಉ ೨ಂ 


ಮಣಜೂರು ರಂಗನಾಥಸ್ವಾಮಿ ಜಾತ್ರೆ 


ಅರಕಲಗೂಡಿನಿಂದ ಮಣಜೂರು 16 ಕಿ.ಮೀ. 
ಇದೆ. ಈ ದೇವರಿಗೆ "“ಬೆಂಕಿರಂಗ್‌' ಎಂಬ 
ಮತ್ತೊಂದು ಹೆಸರಿದೆ. ಈ ದೇವರಿಗೆ ಏಳು ಜನ 
ಸಹೋದರರು ಅಂದರೆ ಆದಿಬಯಲು ರಂಗ, 
ಮಾವಿನ ಕೆರೆರಂಗ, ಎಣ್ಣೆ ಹೊಳೆರಂಗ, ಹರದೂರು 
ರಂಗ, ಕಬ್ಬತ್ತಿರಂಗ, ಗವಿರಂಗ, ಮಣಜೂರು ರಂಗ 
ಇದ್ದಾರೆ ಎಂಬ ಜನಪದರ ನಂಬಿಕೆಗಳಿವೆ. ಈ 
ದೇವರು ಪ್ರಧಾನವಾಗಿ ವೈಷ್ಣವ ಸಂಪ್ರದಾಯದ 
ಜಾತ್ರೆಯಾಗಿದೆ. ಮಣಜೂರು ಬೆಟ್ಟದ ಮೇಲೆ ಈ 


VOLUME-3, 155082, MAY-JUNE 2024 ISSN: 2583-3510, Pp. 169-175 a 


This article available at: www.srujani.in 


SRUJANI: Indian Journal of Innovative Research and Development 


ದೇವಾಲಯವಿದೆ. ಪ್ರತಿವರ್ಷವೂ ಫೆಬವರಿ 
ತಿಂಗಳಿನಲ್ಲಿ ಜಾತ್ರೆಯು ನಡೆಯುತ್ತದೆ. ಸುಮಾರು 
ಹದಿನಾರು ಗ್ರಾಮಗಳಲ್ಲಿ ಈ ರಂಗನಾಥ ಸ್ವಾಮಿಯ 
ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿಸುತ್ತಾರೆ. 
ಈ ಸಂದರ್ಭದಲ್ಲಿ ಕೆಲವು ಸಂಪ್ರದಾಯ ಮತ್ತು 
ಆಚರಣೆಗಳನ್ನು ಮಾಡುತ್ತಾರೆ. 
ಕಣಿವೆ ಬಸಪ್ಪನ ಜಾತ್ರೆ 

ಈ ಜಾತ್ರೆ ಶೈವ ಸಂಪ್ರದಾಯದಂತೆ 
ನಡೆಯುತ್ತದೆ. ಈ ಜಾತ್ರೆಯು ಪ್ರತಿವರ್ಷ ನವೆಂಬರ್‌ 


ತಿಂಗಳಿನಲ್ಲಿ ಕಾರ್ತಿಕ ಸೋಮವಾರದಂದು 
ಪ್ರಾರಂಭವಾಗಿ ಕೊನೆಯ ಕಾರ್ತಿಕ ಮಾಸದಲ್ಲಿ 
ಮುಗಿಯುತ್ತದೆ. ಈ ದೇವರನ್ನು ಕುರಿತು ಅಲ್ಲಿನ 
ಭಕ್ತಾದಿಗಳು ವಿಶಿಷ್ಠವಾದ ಆಚರಣೆಗಳನ್ನು 
ಮಾಡುತ್ತಾರೆ. ಪ್ರತಿ ಸೋಮವಾರ ಬಸವನನ್ನು 
ಪೂಜೆ ಮಾಡುತ್ತಾರೆ. ನೈವೇದ್ಯಕ್ಕೆ ಗಿಣ್ಣು ಮತ್ತು 
ರೊಟ್ಟಿಯನ್ನು ನೀಡುತ್ತಾರೆ. ದನಕರುಗಳು 
ಯಾವುದಾದರೂ ಕಾಯಿಲೆಗೆ ತುತ್ತಾದಾಗ 


ಅವುಗಳಿಂದ ಪಾರಾಗಲು ಕಣಿವೆ ಬಸಪ್ಪನಿಗೆ ಜನರು 
ಹರಕೆ ಹೊರುತ್ತಾರೆ. ಗುಣಮುಖವಾದ ನಂತರ 
ಹರಕೆಯನ್ನು ತೀರಿಸುತ್ತಾರೆ. ಇಲ್ಲಿ ವಿಶೇಷವಾಗಿ 
ದನಗಳ ಜಾತ್ರೆಯು ನಡೆಯುತ್ತದೆ. 
ಮಲ್ಲಿಪಟ್ಟಣದ ಉಳುಮೇಶ್ವರ ಜಾತ್ರೆ 


ಅರಕಲಗೂಡು ತಾಲೂಕು ಕೇಂದ್ರದಿಂದ 
ಹನ್ನೆರಡು ಕಿಲೋಮೀಟರ್‌ ದೂರದಲ್ಲಿರುವ 
ಮಲ್ಲಿಪಟ್ಟಣದಲ್ಲಿ "ಉಳುಮೇಶ್ವರ' ದೇವಾಲಯವಿದೆ. 


ಈ ದೇವಾಲಯವು ಕೊಂಗಾಳ್ವ ಮತ್ತು ಚೋಳರ 
ಕಾಲದಲ್ಲಿ ನಿರ್ಮಿತವಾದ ದೇವಾಲಯ ಎಂಬುದಕ್ಕೆ 
ಆಧಾರಗಳು ದೊರಕುತ್ತವೆ. ಈ ದೇವಾಲಯವು 
ಸುಂದರ ಕೆತ್ತನೆಯ ಕಂಬಗಳಿಂದ ಕೂಡಿದೆ. 
ಹೊಲದಲ್ಲಿ ಉಳುವೆ ಮಾಡುವಾಗ ನೇಗಿಲಿಗೆ 
ಶಿವಲಿಂಗ ಸಿಕ್ಕಿದ್ದರಿಂದ ಉಳುಮೇಶ್ವರ ಎಂದು 
ಹೆಸರಾಗಿದೆ. ಚೋಳರ ಕಾಲದಲ್ಲಿ ಗರ್ಭಗುಡಿ 
ನಿರ್ಮಿತವಾಗಿದೆ. ಗಾಳಿಮ೦ಟಪ, ಕಲ್ಯಾಣಮಂಟಪ, 


ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ಈ 
ಜಾತ್ರೆಯಲ್ಲಿ ಬ್ರಾಹ್ಮಣರು ಮತ್ತು ಬ್ರಾಹ್ಮಣ 
ಮುತ್ತೈದೆಯರು ಪ್ರಮುಖ ಪಾತ್ರವಹಿಸುತ್ತಾರೆ. ಈ 
ಜಾತ್ರೆಯ ಪ್ರಮುಖ ಪಾತ್ರವಹಿಸುತ್ತಾರೆ. ಈ ಜಾತ್ರೆಯ 
ಪ್ರಮುಖ ಜವಾಬ್ದಾರಿ ಬ್ರಾಹ್ಮಣರದ್ದು ಆಗಿದ್ದು 
ಸುತ್ತಮುತ್ತಲ ಗ್ರಾಮದವರೆಲ್ಲ ಸೇರಿ ರಥವನ್ನು 
ಎಳೆಯುತ್ತಾರೆ. ಇದೇ ಸಂದರ್ಭದಲ್ಲಿ ಶಿವ ಮತ್ತು 
ಪಾರ್ವತಿಯವರ ಕಲ್ಯಾಣ ನಡೆಯುತ್ತದೆ. 
ರಾಮನಾಥಪುರ ಜಾತ್ರೆ 

ಈ ಜಾತ್ರೆಯು ಪುರಾಣ ಪ್ರಸಿದ್ಧ ಮತ್ತು 
ಐತಿಹಾಸಿಕ ಮಹತ್ವ ಪಡೆದಿದ್ದು, "ದಕ್ಷಿಣ ಕಾಶಿ' 
ಎಂದು ಹೆಸರುವಾಸಿಯಾಗಿದೆ. ನವೆಂಬರ್‌ ಮತ್ತು 
ಡಿಸೆಂಬರ್‌ನಲ್ಲಿ ಈ ಜಾತ್ರೆ ನಡೆಯುತ್ತದೆ. ಮಾರ್ಗಶಿರ 
ಶುದ್ಧ ಷಷ್ಠಿಯಂದು ರಥೋತ್ಸವ ಜರುಗುತ್ತದೆ. ರಥದ 
ಮಧ್ಯದಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹವಿದೆ. 
ಜನರು ರಥವನ್ನು ಎಳೆಯುತ್ತಾರೆ. ನವದಂಪತಿಗಳು 
ತಪ್ಪದೇ ಭಾಗವಹಿಸುತ್ತಾರೆ. 


ಹೀಗೆ ಅರಕಲಗೂಡು ತಾಲೂಕಿನಲ್ಲಿ ಹಲವಾರು 


ಹಬ್ಬ ಮತ್ತು ಜಾತ್ರೆಗಳು ಜರಗುತ್ತವೆ. ಇವು 
ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು 
ಮೂಡಿಸುವಲ್ಲಿ ಹೆಚ್ಚು ಸಹಕಾರಿಯಾಗಿವೆ. 

ಆಕರ ಗ್ರಂಥಗಳು 


* ಎಫಿಗಾಫಿಯಾ ಕರ್ನಾಟಿಕ (ಸಂಪುಟ 8). 
ಮರೂರು ಶಾಸಗಳು-ಸಂಖ್ಯೆ 26, 27, 28. 
* ಗೋಪಾಲರಾವ್‌ ಹೆಚ್‌.ಎಸ್‌. (2020). 


ಕರ್ನಾಟಕ ಇತಿಹಾಸದ ಆಕರಗಳು (ಸಂಪುಟ 
1. ದಿವ್ಯ ಪ್ರಕಾಶನ. 


* ಜನಪದ ವಿಶ್ವಕೋಶ. ಮೈಸೂರು 
ವಿಶ್ವವಿದ್ಯಾನಿಲಯ 
* ನಿರ್ವಹಣೆಗೌಡ. ಅರಕಲಗೂಡು ತಾಲ್ವೂಕು 


ಸಾಂಸ್ಕೃತಿಕ ಅಧ್ಯಯನ 


* ಶಿವತಾರಕ ಕೆ.ಬಿ. ಕರ್ನಾಟಕ ಪುರಾತತ್ವ ನೆಲೆಗಳು 


VOLUME-3, ISSUE-2, MAY-JUNE 2024 ISSN: 2583-3510, Pp. 169-175 175 


This article available at: www.srujani.in 


ಸೃಜನ 165%: 2583-3510 
SIRDF 


58111/4711: Indian Journal of Innovative Research and 


Development (SUIRD) OE N ALS 
Volume-3 Issue 2, May-June 2024, Pp. 176-182 editor @srujani.in 
Bi-Monthly, Peer-Reviewed, Open Access, Indexed Journal WWW.Srujanl.In 


A Study on Problem of Child Labour in Modern Society 
Dr. Patwardhan Ratod 
Assistant Professor, Department of Studies in Social Work, Shivagangotri, Davangere 
University, Davangere, Karnataka, India. 
Abstract: 

Child labour remains a pervasive issue in modern society, despite global 
advancements and increased awareness. This study aims to explore the current state of 
child labour, its underlying causes, and the impact on children’s lives and society at 
large. Despite international laws and regulations, millions of children worldwide are still 
subjected to exploitation in various sectors such as agriculture, manufacturing, mining, 
and domestic work. This study will examine the socio-economic, cultural, and political 
Jactors contributing 10 child labour, highlighting the role of poverty, lack of access to 
education, and inadequate enforcement of labour laws. The research will also delve into 
the physical, psychological, and social consequences of child labour on children. 
Furthermore, it will discuss the effectiveness of current policies and programs aimed at 
combating child labour and propose strategies for more effective interventions. By 
bringing to light the persistent issue of child labour in the 21st century, this study seeks to 
advocate for stronger global cooperation and comprehensive measures to eradicate child 
labour and ensure a brighter future for all children. 


Keywords: Child labour, Modern society, Poverty, Education, Legislation, Economic, 
Development. 


Introduction 

Child labour remains a significant issue labour to persist. Child labour refers to the 
globally, affecting millions of children employment of children in any form of 
and perpetuating cycles of poverty and work that deprives them of their 
inequality. Despite advancements in childhood, interferes with their ability to 
legislation and societal awareness, attend regular school, and is mentally, 
economic pressures and inadequate physically, socially, or morally harmful. 
enforcement continue to allow child Despite significant progress, child labour 


Please cite this article as: Patwardhan Ratod. (2024). A Study on Problem of Child Labour in Modern Society. 
51014711. Indian Journal of Innovative Research and Development. 32), 176-182 


SRUJANI: Indian Journal of Innovative Research and Development 


persists in many parts of the world. This 
study delves into the factors contributing 
to child labour, its impact on children’s 
lives, and the efficacy of current policies 
and interventions. Child labour remains a 
pervasive and complex issue in modern 
society, despite significant progress in 
global awareness and legislative efforts. 
Defined as work that deprives children of 
their childhood, potential, and dignity, and 
that is harmful to their physical and 
mental development, child labour is 
driven by a multitude of factors, including 
poverty, lack of education, and socio- 
economic pressures. In many regions, 
children are forced into labour due to the 
economic needs of their familes, 
insufficient access to quality education, 
and entrenched cultural norms that 
undervalue the importance of childhood. 
This problem is not 
developing countries; it persists in various 


confined to 


forms worldwide, including in affluent 
nations, often hidden from public view. 
Addressing child labour requires a 
comprehensive approach that combines 
legal enforcement, economic support, 
educational opportunities, and social 
awareness. This study explores the 
multifaceted nature of child labour, 
examining its causes, consequences, and 
potential solutions within the context of 
contemporary society. 
Definition and Scope 

Child labour refers to the exploitation 
of children through any form of work that 
deprives them of their childhood, 
potential, and dignity, and that is harmful 


to physical and mental development. The 
International Labour Organization (1.0) 
defines child labour as work that; 
1. Is mentally, physically, socially, or 
morally dangerous and harmful to 
children. 


2. Interferes with their schooling by 
depriving them of the opportunity to 
attend school, obliging them to leave 
school prematurely, or requiring them 
to attempt to combine school 

attendance with excessively long and 


heavy work. 


Globally, approximately 160 million 
children were engaged in child labour as 
of 2020, with the highest prevalence in 
sub-Saharan Africa, followed by Asia and 
the Pacific, Latin America and the 
Caribbean, the Middle East, and North 
Africa. 


Causes of Child Labour 
Poverty 


Poverty is a multi-dimensional issue 
that forces children into the workforce. 
Families living in poverty often struggle 
to meet their basic needs such as food, 
shelter, and healthcare. In such 
circumstances, children are seen as 
additional earners who can contribute to 
the household income. The income 
generated by children, although minimal, 
is crucial for the survival of the family. 
This economic necessity drives parents to 
prioritize work over education for their 
children, perpetuating the cycle of poverty 
across generations. 


VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 177 


This article available at: www.srujani.in 


SRUJANI: Indian Journal of Innovative Research and Development 


Lack of Education 


Access to quality education is a 
fundamental right that many children are 
deprived of, particularly in impoverished 
and marginalized communities. Factors 
such as the absence of nearby schools, 


lak of transportation, high costs 
associated with schooling (fees, uniforms, 
books), and inadequate infrastructure 


contribute to low school enrollment rates. 
Without access to education, children are 
left with limited alternatives to improve 
their future prospects. They may end up 
working in low-skilled, exploitative jobs 
that offer meager wages and no prospects 
for advancement. 


Cultural Factors 


Cultural norms and traditions play a 
significant role in perpetuating child 
labour practices. In some societies, 
children are expected to contribute to 
household chores or income-generating 
activities from a young age. These cultural 
expectations may stem from historical 
practices, survival strategies in 
impoverished communities, or beliefs 
about the role of children in family 
dynamics. Additionally, gender norms can 
also influence child labour, with girls 


often facing greater restrictions on 


education and work opportunities 
compared to boys. 
Weak Legal Frameworks 


Despite international conventions and 


mechanisms. Legal loopholes, lack of 
regulatory oversight, and corruption 
undermine efforts to protect children from 
exploitation. In some cases, existing laws 
may not align with international standards 
or fail to address emerging forms of child 
labour, such as domestic work, informal 
sector employment, or trafficking. 


Economic Exploitation 


Child labour is driven by economic 
incentives for employers who seek to 
labor costs and maximize 
profits. Industries such as agriculture, 
textile manufacturing, 


minimize 


mining, 
construction, and domestic work 
frequently employ children due to their 
vulnerability and willingness to accept 
lower wages. Children engaged in 
hazardous occupations face risks to their 
health, safety, and overall development, 
perpetuating cycles of exploitation and 
intergenerational poverty. 


Impact on Children 


Child labour inflicts profound and 
lasting impacts on children across various 
dimensions of their lives: 


Health Hazards 


Children engaged in labour are often 
exposed to hazardous working conditions 
that jeopardize their physical well-being. 
In sectors such as agriculture, mining, 
manufacturing, and domestic work, 
children may encounter dangerous 
machinery, toxic chemicals, heavy lifting, 


national laws prohibiting child labour, and extreme temperatures. These 
many countries struggle with weak legal conditions increase the risk of injuries, 
frameworks and inadequate enforcement respiratory illnesses, musculoskeletal 
VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 178 


This article available at: www.srujani.in 


SRUJANI: Indian Journal of Innovative Research and Development 


disorders, and other occupational diseases. 
Lack of proper safety equipment and 
training exacerbates these risks, leading to 
long-term health complications and, in 
severe cases, fatalities. 


Educational Deprivation 


Child labour significantly impedes 
children's access to education. Many 
working children are unable to attend 
school regularly or drop out altogether to 
support their families financially. This 
educational deprivation not only limits 
their intellectual development but also 
curtails their opportunities for personal 
growth and socio-economic advancement. 
Without foundational education, children 
are often trapped in a cycle of poverty, 
unable to acquire the skills and knowledge 
necessary for higher-paying and more 
secure employment in the future. 


Psychological Impact: 


The psychological toll of child labour 
is profound and can lead to long-term 
mental health issues. Working under 
exploitative or abusive conditions, 
children may experience stress, anxiety, 
depression, and trauma. They often carry 
the burden of adult responsibilities at a 
young age, which can disrupt their 
emotional development and self-esteem. 
Psychological distress may manifest in 
behavioral problems, withdrawal from 
social interactions, and difficulties in 
forming trusting relationships. The stigma 
associated with child labour can also 
contribute to feelings of shame and 
isolation among affected children. 


Social Consequences 

Child perpetuates 
intergenerational poverty by depriving 
children of opportunities for social 


labour 


mobility and economic independence. 
Without access to education and skill 
development, children are likely to remain 
trapped in low-paying, informal sector 
jobs as adults. This perpetuates the cycle 
of poverty within families and 
communities, hindering overall socio- 
economic progress. Moreover, the societal 
normalization of child labour undermines 
efforts to achieve equitable development 
and human rights for all children. 


Addressing the impacts of child labour 
requires concerted efforts to enforce child 
protection laws, promote access to quality 
education, provide social support services, 
and raise awareness about the rights of 
children. 


Efforts to Combat Child Labour 


Efforts to combat child labour are 
multifaceted and require coordinated 
actions at international, national, and 
community levels. Key initiatives include: 


International Labour Organization 
(ILO) conventions such as the Minimum 
Age Convention (C138) and the Worst 
Forms of Child Labour Convention 


(C182) establish global standards for child 


protection. These conventions set 
guidelines on the minimum age for 
employment and aim to eliminate 
hazardous forms of child labour 


worldwide. Ratifying and implementing 
these conventions signal a commitment by 


VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 179 


This article available at: www.srujani.in 


58014711: Indian Journal of Innovative Research and Development 


countries to uphold children's rights and 
protect them from exploitation in the 
workforce. 


Many countries have enacted laws and 
formulated policies specifically aimed at 
combating child labour. These include 
compulsory education laws that require 
children to attend school up to a certain 
age, thereby reducing the likelihood of 
them entering the workforce prematurely. 
Additionally, regulations on working 
conditions aim to safeguard children from 
hazardous and exploitative work 
environments, ensuring their safety and 
well-being. 

Access to quality education is 
fundamental in breaking the cycle of child 
labour. Educational initiatives focus on 
expanding school infrastructure, training 
teachers, and providing scholarships or 
financial incentives to families. By 
making education accessible and 
appealing, these programs 
parents to prioritize their 


encourage 
children's 
education over economic necessities, 
thereby reducing the prevalence of child 
labour. 


Economic interventions play a crucial 
role in addressing the root causes of child 
labour. Programs that provide financial 
aid, vocational training, and sustainable 
livelihood opportunities to parents and 
caregivers alleviate economic pressures 
that force children into work. By 
improving household incomes and 
economic stability, these initiatives 
empower families to invest in their 


children's education and overall well- 
being. 

Raising awareness about the 
detrimental effects of child labour and 
promoting children's rights are essential in 
changing societal attitudes and behaviors. 
Awareness campaigns target communities, 
employers, policymakers, and parents to 
highlight the importance of protecting 
children from exploitation and ensuring 
their holistic development. By fostering a 
collective understanding of child rights 
and responsibilities, these campaigns 
contribute to creating supportive 
environments where children can thrive 
free from exploitation. 


Efforts to combat child labour must be 
comprehensive, addressing both the 
immediate protection of children and the 
underlying socio-economic factors that 
perpetuate exploitation 


Challenges and Future Directions 


Addressing the persistence of child 
labour poses significant challenges despite 
global efforts and progress. Weak 
enforcement mechanisms and pervasive 
corruption undermine the effectiveness of 
existing laws and regulations aimed at 
eradicating child labour. In many regions, 
limited resources and capacity further 
hinder enforcement efforts, 
exploitative practices to 
unchecked. 


allowing 
continue 


Economic instability, exacerbated by 
events like the Covid-19 pandemic, 
exacerbates poverty and increases the 
vulnerability of families to resorting to 


VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 180 


This article available at: www.srujani.in 


SRUJANI: Indian Journal of Innovative Research and Development 


child labour as a means of survival. The 
loss of livelihoods and disruptions in 
education further push children into 
hazardous work conditions, perpetuating 
the cycle of poverty and exploitation. 


The complexity of global supply chains 
presents another formidable challenge. 
Products originating from countries with 
lax child labour regulations may 
unknowingly involve children in their 
production processes. Ensuring that 
supply chains are free from child labour 
requires concerted efforts across borders, 
involving governments, businesses, and 
civil society to enforce ethical sourcing 
practices and accountability. 


Future directions in combating child 
labour necessitate a holistic approach that 
addresses these challenges 
comprehensively. Strengthening 
enforcement mechanisms, enhancing 
transparency, and combating corruption 
are critical steps in upholding and 
enforcing laws that protect children from 
exploitation. Investing in social protection 
systems, including access to quality 
education and healthcare, is essential in 
mitigating the economic pressures that 
drive child labour. 


At the international level, fostering 
collaboration among governments, 
businesses, and non-governmental 
organizations is imperative to monitor and 
regulate global supply chains effectively. 
Promoting ethical sourcing practices and 
accountability mechanisms can help 
ensure that products are produced under 


humane free from child 


labour. 


conditions, 


Ultimately, eliminating child labour 
requires sustained political will, increased 
investment in social programs, and a 
collective commitment to uphold 
children's rights globally. By addressing 
these challenges and advancing 
collaborative efforts, societies can create a 
future where every child can grow up in 
safety, receive an education, and fulfill 
their potential without exploitation. 


Conclusion 


Child labour is a multifaceted problem 
that requires a comprehensive approach 
involving governments, international 
organizations, businesses, and civil 
society. By addressing the root causes, 
enforcing laws, and promoting education 
and economic stability, society can work 
towards eradicating child labour and 
ensuring a brighter future for all children. 
The problem of child labour in modern 
society remains a significant issue, despite 
various legal frameworks and 
international conventions aimed at its 
eradication. Economic disparity, lack of 
access to quality education, and cultural 
norms continue to drive the practice, 
particularly in developing regions. Efforts 
to combat child labour must focus on 
comprehensive strategies that include 
poverty alleviation, educational 
opportunities, and stringent enforcement 
of labour laws. Collaboration between 
governments, non-governmental 
organizations, and international bodies is 


VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 181 


This article available at: www.srujani.in 


SRUJANI: Indian Journal of Innovative Research and Development 


crucial to create sustainable solutions and 
ensure every child can enjoy a childhood 
free from labour exploitation. 


References 


Basu, K., & Van, P. H. (1998). The 
economics of child labour. American 
Economic Review, 88(3), 412-427. 


Bourdillon, M., Levison, D., Myers, W. 
ಗ, & White, B. (2010). Rights and 
wrongs of children’s work. Rutgers 
University Press. 


Dreze, J., & Sen, A. (2002). India: 
Development and participation. Oxford 
University Press. 


Edmonds, E. V., & Pavcnik, N. (2005). 
Child labour in the global economy. 
Journal of Economic Perspectives, 
191), 199-220. 


Grootaert, C., & Patrinos, H. A. (Eds.). 
(1999). The policy analysis of child 
labour: A comparative study. St. 
Martin’s Press. 


International Labour Organization 
(11.೦). (2017). Global estimates of 
child labour. Retrieved from 
https://www.ilo.org/global/topics/child- 
labour/lang--en/index.htm 


International Labour Organization 
(11.0). (2021). Child labour: Global 
estimates 2020. Trends and the road 
forward. Retrieved from 
https://www.ilo.org/wcmsp5/groups/pu 
blic/---dgreports/--- 

dcomm/documents/publication/wcms_ 


797515.pdf 


Khan, A. (2015). The impact of 
economic globalization on child labour 


in developing countries. Journal of 
International Development, 27(7), 928- 
944, 


Ray, R. (2000). Child labour, child 
schooling, and their interaction with 
adult labour: Empirical evidence for 
Peru and Pakistan. World Bank 
Economic Review, 14(2), 347-367. 


United Nations Children’s Fund 
(UNICEF). (2021). Child labour: 
Global estimates 2020. Retrieved from 
https://www.unicef.org/protection/child 
-Jabour 


VOLUME-3, ISSUE-2, MAY-JUNE 2024 ISSN: 2583-3510, Pp. 176-182 182 
This article available at: www.srujani.in 


165% 2583-3510 


SIRDF 


editor@srujani.in 
www.srujani.in 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 183-188 

Bi-Monthly, Peer-Reviewed, Open Access, Indexed Journal 


ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿ 
ಸಿದ್ದರಾಮಯ್ಯರವರ ಪಾತ್ರ (ವಿಶೇಷವಾಗಿ ಶ್ರೀ ಡಿ.ದೇವರಾಜ ಅರಸು ರವರ ಪರಿಕಲ್ಪನೆಯಲ್ಲಿ) 
ಸಿದ್ದಯ್ಯ ಎಸ್‌. ಇ 
ಉಪನ್ಯಾಸಕರು, ರಾಜ್ಯಶಾಸ್ತ್ರ ವಿಭಾಗ, ಸ್ನಾತಕ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ, ಸರ್ಕಾರಿ ಪ್ರಥಮ 
ದರ್ಜೆ ಕಾಲೇಜು, ಕೃಷ್ಣರಾಜಪೇಟೆ, ಮಂಡ್ಯ. 

Abstract: 

ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿಯ ಕಾರಣಕ್ಕಾಗಿ ಶೋಷಿತ ಮತ್ತು ಹಿಂದುಳಿದ ವರ್ಗಗಳು 
ಸಾವಿರಾರು ವರ್ಷಗಳಿಂದ ಎಲ್ಲಾ ರೀತಿಯ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಪ್ರತಿಯಾಗಿ ಮೇಲು ಜಾತಿಯ 
ಸಮುದಾಯಗಳು ಎಲ್ಲಾ ರೀತಿ ಅಧಿಕಾರ ಅಂತಸ್ತುಗಳನ್ನು ಹೊಂದಿದ್ದಾರೆ. ಇದರಿಂದಾಗಿ ಸಮಾಜದಲ್ಲಿ 
ಸಾಮಾಜಿಕ ಅಸಮಾನತೆ ಹೆಚ್ಚೆ ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್‌ 
ಅಂಬೇಡ್ಕರ್‌ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದಲ್ಲಿ ಎಲ್ಲರಿಗೂ ಎಲ್ಲಾ ಕ್ಷೇತದಲ್ಲೂ ಸಮಾನ ಅವಕಾಶ 
ಕಲ್ಪಿಸಲಾಗಿದೆ. ಪಸ್ತುತ ಲೇಖನದಲ್ಲಿ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿ 
ಸಿದ್ದ್ಧರಾಮಯ್ಯರವರ ಪಾತ್ರ ಹಾಗೂ ಅವರ ಮೇಲಾದ ಶ್ರೀ.ಡಿ.ದೇವರಾಜ ಅರಸು ಚಿಂತನೆಗಳ ಪಭಾವ ಕುರಿತು 
ಅಧ್ಯಯನ ಮಾಡಲಾಗಿದೆ. 


Keywords: ಕರ್ನಾಟಕ, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ, ಶ್ರೀ.ಡಿ.ದೇವರಾಜ ಅರಸು, ಶ್ರೀ.ಸಿದ್ದರಾಮಯ್ಯ, 
ಹಿಂದುಳಿದ ಸಮುದಾಯಗಳ ಹರಿಕಾರರು. 


ಪೀಠಿಕೆ 

ಜ್ಯೋತಿಬಾ ಫುಲೆ, ಪೆರಿಯಾರ್‌, ಡಾ.ಬಿ.ಆರ್‌. ಸ್ವಾತಂತ್ರ್ಯ ಪೂರ್ವದಿಂದಲೂ ಕರ್ನಾಟಕ ರಾಜ್ಯ 
ಅಂಬೇಡ್ಕರ್‌, ಮಹಾತ್ಮ ಗಾಂಧಿ ಮುಂತಾದ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಕಾರಣ ಮೈಸೂರು 
ಮಹನೀಯರು ದಲಿತ ಮತ್ತು ಹಿಂದುಳಿದ ಸಂಸ್ಥಾನದ ಮಹಾರಾಜರ ಆಳ್ವಿಕೆ ಮತ್ತು 
ಸಮುದಾಯಗಳ ಅಭಿವೃದ್ಧಿಗೆ ಹೋರಾಟ ರಾಜಕೀಯದ ಅಸ್ಥಿತ್ವ ಹಾಗೂ ಪ್ರಜಾಪ್ರತಿನಿಧಿ 


ಮಾಡಿದವರು. ಡಾ.ಅಂಬೇಡ್ಕರ್‌ ಅವರು "ಹಿಂದುಳಿದ 
ಸಮುದಾಯಗಳಿಗೆ ರಾಜಕೀಯ ಅಧಿಕಾರ 
ಎಲ್ಲಿಯವರೆಗೆ. ಸಿಗುವುದಿಲ್ಲವೋ ಅಲ್ಲಿಯವರೆಗೆ 
ಮೇಲ್ವರ್ಗದ ಗುಲಾಮರಾಗಿ ಉಳಿಯುತ್ತಾರೆ' ಎಂಬ 
ಕಟುಸತ್ಯವನ್ನು ಜಗತ್ತಿಗೆ ಸಾರಿ ಹೇಳಿದರು. 


ಸಭೆಯ ಕಲ್ಪನೆ ಪಡೆದಿದ್ದರೂ ಸಾಂಸ್ಕೃತಿಕವಾಗಿಯೂ 
ಹೆಮ್ಮೆಯ ಗುರಿಯನ್ನ ಹೊಂದಿದ್ದು ರಾಜಕೀಯವಾಗಿ 
ಹೆಚ್ಚು ಪ್ರಬುದ್ಧತೆಯನ್ನು ಮೆರೆದಿದೆ. ಕರ್ನಾಟಕ ರಾಜ್ಯ 
ಮೈಸೂರು ಜಿಲ್ಲೆಯು ಘಟಾನುಘಟಿಗಳಾದ ದಿವಂಗತ 
ಶ್ರೀ ಅಬ್ದುಲ್‌ ನಜೀರ್‌ ಸಾಬ್‌, ನಾಗರತ್ನಮ್ಮ ನವರು 


Please cite this article as: ಸಿದ್ದಯ್ಯ ಎಸ್‌. ಇ. (2024). ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿ 
ಸಿದ್ದರಾಮಯ್ಯರವರ ಪಾತ್ರ (ವಿಶೇಷವಾಗಿ ಶ್ರೀ ಡಿ.ದೇವರಾಜ ಅರಸು ರವರ ಪರಿಕಲ್ಪನೆಯಲ್ಲಿ). ಸೃಜನ: ಇಂಡಿಯನ್‌ ಜರ್ನಲ್‌ ಆಫ್‌ 
ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 183-188 


SRUJANI: Indian Journal of Innovative Research and Development 


ಹಾಗೂ ದಿವಂಗತ ಬಿ. ರಾಚಯ್ಯ, ಎನ್‌. ರಾಚಯ್ಯ, 
ದಿವಂಗತ ಡಿ.ದೇವರಾಜ್‌ ಅರಸು ಮತ್ತು ಹಾಲಿ 
ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು 
ಕರ್ನಾಟಕದ ರಾಜಕೀಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆ 
ನೀಡಿದ್ದಾರೆ. ಹಾಗಾಗಿ ಪ್ರಸ್ತುತ ಅಧ್ಯಯನವು ಇವರ 
ಕೊಡುಗೆಯನ್ನು ವಿಶ್ಲೇಷಿಸುವ ಪ್ರಯತ್ನ 
ಮಾಡಲಾಗಿದೆ. 
ಸಾಹಿತ್ಯ ಸಮೀಕ್ಷೆ 

ಪ್ರಸ್ತುತ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಈ 
ಹಿಂದೆ ಅನೇಕ ಅಧ್ಯಯನಗಳು ನಡೆದಿವೆ. ಅವುಗಳಲ್ಲಿ 
ಪ್ರಮುಖವಾದವುಗಳನ್ನು ಇಲ್ಲಿ ಅವಲೋಕಿಸಲಾಗಿದೆ. 

ಚಿಕ್ಕಣ್ಣ ಕಾ.ತ. ಮತ್ತು ಲಕ್ಷ್ಮಣ ಕೊಡಸೆ (2022) 
ಜಹಿ “ಸಿದ್ದರಾಮಯ್ಯ 8 ನೀತಿ ನಿರ್ಧಾರ 
(ತಾತ್ವಿಕ 'ವೇಚನೆ” ಎಂಬ ಗ್ರಂಥದಲ್ಲಿ 
ಸಿದ್ದರಾಮಯ್ಯನವರ ಅಭಿವೃದ್ಧಿ ರಾಜಕಾರಣ ಮತ್ತು 
ಆಡಳಿತ ತಿಳಿಸುವುದರ ಜೊತೆಗೆ ವರ್ತಮಾನದ 
ಸಾಮಾಜಿಕ, ರಾಜಕೀಯ, ಆರ್ಥಿಕ, ಆಡಳಿತಾತ್ಮಕ 
ಸೈದ್ಧಾಂತಿಕ, ಜನಪರ ಕಾಳಜಿ ಅನುಷ್ಠಾನದ ಬದ್ಧತೆ 
ಹಾಗೂ ಪ್ರಸ್ತುತ ರಾಜಕಾರಣ ಮತ್ತು ಆಡಳಿತಕ್ಕೆ 
ಸಂಬಂಧಿಸಿದ ವಿಷಯಗಳನ್ನು ಚರ್ಚಿಸಿದ್ದಾರೆ. ಈ 
ಗ್ರಂಥವು ಅಧ್ಯಯನಕ್ಕೆ ಉಪಯುಕ್ತವಾಗಿದೆ. 

ಮುನಿಗೌಡ (1998) ಇವರು ತಮ್ಮ 
Development of Karnataka Legislature 
ಎಂಬ ಗ್ರಂಥದಲ್ಲಿ ಮೈಸೂರು ರಾಜ್ಯದ ಆಳ್ವಿಕೆ, 
ರಾಜಕೀಯ ಚಿತ್ರಣ, ಸಂವಿಧಾನ ರಚನೆ, 
ರಾಜಕೀಯವಾಗಿ ಪಾಲ್ಗೊಳ್ಳುವಿಕೆ, ಶಾಸಕಾಂಗ ಸಭೆ, 
ಪ್ರತಿನಿಧಿ ಸಬೆ, ಕರ್ನಾಟಕ ರಾಜ್ಯದ ವಿಧಾನ 
ಮಂಡಲದ ಉಭಯ ಸದನಗಳ ಕಾರ್ಯವೈಕಖರಿ 


ಸಂಬಂಧ, ಅಭಿವೃದ್ಧಿ ಪರಿಭಾಷೆ, ಪರಿಕಲ್ಪನೆ, 
ಅಭಿವೃದ್ಧಿಯ ಪರ್ಯಾಯಗಳು. ಅಭಿವೃದ್ಧಿಯ 
ಸರಿಯಾದ ಮಾರ್ಗ, ಅಭಿವೃದ್ಧಿಯ ಸಿದ್ಧಾಂತಗಳು 
ಹಾಗೂ ಭಾರತದ 
ಸಂಸದೀಯ ಪ್ರಜಾಪ್ರಭುತ್ವ 
ಬಗ್ಗೆ ಬೆಳಕು ಚೆಲ್ಲುತ್ತದೆ. 
ದಿನೇಶ್‌ (2008) ಅವರ “ಅಭಿವೃದ್ಧಿ ಆಡಳಿತ' 
ಎಂಬ ಪುಸ್ತಕದಲ್ಲಿ ಅಭಿವೃದ್ಧಿ ಎಂದರೆ ಒಂದು 
ರಾಷ್ಟ್ರದ ಅಭಿವೃದ್ಧಿ ಕಾರ್ಯಗಳನ್ನು ರೂಪಿಸಿ 
ಕಾರ್ಯರೂಪಕ್ಕೆ ತರುವ ಒಂದು ಪಕ್ರಿಯೆಯನ್ನೇ 
ಅಭಿವೃದ್ಧಿ ಆಡಳಿತ ಎಂದು ಅರ್ಥೈಸಿದ್ದಾರೆ. 
ಹಾಗೆಯೇ ಅಭಿವೃದ್ಧಿ ಯೋಜನೆಗಳಲ್ಲಿ ರಾಜಕೀಯ, 


ಪ್ರಸ್ತುತ ರಾಜಕಾರಣ, 
ಹಾಗೂ ಪ್ರಜಾಭಿವೃದ್ಧಿಯ 


ಸಾಮಾಜಿಕ, ಆರ್ಥಿಕವಾಗಿ ಯಾವ ರೀತಿಯಲ್ಲಿ 
ಅಭಿವೃದ್ಧಿ ಆಡಳಿತವನ್ನು ನೀಡಬೇಕೆಂದು 
ವ್ಯಾಖ್ಯಾನಿಸಿದ್ದಾರೆ. 

ಚಂದ್ರಪೂಜಾರಿ (2019) ರವರ “ಅಭಿವೃದ್ಧಿ 


ರಾಜಕಾರಣ” ಎಂಬ ಗಂಥದಲ್ಲಿ ಅಭಿವೃದ್ಧಿ ಮತ್ತು 
ರಾಜಕೀಯದ ನಡುವಿನ ಸಂಬಂಧವನ್ನು ಹಾಗೂ 
ಅಭಿವೃದ್ಧಿ ಗುಣಮಟ್ಟ ಸುಧಾರಿಸಬೇಕಾದರೆ, 
ರಾಜಕೀಯದ ಗುಣಮಟ್ಟ ಸುಧಾರಿಸಬೇಕೆನ್ನುವ 
ತೀರ್ಮಾನವು ಬಲಾಢ್ಯರ ಅಭಿವೃದ್ಧಿ. ಸಾಂಸ್ಕೃತಿಕ 
ರಾಜಕೀಯ, ಪ್ರಜಾಪ್ರಭುತ್ವದ ಗುಣಮಟ್ಟದ 
ದೃಷ್ಟಿಯಿಂದ ಅವಶ್ಯಕ” ಐಡೆಂಟಿಟಿ ಪಾಲಿಟಿಕ್ಸ್‌ 
ಅಭಿವೃದ್ಧಿ ರಾಜಕಾರಣದ ಪರಿಭಾಷೆಯನ್ನು ಹಾಗೂ 
ಚುನಾಯಿತ ಪ್ರತಿನಿಧಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳ 
ಮತ್ತು ನೀತಿಗಳ ಬಗ್ಗೆ ಈ ಕೃತಿಯು 
ಉಲ್ಲೇಖಿಸಿರುವುದು ಗಮನಾರ್ಹವಾಗಿದೆ 


ಅಧ್ಯಯನದ ಉದ್ದೇಶಗಳು 


ಹಾಗೂ ಇನ್ನಿತರ ವಿಷಯಗಳನ್ನು ಕುರಿತು * ಶ್ರೀ ಸಿದ್ದರಾಮಯ್ಯನವರ ಶೈಕ್ಷಣಿಕ, ಸಾಮಾಜಿಕ 

ವಿಶ್ಲೇಷಿಸಿದ್ದಾರೆ. ಮತ್ತು ರಾಜಕೀಯ ಹಿನ್ನೆಲೆಯ ಬಗ್ಗೆ 
ಶೈಲೇಂದ್ರ ಶರ್ಮ (2023) ರವರ "ಭಾರತದಲ್ಲಿ ಅವಲೋಕಿಸುವುದು. 

ಪ್ರಣಾಪ್ರಭುತ್ವ ಮತ್ತು ಅಭಿವೃದ್ಧಿ' ಎಂಬ ಗ೦ಥದಲ್ಲಿ * ಡಿ.ದೇವರಾಜು ಅರಸು ಮತ್ತು 

ಪ್ರಜಾಪ್ರಭುತ್ವ ಜನತಾ ಅಭಿವೃದ್ಧಿಯ ನಡುವಿನ ಸಿದ್ದರಾಮಯ್ಯರವರ ಅಭಿವೃದ್ಧಿ ರಾಜಕಾರಣ 

VOLUME-3, ISSUE-2, MAY-JUNE 2024 ISSN: 2583-3510, Pp. 183-188 184 


This article available at: www.srujani.in 


SRUJANI: Indian Journal of Innovative Research and Development 


ಮತ್ತು ಆಡಳಿತದ 

ಅವಲೋಕಿಸುವುದು. 
* ಅಭಿವೃದ್ಧಿ ರಾಜಕಾರಣ ಮತ್ತು ಆಡಳಿತದಲ್ಲಿ 

ಜನಪ್ರತಿಧಿಗಳ ಪಾತ್ರವನ್ನು ವಿಶ್ಲೇಷಿಸುವುದು. 
ಅಧ್ಯಯನದ ವ್ಯಾಪ್ತಿ 

ಪ್ರಸ್ತುತ ಅಧ್ಯಯನವು ಹಿ೦ದುಳಿದ ನಾಯಕರಲ್ಲಿ 
ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಡಿ.ದೇವರಾಜು 
ಅರಸು ಮತ್ತು ಶ್ರೀ ಸಿದ್ದರಾಮಯ್ಯನವರು ಬಹಳ 
ಪ್ರಮುಖರಾಗುತ್ತಾರೆ. ಪ್ರಸ್ತುತ ಅಧ್ಯಯನದಲ್ಲಿ ಇವರ 


ಸಂಬಂಧವನ್ನು 


ಅಭಿವೃದ್ಧಿ ಕಾರ್ಯಗಳನ್ನು ಸಂಶೋಧನೆಗೆ 
ಒಳಪಡಿಸಲಾಗುವುದು. ಮೂವತ್ತು ವರ್ಷಗಳ 
ಸುದೀರ್ಫ್ಥ ರಾಜಕೀಯ ಅನುಭವವನ್ನು 


ಹೊಂದಿರುವ ಇವರು ವಿವಿಧ ಪ್ರಭಾವಿ ಖಾತೆಗಳನ್ನು 


ನಿರ್ವಹಿಸಿದ್ದಾರೆ. ಶ್ರಿ ಸಿದ್ದರಾಮಯ್ಯನವರು 
ಮೈಸೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ 
ಸಮಗ್ರ ಅಭಿವೃದ್ಧಿಗೆ ನೀಡಿದ ಕೊಡುಗೆಗಳು ಹಾಗೂ 
ಸಾಮಾಜಿಕ ಮತ್ತು ರಾಜಕೀಯ, ಶೈಕ್ಷಣಿಕವಾಗಿ 
ಉಂಟಾದ ಸಮಸ್ಯೆಗಳಿಗೆ ಅಧಿವೇಶನದಲ್ಲಿ 
ದಿಟ್ಟತನದಿಂದ ಯಾರಿಗೂ ನೋವಾಗದಂತೆ 
ಸಮತೂಕದ ಸಲಹೆ ನೀಡಿರುವುದನ್ನು ಮತ್ತು 
ಅದರಲ್ಲೂ ವಿಶೇಷವಾಗಿ ತಾವು ಪ್ರತಿನಿಧಿಸುವ 
ಮೈಸೂರು ಜಿಲ್ಲೆಯಲ್ಲಿನ ವರುಣ ಕ್ಷೇತ್ರದ 


ವ್ಯಾಪ್ತಿಯನ್ನು ಒಳಗೊಂಡಂತೆ ಕೈಗೊಂಡ ಅಭಿವೃದ್ಧಿ 


ಕಾರ್ಯಗಳನ್ನು ವಿಸ್ತತವಾಗಿ ಸಂಶೋಧನಗೆ 
ಒಳಪಡಿಸಲಾಗಿದೆ. 
ಅಧ್ಯಯನದ ಮಿತಿ 
* ಪ್ರಸ್ತುತ ಅಧ್ಯಯನ ವ್ಯಾಪ್ತಿಯು ಕೇವಲ 


ಸಾಮಾಜಿಕ ಮತ್ತು ರಾಜಕೀಯ ಅಭಿವೃದ್ಧಿ. 
ಕರ್ನಾಟಕ ರಾಜಕಾರಣ ಮತ್ತು ಆಡಳಿತ 
ವಿಶ್ಲೇಷಣೆಗೆ ಸೀಮಿತವಾಗಿದೆ. 


ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮುಖರು. 
ಇವರನ್ನು ಹಿಂದುಳಿದ ವರ್ಗಗಳ ಹರಿಕಾರರು, 
ಸಾಮಾಜಿಕ ನ್ಯಾಯದ ರೂವಾರಿಗಳು ಎಂದು 
ಕರೆಯುತ್ತಾರೆ. ಕರ್ನಾಟಕದ ಸಾಮಾಜಿಕ ಮತ್ತು 
ರಾಜಕೀಯ ಅಭಿವೃದ್ಧಿಯಲ್ಲಿ ಶ್ರೀ 
ಸಿದ್ದರಾಮಯ್ಯನವರ ಪಾತ್ರ ಪ್ರಮುಖವಾದುದು. 
ಇವರ ಮೇಲೆ ಡಿ.ದೇವರಾಜ ಅರಸುರವರ ಚಿಂತನೆ 
ಅತ್ಯಂತ ಹೆಚ್ಚು ಪ್ರಭಾವ ಬೀರಿದೆ. 

ರಾಜಕೀಯ ನಾಯಕತ್ವದಲ್ಲಿ ಶ್ರಿ 
ಸಿದ್ದರಾಮಯ್ಯನವರು ಉತ್ತಮ ಆಡಳಿತಗಾರರಾಗಿ 
ಹಲವಾರು ಪ್ರಮುಖ ಪ್ರಭಾವಿ ಖಾತೆಗಳ ಜೊತೆಗೆ 
ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ 
ಕಾರ್ಯ ನಿರ್ವಹಿಸುತ್ತಿರುವುದು ಉತ್ತಮ ರಾಜಕೀಯ 
ಆಡಳಿತಗಾರಾಗಿ ಹೊರಹೊಮ್ಮಿದ್ದಾರೆ. 


ಶ್ರೀ ಸಿದ್ದರಾಮಯ್ಯನವರು ಸಾಮಾಜಿಕವಾಗಿ 
ಮತ್ತು ಸಾರ್ವಜನಿಕವಾಗಿ ಕಾಡುವ ಸಮಸ್ಯೆಗಳಿಗೆ 
ಮತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಅಧೀವೇಶನದ 
ಚರ್ಚೆಯ ಸಂದರ್ಭದಲ್ಲಿ ಸೂಕ್ತ ಮಾರ್ಗದರ್ಶನ 
ನೀಡುವುದು ಇವರ ರಾಜಕೀಯ ಮತ್ತು ಸಾಮಾಜಿಕ 
ಕಳಕಳಿಯಾನ್ನು ತೋರಿಸುತ್ತದೆ. 

ಸಿದ್ದರಾಮಯ್ಯ ಅವರು ವೃತ್ತಿಯಿಂದ 
ವಕೀಲರಾಗಿದ್ದವರು, ಸಮಾಜವಾದಿ ಯುವಜನ 
ಸಭಾ ಮೂಲಕ ರಾಜಕೀಯಕ್ಕೆ ಬಂದರು. 1975ರಲ್ಲಿ 
ದೇಶದಲ್ಲಿ ಪ್ರಧಾನಿ ಇಂದಿರಾಗಾಂಧಿ ಅವರು ತುರ್ತು 
ಪರಿಸ್ಥಿತಿ ಹೇರಿದಾಗ ಅದರ ವಿರುದ್ಧ ಪ್ರತಿಭಟನೆ 
ನಡೆಸಿದ ಸಿದ್ದರಾಮಯ್ಯರನ್ನೂ ಬಂಧಿಸಲಾಗಿತ್ತು. 
1978ರವರೆಗೂ ಇವರು ಜ್ಯೂನಿಯರ್‌ ಲಾಯರ್‌ 
ಆಗಿ ಕೆಲಸ ಮಾಡಿದರು. ಅದೇ ವರ್ಷದಲ್ಲಿ 
ಮೈಸೂರು ಲಾಲೂಕು ಬೋರ್ಡ್‌ ಚುನಾವಣೆಯಲ್ಲಿ 
ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಆಯ್ಕೆಯಾದರು. 
ನಂತರ 1983ರಲ್ಲಿ ಮೊದಲಬಾರಿಗೆ ಶಾಸಕರಾಗಿ 


ಎಷಯ ಮಂಡನೆ ಆಯ್ಕೆಯಾಗಿ ಕನ್ನಡ ಕಾವಲು ಸಮಿತಿಯ 
ಕರ್ನಾಟಕ ರಾಜಕಾರಣದಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಗೂ ರೇಷ್ಮೆ ಸಚಿವರಾಗಿ ಕಾರ್ಯ 

ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಮತ್ತು ಪ್ರಸ್ತುತ ನಿರ್ವಹಿಸಿದ್ದರು. ತದ ನಂತರದಲ್ಲಿ 1985ರಲ್ಲಿ 

VOLUME-3, ISSUE-2, MAY-JUNE 2024 ISSN: 2583-3510, Pp. 183-188 185 


This article available at: www.srujani.in 


SRUJANI: Indian Journal of Innovative Research and Development 


ಜನತಾ ಪಕ್ಷದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ 
1989ರಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಸಿದ್ದರಾಮಯ್ಯ 
ಅವರು  ಸೋಲುಂಡರು. 1991ರಲ್ಲಿ ಕೊಪ್ಪಳ 
ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ 
ಸೋತರು. ಅವರು ಕಾಂಗ್ರೆಸ್‌ ಅಭ್ಯರ್ಥಿಗೆ ಪ್ರಬಲ 
ಪೈಪೋಟಿ ನೀಡಿ. ಸೋಲು ಕಂಡರು. ಆದರೂ 
ಎದೆಗುಂದದೆ 1994ರಲ್ಲಿ ಜನತಾದಳದಿಂದ ಮತ್ತೇ 


ಸರ್ಧಿಸಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ 
ಗೆಲುವು ಕಂಡರು. 1999ರಲ್ಲಿ  ಜನತಾದಳವು 
ಭಾಗವಾಗಿ ಬಿಜೆಪಿ ಬೆಂಬಲಿಸುವ ಜೆಡಿಯು ಒಂದು 
ಬಣವಾದರೆ, ಮತ್ತೊಂದು ಜಾತ್ಯಾತೀತ 
ಸಿದ್ಧಾಂತವುಳ್ಳ ನಾಯಕರ ಮತ್ತೊಂದು ಗುಂಪು 
ಜಾತ್ಯಾತೀತ ಜನತಾದಳ ಪಕ್ಷವಾಯಿತು. 
ಸಿದ್ದಾರಾಮಯ್ಯ ಜೆಡಿಎಸ್‌ ಪಕ್ಷದ 
ರಾಜ್ಯಾಧ್ಯಕ್ಷರಾಗಿದರು. ಆದರೆ ವಿಧಾನಸಭಾ 
ಚುನಾವಣೆಯಲ್ಲಿ  ಸೋಲುಕಂಡರು. 2004ರ 


ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಭಾರೀ 
ಅಂತರದ ಗೆಲುವು ಸಾಧಿಸಿದರು, ಆದರೆ ರಾಜ್ಯದಲ್ಲಿ 
ಅತಂತ್ರ ವಿಧಾನಸಭೆ ನಿರ್ಮಾಣವಾಯಿತು. 
ಸಿದ್ದರಾಮಯ್ಯ ಅವರು ರಾಜ್ಯದ 
ಉಪಮುಖ್ಯಮಂತ್ರಿಯಾದರು. 2005ರ ಸಮಯಕ್ಕೆ 
ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆಯ ಸಮಾವೇಶ 
ಮಾಡಲು ಮುಂದಾದಾಗ ದೇವೇಗೌಡರು ವಿರೋಧ 
ಮಾಡಿದರು. ಆದರೆ ಸಿದ್ದರಾಮಯ್ಯ ಸಮಾವೇಶ 
ಮಾಡಿ ಸಾಕಷ್ಟು ಜನಪ್ರಿಯತೆ ಗಳಿಸಿದರು. ಇತ್ತ 
ಜೆಡಿಎಸ್‌ ಪಕ್ಷ ಅವರನ್ನು ಉಚ್ಛಾಟನೆ ಮಾಡಿತು. 


ತದ ನಂತರ 2006 ಜೂನ್‌ 1ರಂದು 
ಸೋನಿಯಾಗಾಂಧಿ. ಸಮ್ಮುಖದಲ್ಲಿ ಕಾಂಗೆಸ್‌ 
ಸೇರ್ಪಡೆಗೊಂಡರು. 2006ರಲ್ಲಿ ಚಾಮುಂಡೇಶ್ವರಿ 


ಕ್ಷೇತ್ರದಲ್ಲಿ ಕಾಂಗೆಸ್‌ ಪಕ್ಷದಿಂದ ಸ್ಪರ್ಧಿಸಿ ರೋಚಕ 
ಗೆಲುವು ಕಂಡರು. 2008ರ ಚುನಾವಣೆಯಲ್ಲಿ 
ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಕಂಡರು. 
2009ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಡಳಿತ 
ಪಕ್ಷದ ನಾಯಕರ ವಿರುದ್ಧ ಗುಡುಗುತ್ತಿದ್ದ ರೀತಿ 


ಇನ್ನೂ ಜನ ಮೆಚ್ಚಿಗೆಗೆ ಕಾರಣವಾಯಿತು. 2012ರಲ್ಲಿ 


ಅವರು ಬೆಂಗಳೂರಿನಿಂದ ಬಳ್ಳಾರಿವರೆಗೂ 
ಐತಿಹಾಸಿಕ ಪಾದಯಾತ್ರೆ ನಡೆಸಿ ಮತ್ತಷ್ಟು ಪ್ರಖ್ಯಾತಿ 
ಪಡೆದರು. 2013ರಲ್ಲಿ ಕಾಂಗ್ರೆಸ್‌ ಪಕ್ಷ 


ಅಭೂತಪೂರ್ವವಾಗಿ ಗೆದ್ದು ಕರ್ನಾಟಕದ ಗದ್ದುಗೆ 
ಏರಲು ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಿತ್ತು. 
ಮೇ 13ರಂದು ಕರ್ನಾಟಕ ರಾಜ್ಯದ 22ನೇ 
ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. 
(ನಾನು ಗೌರಿ.ಕಾಮ್‌, 2023 ಮೇ 18) 

ಸಿದ್ದರಾಮಯ್ಯರವರು ಅತಿ ಹೆಚ್ಚು ಅಂದರೆ 13 
ಬಜೆಟ್‌ ಮಂಡಿಸಿ ಅನೇಕ ಅಭಿವೃದ್ಧಿ 
ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. 2013 
ರಿಂದ 2018ರ ತನಕ ಕರ್ನಾಟಕದ 
ಮುಖ್ಯಮಂತ್ರಿಯಾಗಿ ಅವರು ತಂದ ಜನಪರ 
ಯೋಜನೆಗಳು ಇಂದಿಗೂ ಜನಮಾನಸದಲ್ಲಿ 
ಅಚ್ಚಳಿಯದೇ ಉಳಿದಿವೆ. ಅವರು ಅನ್ನಭಾಗ್ಯ 
ಯೋಜನೆಯಿಂದಲೇ ಅತಿಹೆಚ್ಚು ಜನಮನ್ನಣೆ 
ಗಳಿಸಿದರು. ರಾಜ್ಯದ ಜನರು ಹಸಿವಿನಿಂದ 
ಇರಬಾರದು, ಹಸಿವುಮುಕ್ತ ಕರ್ನಾಟಕ ಮಾಡುತ್ತೇನೆ 
ಎಂದು ಅಧಿಕಾರ ವಹಿಸಿದ ಕ್ಷಣದಲ್ಲೇ ಅನ್ನಭಾಗ್ಯ 
ಯೋಜನೆ ಜಾರಿಗೆ ತಂದರು. ಈ ಯೋಜನೆಯಡಿ 
ಬಿಪಿಎಲ್‌ ಕಾರ್ಡ್‌ ಹೊಂದಿರುವ ಕುಟುಂಬಗಳಿಗೆ 1 
ರೂ.ಗೆ 1 ಕೆಜಿ ಅಕ್ಕಿ ನೀಡುವ ಯೋಜನೆ ಇದಾಗಿತ್ತು. 
ತದನಂತರ ಪ್ರತಿ ಕುಟುಂಬ ಸದಸ್ಯನಿಗೆ 5 ಕೆಜಿ 
ಅಕ್ಕಿಯನ್ನು ಉಚಿತವಾಗಿ ನೀಡಿದರು. 

ಇದಲ್ಲದೆ ಮೊಬೈಲ್‌ ಆಡಳಿತಕ್ಕಾಗಿ ಮೊಬೈಲ್‌ 
ಒನ್‌, ಅಲ್ಪಸಂಖ್ಯಾತರಿಗಾಗಿ ಶಾದಿಭಾಗ್ಯ ಶಾಲಾ 
ಮಕ್ಕಳಿಗಾಗಿ ಕ್ಷೀರಭಾಗ್ಯ ಯೋಜನೆ, ಮೈತ್ರಿ ಮತ್ತು 
ಮನಸ್ಸಿನಿ ಯೋಜನೆಗಳು, ಗ್ರಾಮೀಣ ಭಾಗಕ್ಕಾಗಿ 
"ನಮ್ಮ ಗಾಮ ನಮ್ಮ ರಸ್ತೆ' ಯೋಜನೆ, ರೈತ 
ಸೂರ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 
ಕೃಷಿ ಭಾಗ್ಯ ಯೋಜನೆ 

ಮಳೆಯಾಶ್ರೀತ ಪ್ರದೇಶದ ರೈತರ 
ಜೀವನೋಪಾಯ ಉತ್ತಮಪಡಿಸಲು "ಕೃಷಿ ಭಾಗ್ಯ' 


VOLUME-3, ISSUE-2, MAY-JUNE 2024 ISSN: 2583-3510, Pp. 183-188 186 


This article available at: www.srujani.in 


SRUJANI: Indian Journal of Innovative Research and Development 


ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸ್ವಾಭಾವಿಕ 
ಸಂಪನ್ಮೂಲ ಮಣ್ಣು ಮತ್ತು ನೀರಿನ 
ಸಂರಕ್ಷಣೆಯೊಂದಿಗೆ ಕೃಷಿ ಉತ್ಪಾದಕತೆ ಮತ್ತು 
ರೈತರು ಹಾಗೂ ಕೃಷಿ ಕಾರ್ಮಿಕರ ಆದಾಯ ಮಟ್ಟ 
ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ 
ಉದ್ದೇಶವಾಗಿದೆ. ಮೊದಲ ಹಂತದಲ್ಲಿ 23 ಜಿಲ್ಲೆಗಳ 
ವ್ಯಾಪ್ತಿಯ 5 ಮುಖ್ಯ ಒಣ ಭೂಮಿ ವಲಯಗಳ 
45 ಲಕ್ಷ ಹೆಕ್ಟೇರ್‌ ವಿಸ್ತೀರ್ಣದಲ್ಲಿ ಯೋಜನೆ ಜಾರಿಗೆ 
ಬಂದಿದೆ. 
ವಿದ್ಯಾರ್ಥಿಗಳಿಗಾಗಿ ವಿದ್ಯಾಸಿರಿ ಯೋಜನೆ 

ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ “ಊಟ 
ವಸತಿ ಸಹಾಯ ಯೋಜನೆ'ಯಾದ ್ಡ"ವಿದ್ಯಾಸಿರಿ' 
2013 ರಿಂದ ರಾಜ್ಯಾದಾದ್ಯಂತ ಜಾರಿ 
ಮಾಡಲಾಯಿತು. ವಿದ್ಯಾರ್ಥಿಗಳ ಊಟ ಮತ್ತು 
ವಸತಿಗಾಗಿ ವಾರ್ಷಿಕ ರೂ 15,000 ನೆರವು 
ನೀಡುವುದು "ವಿದ್ಯಾಸಿರಿ' ಯೋಜನೆ. ಪ್ರತಿ ತಿಂಗಳಿಗೆ 
ರೂ 1,500 ದಂತೆ ಹತ್ತು ತಿಂಗಳಿಗೆ ರೂ 15,000 
ಆರ್ಥಿಕ ನೆರವನ್ನು ಫಲಾನುಭವಿಗಳಿಗೆ 
ಸರ್ಕಾರದಿಂದ ನೀಡಲಾಗುತ್ತಿತ್ತು. “ಪರಿಶಿಷ್ಟ ಜಾತಿ / 
ಪರಿಶಿಷ್ಠ ಪಂಗಡದ ಸ್ನಾತಕೋತ್ತರ ಹಾಗೂ 
ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೂ 
ಸಹ ವಿಸ್ತರಣೆ. ಮೂರು ವರ್ಷಗಳಲ್ಲಿ ವಿದ್ಯಾಸಿರಿ 
ಯೋಜನೆಯಡಿ ಒಟ್ಟು 2.20 ಲಕ್ಷ ವಿದ್ಯಾರ್ಥಿಗಳಿಗೆ 
ಪ್ರಯೋಜನ. 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 

ಕ್ಷೀರಭಾಗ್ಯ ಯೋಜನೆಯಡಿ 1 ರಿಂದ 10ನೇ 
ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ 
62.50 ಲಕ್ಷ ಮಕ್ಕಳಿಗೆ ವಾರದಲ್ಲಿ ಮೂರು ದಿನ 
150 ಮಿ.ಲೀ. ಹಾಲನ್ನು ವಿತರಿಸಲಾಗುತ್ತಿದೆ. 
ಸರ್ಕಾರಿ ಪಾಠಶಾಲೆಗಳಲ್ಲಿ 1ನೇ ತರಗತಿಗೆ 
ಹೆಣ್ಣುಮಕ್ಕಳ ದಾಖಲಾತಿ ಮತ್ತು ಹಾಜರಾತಿಯನ್ನು 
ಉತ್ತೇಜಿಸಲು ಹೆಣ್ಣುಮಕ್ಕಳಿಗೆ ಪ್ರತಿ ದಿನದ 
ಹಾಜರಾತಿಗೆ 2 ರೂ. ಪ್ರೋತ್ಸಾಹಧನ ನೀಡುವುದನ್ನು 
ಜಾರಿಗೆ ತಂದಿದೆ. 1 ರಿಂದ 10ನೇ ತರಗತಿಯ 


ಶಾಲಾ ಮಕ್ಕಳಿಗೆ 113.57 ಕೋಟಿ ರೂ. ವೆಚ್ಚದಲ್ಲಿ 
ಒಂದು ಜೊತೆ ಶೂಗಳು ಮತ್ತು ಎರಡು ಜೊತೆ 
ಕಾಲುಚೀಲಗಳನ್ನು ಒದಗಿಸಿದೆ. 
ಉನ್ನತ ಶಿಕ್ಷಣ ಇಲಾಖೆ 

ಕಳೆದ ಮೂರು ವರ್ಷಗಳಲ್ಲಿ 24 ಮಹಿಳಾ 
ಪದವಿ ಕಾಲೇಜು ಮತ್ತು 27 ಸಹ ಶಿಕ್ಷಣ ಕಾಲೇಜು 
ಸೇರಿದಂತೆ ಒಟ್ಟು 51 ಸರ್ಕಾರಿ ಶಾಲೆಗಳನ್ನು 
ಹೊಸದಾಗಿ ಪ್ರಾರಂಭಿಸಲಾಗಿದೆ. ಎಲ್ಲಾ ಸರ್ಕಾರಿ 
ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ, ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಾಗೂ ಸರ್ಕಾರಿ 
ಪಾಲಿಟೆಕ್ಸಿಕ್‌ಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು 
ಒಳಗೊಂಡ ನೈಪುಣ್ಯ ನಿಧಿ ಕಾರ್ಯಕ್ರಮವನ್ನು 
ಪ್ರಾರಂಭಿಸಿದೆ. ಹೆಚ್‌.ಐ.ವಿ/ಕುಷ್ಠರೋಗ ಪೀಡಿತ 
ಪಾಲಕರ ಮಕ್ಕಳ ವಿದ್ಯಾರ್ಥಿವೇತನ 
ಯೋಜನೆಯನ್ನು ಜಾರಿಗೆ ತಂದಿದೆ. 
ಯಶಸ್ವಿನಿ ಯೋಜನೆ 

ಕಳೆದ ಮೂರು ವರ್ಷಗಳಲ್ಲಿ ಯಶಸ್ವಿನಿ 
ಯೋಜನೆಯಡಿ 119.೨92 ಲಕ್ಷ ಸದಸ್ಯರನ್ನು 
ನೋಂದಾಯಿಸಿ, 3.88 ಲಕ್ಷ ಫಲಾನುಭವಿಗಳಿಗೆ ಶಸ್ತ್ರ 
ಚಿಕಿತ್ಸೆ ಹಾಗೂ 5.47 ಲಕ್ಷ ಫಲಾನುಭವಿಗಳಿಗೆ 
ಹೊರ ರೋಗಿ ಚಿಕಿತ್ಸೆ ನೀಡಿಕೆ. ಇದಕ್ಕಾಗಿ ಒಟ್ಟು 
524.52 ಕೋಟಿ ರೂ. ಗಳನ್ನು ಭರಿಸಿದೆ. 
ಇತರೆ ಕಾರ್ಯಕ್ರಮಗಳು 

ಪಶುಪಾಲನಾ ಮತ್ತು 
ಇಲಾಖೆ, ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶ 
ಅಭಿವೃದ್ಧಿ ಮಂಡಳಿ, ಮಹಿಳೆ ಮತ್ತು ಮಕ್ಕಳ 
ಅಭಿವೃದ್ಧಿ, ಪ್ರತಿ ವರ್ಷ 3 ಲಕ್ಷ ಮನೆಗಳ ಗುರಿ ಪೈಕಿ 
ಕಳೆದ ಮೂರು ವರ್ಷಗಳಲ್ಲಿ 8.5 ಲಕ್ಷ ಮನೆಗಳ 
ನಿರ್ಮಾಣ. ಮೈಸೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 
ಎರಡು ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ 
ಸ್ಥಾಪನೆ. ಕಾರ್ಮಿಕರನ್ನು ಹಾಗೂ ಕೈಗಾರಿಕೆಗಳನ್ನು 
ಉತ್ತೇಜಿಸಲು ರಾಜ್ಯದಲ್ಲಿ "ಮುಖ್ಯಮಂತ್ರಿಗಳ ಶ್ರಮ 


ಪಶುವೈದ್ಯ ಸೇವಾ 


VOLUME-3, ISSUE-2, MAY-JUNE 2024 ISSN: 2583-3510, Pp. 183-188 187 


This article available at: www.srujani.in 


SRUJANI: Indian Journal of Innovative Research and Development 


ಶಕ್ತಿ ಪುರಸ್ಕಾರ” ಯೋಜನೆ ಜಾರಿ. ನೂತನ ಕಾರ್ಮಿಕ 
ನೀತಿ-2015 ಅನ್ನು ಜಾರಿಗೊಳಿಸಿದೆ. 


ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಯ 
ಆಶಯದೊಂದಿಗೆ ಗ್ರಾಮಗಳ ವಿಕಾಸಕ್ಕೆ 21 ಅಂಶಗಳ 
ಸೂತ್ರವನ್ನು ಜಾರಿಗೆ ತಂದಿದೆ. ರಾಜ್ಯದಲ್ಲಿ 10 ಪಟ್ಟಣ 
ಪಂಚಾಯಿತಿಗಳನ್ನು ಪುರಸಭೆಗಳನ್ನಾಗಿ ಮತ್ತು 13 
ಪುರಸಭೆಗಳನ್ನು ನಗರಸಭೆಗಳನ್ನಾಗಿ 
ಮೇಲ್ಬರ್ಜೆಗೇರಿಸಲಾಗಿದೆ. 2000 ಒಳನಾಡು 
ಮೀನುಗಾರರಿಗೆ 199 ಕೋಟಿ ರೂ.ವೆಚ್ಚದಲ್ಲಿ 
ಉಚಿತವಾಗಿ ಫೈಬರ್‌ ಗ್ಲಾಸ್‌ ಹರಿಗೋಲು ವಿತರಣೆ 
ಮಾಡಿದೆ. ಇಡೀ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಶೂನ್ಯ 
ಬಡ್ಡಿ ದರದಲ್ಲಿ 3 ಲಕ್ಷ ರೂ.ಗಳವರೆಗಿನ ಕೃಷಿ 
ಸಾಲವನ್ನು ಸರ್ಕಾರ ನೀಡಿದೆ. ಕಳೆದ ಮೂರು 
ವರ್ಷಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ 26,445 ಕೋಟ 
ರೂ.ಗಳ ಸಾಲವನ್ನು ರೈತರಿಗೆ ನೀಡಿದೆ. 


2023ರ ಚುನಾವಣೆಯಲ್ಲಿ 136 ಸ್ಥಾನ 
ಪಡೆಯುವ ಮೂಲಕ ಪುನಃ ಅಧಿಕಾರಕ್ಕೆ ಬಂದ 


ಕಾಂಗ್ರೆಸ್‌ ಸರ್ಕಾರ ಮುಖ್ಯಮಂತ್ರಿ ಶ್ರೀ 
ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತನ್ನ 
ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದ 


ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಪ್ರಸ್ತುತ 
ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಗೃಹಜ್ಯೋತಿ, ಯುವ 
ನಿಧಿ ಎಂಬ ಖಾತರಿ ಯೋಜನೆಗಳನ್ನು 
ಜಾರಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮಗಳು ಜನರ 
ಜೀವನ ಮಟ್ಟವನ್ನು ಸುಧಾರಿಸುವ ಮುಖೇನ 
ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ 
ಕೊಡುಗೆಯನ್ನು ನೀಡುತ್ತಿದೆ. 

ಹೀಗೆ ಇನ್ನೂ ಸಾಕಷ್ಟು ಯೋಜನೆಗಳ ಮೂಲಕ 
ಎಲ್ಲ ವರ್ಗದ ಜನರನ್ನು ತಲುಪಿದ ಸಿದ್ದರಾಮಯ್ಯ 
ಅವರು ಎರಡನೇ 


ಅಪಾರ 


ದೇವರಾಜ ಅರಸು ಎಂದು 
ಕರೆಯಿಸಿಕೊಂಡರು. ಅವರು, ಯಾವುದೇ 
ಕಪ್ಪುಚುಕ್ಕೆಯಿಲ್ಲದಂತೆ ಅಧಿಕಾರ ಅವಧಿಯನ್ನು 
ಪೂರ್ಣಗೊಳಿಸಿದರು. 2018ರಲ್ಲಿ ಮೈತ್ರಿ ಸರ್ಕಾರ 


ಪತನಗೊಂಡ ಬಳಿಕ ಸಿದ್ದರಾಮಯ್ಯ 2019ರಲ್ಲಿ 
ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದರು. 


ಪರಾಮರ್ಶನ ಗ್ರಂಥಗಳು 


* ಅಂಶಿ ಪ್ರಸನ್ನಕುಮಾರ್‌. (2017). ಮೈಸೂರು- 
ಚಾಮರಾಜನಗರ ರಾಜಕೀಯ ಇತಿಹಾಸ. 
ಚಿಂತನ ಚಿತ್ತಾರ. 


* ಅಂಶಿ ಪ್ರಸನ್ನಕುಮಾರ್‌. (2017). 
ಸಮುದಾಯದ ನಾಯಕರು (ಮೈಸೂರು- 
ಚಾಮರಾಜನಗರ ರಾಜಕೀಯ ಇತಿಹಾಸ, ಭಾಗ- 
2). ಚಿಂತನ ಚಿತ್ತಾರ. 


* ಚಂದ್ರಶೇಖರ ಎಸ್‌. (1983). ಸಾರ್ವಜನಿಕ 
ಹಿನ್ನಲೆ ಮೈಸೂರು ರಾಜಕೀಯ (1881-1947). 
ಅಂಕಣ ಪ್ರಕಾಶನ. 


* ಚಂದಪೂಜಾರಿ, ಎಂ. (2019). ಅಭಿವೃದ್ಧಿ 
ರಾಜಕಾರಣ. ಪ್ರಸಾರಾಂಗ ಕನ್ನಡ ವಿವಿ. 


* ಚಂದಪೂಜಾರಿ, ಎಂ. (2018). ಅಭಿವೃದ್ಧಿ 
ಪರಿಭಾಷೆ ಪ್ರಸಾರಾಂಗ ಕನ್ನಡ ವಿವಿ. 


* ಚಂದಪೂಜಾರಿ, ಎಂ. (2017). ಅಭಿವೃದ್ಧಿ 
ಸಿದ್ಧಾ೦ತಗಳು. ಪ್ರಸಾರಾಂಗ ಕನ್ನಡ ವಿವಿ. 


* ಚಿಕ್ಕಣ್ಣ ಕಾ.ತ. ಮತ್ತು ಲಕ್ಷ್ಮಣ ಕೊಡಸೆ. (2022). 
ಸಿದ್ದರಾಮಯ್ಯ ಆಡಳಿತ : ನೀತಿ ನಿರ್ಧಾರ 
(ತಾತ್ವಿಕ ವಿವೇಚನೆ). 


* ನಾನು ಗೌರಿ.ಕಾಮ್‌, (2023 ಮೇ 18) 
https://naanugauri.com/ 

* ರಾಜಶೇಖರ್‌ ಹೆಚ್‌.ಎಂ. (2020). ಭಾರತ 
ಸರ್ಕಾರ ಮತ್ತು ರಾಜಕೀಯ. ಕಿರಣ್‌ ಪ್ರಕಾಶನ. 


e AdrianlLefwich. (2000). States of 
Development The Primacy Of Politics In 
Development. Polity Publisher. 

© Amareshwar Avasthi and A.P Avshthi. 
(2011). Indian Administration. (17th 
Edition), Lakshmi Narain Agarwal. 


VOLUME-3, ISSUE-2, MAY-JUNE 2024 ISSN: 2583-3510, Pp. 183-188 188 


This article available at: www.srujani.in 


165% 2583-3510 


SIRDF 


editor@srujani.in 
www.srujani.in 


ಸೃಜನ 


58111/4711: Indian Journal of Innovative Research and 
Development (SUIRD) 

Volume-3 Issue 2, May-June 2024, Pp. 189-193 

Bi-Monthly, Peer-Reviewed, Open Access, Indexed Journal 


A Study on The Ethical Issues Associated With Human Trafficking 
Shruti ` & Dr. Patwardhan Ratod’ 


' Research Scholar, Department of Studies in Social Work, Shivagangotri, Davangere 
University, Davangere, Karnataka, India. 


Assistant Professor, Department of Studies in Social Work, Shivagangotri, Davangere 
University, Davangere, Karnataka, India. 
Abstract: 

Human trafficking, a grave violation of human rights, involves the exploitation of 
individuals through coercion, abduction, fraud, or deception for various purposes, 
including forced labour, sexual exploitation, and organ trafficking. This multifaceted 
issue raises numerous ethical concerns, such as the infringement of human dignity, 
autonomy, and freedom. Victims often suffer from severe physical and psychological 
harm, while traffickers exploit their vulnerability for financial gain. Addressing human 
trafficking requires a comprehensive approach, including stringent legal frameworks, 
international cooperation, victim support services, and public awareness campaigns. 
Ethical responses must emphasize the protection and empowerment of victims, ensuring 
their rights are upheld and their voices are heard. 


Keywords: Human Trafficking, Ethical Issues, Exploitation, Human Rights, Forced Labour, 
International Cooperation. 


Introduction 


Human trafficking is a grave violation 
of human rights and a significant ethical 
challenge confronting modern society. 
This illicit trade involves the recruitment, 
transportation, transfer, harboring, or 
receipt to individuals through coercion, 
abduction, fraud, or deception, primarily 
for the purpose of exploitation. Victims of 
human trafficking often endure forced 
labour, sexual exploitation, and 


involuntary servitude, stripping them of 
their dignity, autonomy, and basic 
freedoms. The ethical issues associated 
with human trafficking are manifold. At 
its core, trafficking represents a profound 
disregard for intrinsic value and rights of 
human beings. It exploits the most 
vulnerable populations, including women, 
children and marginalized group, 
inequalities and 


exacerbating social 


Please cite this article as: Shruti & Patwardhan Ratod. (2024). A Study on The Ethical Issues Associated With Human 
Trafficking. SRUJANI: Indian Journal of Innovative Research and Development. 3(2), 189-193 


SRUJANI: Indian Journal of Innovative Research and Development 


perpetuating cycles of poverty and abuse. 
The commodification of human beings for 
profit starkly contrasts with ethical 
principles that uphold human dignity and 
the right to self-determination. Moreover, 
human trafficking raises critical questions 
about complicity and responsibility. 
Various actors, from individuals and 
criminal networks to businesses and state 
institutions, May knowingly or 
unknowingly contribute to the 
perpetuation of trafficking. The ethical 
implications extend to the responsibilities 
of governments, law enforcement, and 
society at large in preventing trafficking, 
protecting victims, and prosecuting 
perpetrators. Addressing the ethical issues 
related to human trafficking necessitates a 
comprehensive and coordinated approach. 
Legal frameworks must be strengthened 
and effectively enforced, while victim 
support services need to be robust and 
accessible. Ethical considerations should 
guide policies and practices to ensure that 
responses to human trafficking are 
humane, just and respect the dignity and 
rights of all individuals. Through a 
multidisciplinary lens, incorporating legal, 
social and ethical perspective, society can 
work towards eradicating human 
trafficking and mitigating its profound 
impacts. 

What is Human Trafficking? 

Human trafficking also known as 
trafficking in persons is a crime that 
involves compelling or coercing a person 
to provide labour or services, or to engage 
in commercial sex acts. The coercion can 


be subtle or overt, physical or 
psychological. Exploitation of a minor for 
commercial sex in human trafficking, 
regardless of whether any form of force, 
fraud or coercion was used. Human 
trafficking is a grave violation of human 


rights and presents numerous ethical 
issues: 
Exploitation and Abuse 

Human trafficking undermines the 


inherent dignity of individuals, treating 
them as commodities rather than human 
beings. Victims often endure severe 
physical abuse, torture, and psychological 
trauma, leading to long-term health issues. 
This exploitation strips individuals of their 
humanity, causing lasting damage that 
impedes their ability to live normal lives. 
The abuse they suffer has profound and 
enduring impacts on their physical and 
mental well-being. 

Violation of Human Rights 

trafficking represents a 
profound violation of human rights, 


Human 


reducing individuals to mere commodities 
and stripping them of their inherent 
dignity. Victims often endure severe 
physical abuse, torture, and psychological 
trauma, leading to long-term health issues. 
This exploitation deprives them of their 
basic human rights, leaving lasting 
damage that impedes their ability to lead 
normal lives. The abuse they suffer has 
profound and enduring impacts on their 
physical and mental well-being. 
Trafficking strips victims of their 
freedom and autonomy, forcing them into 
situations against their will. Many victims 


VOLUME-3, ISSUE-2, MAY-JUNE 2024 ISSN: 2583-3510, Pp. 189-193 190 


This article available at: www.srujani.in 


SRUJANI: Indian Journal of Innovative Research and Development 


are subjected to forced labour under 
inhumane conditions without fair 
compensation. Trafficked individuals, 
especially women and children, are 
frequently forced into prostitution or other 
forms of sexual exploitation. Victims are 
often held against their will, losing their 
freedom and autonomy. Trafficked 
individuals are exploited for labour, 
sexual purposes, 
violating their rights to fair work and 


services, or other 
bodily integrity. 
Social and Economic Impact 


Human trafficking has significant 
social and economic impacts. It tears apart 
families and communities, causing long- 
lasting social disruption. The illicit nature 
of human trafficking undermines 
economic stability and development, often 
leading to increased crime rates and 
corruption. may face social 


stigma and ostracism, hindering their 


Victims 


reintegration into society. In some 
cultures, practices that contribute to 
trafficking, such as child marriage, are 
normalized. 


Legaland Ethical Responsibility 

trafficking highlights 
significant legal and ethical 
responsibilities. A weak legal framework 


Human 


and inadequate enforcement enable 
traffickers to operate with impunity, 
failing to protect vulnerable populations. 


As a transnational crime, human 
trafficking necessitates coordinated 
international efforts to combat it, 


demanding ethical responsibility from 


governments and organizations 


worldwide. 
Moral Imperative 


There is a moral imperative to protect 
vulnerable populations, such as women, 
children, and migrants, who are at higher 
risk of being trafficked. Ensuring justice 
for victims, including legal redress and 
rehabilitation, is crucial for addressing the 
ethical wrongs committed. This protection 
and justice are essential in upholding the 
moral values of society and ensuring the 
dignity and rights of all individuals. 


Gender Discrimination 


Gender discrimination significantly 
contributes to human trafficking, with 
women and girls disproportionately 
affected and often trafficked for sexual 
exploitation. Gender-based violence and 
inequality in many societies increase their 
vulnerability, perpetuating a cycle of 
abuse and exploitation. This 
discrimination highlights the need for 
targeted efforts to address the root causes 
and protect those most at risk. 


Child Exploitation 


Child exploitation is a severe issue, 
with children trafficked for labor, sexual 
exploitation, and even adoption, violating 
their rights to safety and development. 
The trauma experienced by trafficked 
children can have long-term impacts on 
their mental and physical health, affecting 
their overall well-being and future 
prospects. This exploitation highlights the 
urgent need for protective measures and 


VOLUME-3, ISSUE-2, MAY-JUNE 2024 ISSN: 2583-3510, Pp. 189-193 ಡ್‌ 


This article available at: www.srujani.in 


SRUJANI: Indian Journal of Innovative Research and Development 


support systems to safeguard children's 
rights and development. 


Ethical responses to human trafficking 
encompass several key actions 


e Prevention and Awareness: 
Educating communities and 
individuals about the risks and signs 
of trafficking to prevent exploitation. 


Enforcement: 
and ensuring 


e Legislation and 
Strengthening laws 
rigorous enforcement to hold 
1೩17106018 accountable and protect 
vulnerable populations. 


e Support for Victims: Providing 
comprehensive support, including 
legal aid, counseling, and 


rehabilitation programs, to aid in 
recovery and reintegration. 


* Corporate Responsibility: Ensuring 


ethical practices within business 
operations and supply chains to 
prevent inadvertent support or 


exploitation related to trafficking. 
These efforts are crucial in combating 
human trafficking and upholding 
ethical standards across all sectors of 


society. 
Conclusion 


The ethical issues associated with 
human trafficking are vast and deeply 
troubling. At its core, human trafficking is 
a gross violation of human trafficking is a 
gross violation of human rights and 


human worth. The practice perpetuates 
cycles of poverty, inequality, and 
exploitation, often targeting the most 
vulnerable populations. Victims suffer 
severe physical, psychological, and 
emotional trauma, and the societal impact 
extends to families and communities. 
Efforts to combat human trafficking must 
prioritize victim protection, enforce 
stringent legal measures, and address the 
root causes of vulnerability. Only through 
comprehensive and ethical approaches can 
we hope to eradicate this heinous crime. 


Reference 


e 2020 Trafficking in Persons Report - 
United States Department of State. 
(2021, June 23). United States 
Department of State. 
https://www.state.gov/reports/2020- 
trafficking-in-persons-report/ 


e Barnett, E., Iqbal, Z., Bruce, J., 
Anoshiravani, A., Kolhatkar, G., & 
Greenbaum, J. (2017). Commercial 
Sexual Exploitation and Sex 
Trafficking of Children and 
Adolescents: A Narrative review. 
Academic Pediatrics, 17(8), 825-829. 
https://doi.org/10.1016/j.acap.2017.07. 
009 


*e Chung, R.J., & English, A. (2015). 
Commercial sexual exploitation and 
sex trafficking of adolescents. Current 
Opinion in Pediatrics, With Evaluated 
MEDLINE/Current Opinion in 
Pediatrics, 27(4), 427-433. 


Wen A Telus: ಬು ಜೂ ಭ್ಯ https://doi.org/10.1097/mop.00000000 
commodities, stripping away their 00000242 

autonomy, freedom, and fundamental 

VOLUME-3, ISSUE-2, MAY-JUNE 2024 ISSN: 2583-3510, Pp. 189-193 


This article available at: www.srujani.in 


SRUJANI: Indian Journal of Innovative Research and Development 


e Dothe Right Thing: Ethical Issues and 
the Fight against Human Trafficking. 
(2014, October 31). OSCE. 
https://www.osce.org/secretariat/126177 


e Factsheet on Human Trafficking. 
(2010). United Nations Office on 
Drugs and Crime 


* Roberts, M.J., & Reich, M.R. (2002). 
Ethical analysis in public health. 
Lancet, 35%9311), 1055-1059. 


e Siegel, D., & De Wildt, R. (2016b). 
Ethical concerns in research on human 
trafficking. In Studies of organized 
crime. https://doi.org/10.1007/978-3- 
319-21521-1 


e Whatis human trafficking? (2020b, 
December 24). The Administration for 
Children and Families. 
https://www.acf.hhs.gov/otip/about/wh 
at-human-trafficking 


e World Health Organization. (2012). 
Understanding and addressing 
violence against women : intimate 
partner violence. 
https://iris.who.int/handle/10665/77432 


VOLUME-3, ISSUE-2, MAY-JUNE 2024 ISSN: 2583-3510, Pp. 189-193 193 
This article available at: www.srujani.in 


165% 2583-3510 


58111/4711: Indian Journal of Innovative Research and S ] R F 
Development (SUIRD) 
Volume-3 Issue 2, May-June 2024, Pp. 194-198 editor@srujani.in 
Bi-Monthly, Peer-Reviewed, Open Access, Indexed Journal WWW.SrujJanl.In 
ಗಂಜೀಫಾ ಕಲೆ ಮತ್ತು ಜಾಗತೀಕರಣ 
ಡಾ.ಜಿ.ಕೆ. ಕರಿಯಮ್ಮ 
ಸಹ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಾಡುಗುಡಿ, ಬೆ೦ಗಳೂರು. 


Abstract: 
ಗಂಜೀಫಾ ಕರ್ನಾಟಕದ ಮೈಸೂರಿನ ಪ್ರಸಿದ್ಧ ಜಾನಪದ ಕಲೆ ಈ ಜಾನಪದ ಕಲೆಯು ವಾಸ್ತವವಾಗಿ 


ಪಾಚೀನ ಕಾರ್ಡ್‌ ಆಟದಿಂದ ಪೇರಿತವಾಗಿದೆ ಈ ಆಟವನ್ನು ಮೊಘಲ್‌ ಅವಧಿಯಲ್ಲಿ 
ಜನಪ್ರಿಯಗೊಳಿಸಲಾಯಿತು. ಗಂಜೀಫಾ ಕಲೆಯು ಮೊಘಲರ ಕಾಲದಲ್ಲಿ ಇರಾನ್‌ ದೇಶದಿಂದ ನಮ್ಮ ಭಾರತಕ್ಕೆ 
ಬಂದ ಕಲೆ. ಹಾಗೆ ಬಂದ ಪರ್ಷಿಯನ್ನರ ಈ ಕಲೆ ಈಗ ಭಾರತೀಯ ಕಲೆಯೇ ಆಗಿಬಿಟ್ಟಿದೆ. ಮೈಸೂರು 
ಶೈಲಿಯ ಗಂಜೀಫಾ ಕಲೆ ಆಟಗಳ ಶ್ರೇಯಸ್ಸು, ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸೇರಬೇಕು. 
ಮುಮ್ಮಡಿಯವರನ್ನು ಒಳಗೊಂಡಂತೆ ಮೈಸೂರಿನ ಅರಸು ಮನೆತನದವರು ಸಾಹಿತ್ಯ, ಚಿತ್ರಕಲೆ. ನೃತ್ಯ, ಕೀಡೆ 
ಎಲ್ಲವನ್ನೂ ಸೇರಿದಂತೆ ಅನೇಕ ಕಲಾಪ್ರಕಾರಗಳ ಉನ್ನತಿಗೆ ಕಾರಣರಾಗಿದ್ದಾರೆ. ಮಹಾಭಾರತ, ರಾಮಾಯಣ 
ಮತ್ತು ಇತರ ಮಹಾಕಾವ್ಯಗಳ ಪಸಿದ್ಧ ಕಥೆಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಗಂಜೀಘಾ ಆಟವನ್ನು 
ರಾಜಮನೆತನದವರು ಆಡುತ್ತಿದ್ದರು. ಈ ಪಸಿದ್ಧ ಕಥೆಗಳನ್ನು ಚಿತ್ರಗಳ ಮೂಲಕ ಕಾರ್ಡ್‌ ಮೇಲೆ ಕೈಯಿಂದ 
ಚಿತ್ರಿಸಲಾಗುತ್ತಿತ್ತು ರಾಜ ಮನೆತನದವರು ಮಾತ್ರ ಆಡುತ್ತಿದ್ದ ಈ ಆಟ ಕ್ರಮೇಣ ಎಲ್ಲೆಡೆ ಪಸಿದ್ಧಿ ಪಡೆಯಿತು. 


ಆದರೆ ಇಂತಹ ಜಾನಪದ ಕಲೆ ಜಾಗತೀಕರಣದ ಪಭಾವದಿ೦ದ ನೇಪಡ್ವಕ್ಕೆ ಸರಿಯುವಂತಾಗಿದೆ. 


Keywords: ಮೈಸೂರು ಅರಸರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌, ಗ೦ಜೀಫಾ ಕಲೆ. ಜಾಗತೀಕರಣ 


ಪೀಠಿಕೆ 

15ನೇ ಶತಮಾನದಲ್ಲಿ ಪರ್ಶಿಯಾದಲ್ಲಿ ಸೈನ್ಯದ ಸದಸ್ಯರು, ವ್ಯಾಪಾರಸ್ಥರು ಮೊದಲಾಗಿ ಈ 
ಉಗಮವಾದ ಈ ಕಲೆಯು 13 ಚಡಗಳನ್ನು ಕಲೆಯನ್ನು ಆರಂಬಿಸಿ ನಂತರದಲ್ಲಿ ರಾಜ್ಯಾದ್ಯಂತ 
ಹೊಂದಿದ್ದು, ಪರ್ಶಿಯಾದಲ್ಲಿ 1514-1515ರಲ್ಲಿ ಹರಡಿ ಭಾರತದಾದ್ಯಂತ ಪಸರಿಸಲಾಯಿತು. ಮುಂದೆ 
ಬಳಸಿರಬಹುದು ಎಂದು ವಿದ್ವಾಂಸನಾದ ಈ ಕಲೆಯು ಆಯಾ ಪ್ರಾಂತ್ಯದ ಸಂಸ್ಕೃತಿ, 


ಅಭಿಶಿರಾಜ್‌ ಅಭಿಪ್ರಾಯ ಪಟ್ಟಿದ್ದಾರೆ. ಭಾರತದಲ್ಲಿ 
ಬಾಬರನ ಕಾಲದಲ್ಲಿ 1527ರಲ್ಲಿ ಬಳಕೆಯಾಗಿದೆ. 
ಗಂಜೀಫಾ ಪದವು ಪರ್ಷಿಯಾದ 
ಪದವಾಗಿದ್ದು ಖಜಾನೆ, ಕಣಜ, ನಿಧಿ ಎಂಬುದಾಗಿ 
ಇದೆ. ಮೊದಲು ಈ ಕಲೆಯು ಕ್ರೀಡಾ ರೂಪದಲ್ಲಿ 
ಅರಮನೆಯ ಸೇವಕರು, ಖಜಾನೆಯ ಅಧಿಕಾರಿಗಳು, 


ಏಂಬ 


Please cite this article as: ಕರಿಯಮ್ಮ ಜಿ. ಕೆ. 


ಪ್ರಾಂತೀಯ ಸಂಪ್ರದಾಯಗಳ ಒಳಗೊಳ್ಳುವಿಕೆಯಿಂದ 


ಗಂಜೀಫಾ ಕಲೆಯು ತನ್ನ ವೈವಿದ್ಯತೆಗಳಿಂದ 


ಮೆರೆದಿದೆ. 

ಗಂಜೀಫಾ ಕಲೆಯನ್ನು ಹಿಂದೆ ದೇವರ ಆಟ 
ಎಂದು ಕರೆಯಲಾಗುತ್ತಿತ್ತು ಗಂಜೀಫಾ ಎಂಬುದು 
ಇಂದಿನ ಇಸ್ಪೀಟ್‌ ಆಟವನ್ನು ಹೋಲುತ್ತದೆ. ಈ 


(2024). ಗಂಜೀಫಾ ಕಲೆ ಮತ್ತು ಜಾಗತೀಕರಣ. ಸೃಜನಿ: ಇಂಡಿಯನ್‌ ಜರ್ನಲ್‌ ಆಫ್‌ 
ಇನ್ನೋವೇಟವ್‌ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌, 3(2), 194-198 


SRUJANI: Indian Journal of Innovative Research and Development 


ಆಟದಲ್ಲಿ ಮೂರುವರೆ ಅಂಗುಲ ವ್ಯಾಸವುಳ್ಳ 
ಗುಂಡನೆಯ ರಟ್ಟಿನ ಒಂದು ಬದಿಯಲ್ಲಿ 
ಸಾಂಕೇತವಾಗಿ ಚಿತ್ರ ರಚನೆಯಾಗುತ್ತದೆ. ಕಾಗದ, 
ತೆಳುವಾದ ಮರ, ಚರ್ಮ, ದಂತ, ಮೀನಿನ ಪೊರೆ 
ಇತ್ಯಾದಿಗಳ ಮೇಲೆಯೂ ಚಿತ್ರರಚಿಸಿ ಗಂಜೀಫದಂತೆ 
ಬಳಕೆಯಾಗಿದೆ. ಗಂಜೀಫಾ ಎನ್ನುವುದು ಪರ್ಶಿಯನ್‌ 
ಪದ. ಗಂಚ್‌ (ಐಶ್ಚರ್ಯ-ಖಜಾನೆ) ಎಂಬ 
ಪದದಿಂದ ಬಂದಿದೆ. 16ನೇ ಶತಮಾನದಲ್ಲಿ 
ಭಾರತದಲ್ಲಿ ಗಂಜೀಫಾ ಬಳಕೆಯಾಗಿದ್ದು" ಮೊಘಲ್‌ 
ದೊರೆಯಾದ ಬಾಬರನು ತನ್ನ ಗೆಳೆಯರಿಗೆ 
ಪಾರಿತೋಷಕವಾಗಿ ಈ ಗ೦ಜೀಫಾವನ್ನು 
ಕಳುಹಿಸುತ್ತಿದ್ದನು. 240 ಎಲೆಗಳನ್ನು ಇರಿಸಿ 20 
ಜನರೊಂದಿಗೆ ಆಡುತ್ತಿದ್ದರೆಂದು ತಿಳಿದುಬರುತ್ತದೆ. 


ಹದಿನೆಂಟನೇ ಶತಮಾನದಲ್ಲಿ ಕಾಗದದ 
ಅನ್ವೇಷಣೆಯ ನಂತರ ಕಾಗದದ ತೆಳುವಾದ 
ಪದರುಗಳನ್ನು ಒಂದಕ್ಕೊಂದು ಮರದ ಅಂಟಿನಿಂದ 
ಅ೦ಟಿಸಿ ಪೋಸ್ಟರ್‌ ಬಣ್ಣಗಳಿಂದ ಕಥೆಯ ಹಂದರಕ್ಕೆ 
ತಕ್ಕಂತೆ ಗಂಜೀಫಾ ಕಲೆಯನ್ನು ಚಿತ್ರಿಸುತ್ತಾರೆ. 
ಮೊದಲು ಈ ಕಲೆಗೆ ನೈಸರ್ಗಿಕ ಬಣ್ಣಗಳನ್ನು 
ಬಳಸುತ್ತಿದ್ದರು. ವೃತ್ತ ಚೌಕ, ಆಯತ, ದೀರ್ಫ 
ವೃತ್ತಗಳು ಇವುಗಳ ಪ್ರಮುಖ ಆಕಾರಗಳು. ಹೀಗೆ 
ಸಿದ್ದಪಡಿಸಿದ ಚಿತ್ರಗಳನ್ನು ವೃತ್ತಾಕಾರಲ್ಲಿ, ಚೌಕ ಮತ್ತು 
ಆಯತಗಳಂಥ ಉದ್ದನೆಯ 
ಸಂಯೋಜಿಸಿರುತ್ತಾರೆ. 

ಮುಮ್ಮಡಿ ಕೃಷ್ಣರಾಜ ಒಡೆಯರ ಮೇರುಕೃತಿ 
"ಶ್ರೀ ತತ್ತನಿಧಿ'. ಇದರಲ್ಲಿ ಗಂಜೀಫಾ ಆಟಗಳ ಸಚಿತ್ರ 
ವಿವರಗಳಿವೆ. ಗಂಜೀಫಾ ಒಳಾಂಗಣ ಕ್ರೀಡೆಯಾಗಿದ್ದು 
ಬುದ್ಧಿಯನ್ನು ಚುರುಕುಗೊಳಿಸಲೆಂದು ಈ ಆಟ 
ಆಡುತ್ತಿದ್ದರು. ಪಶ್ಚಿಮ ಬಂಗಾಳದ ್ಹಬಿಷ್ಟುಪುರ್‌, 
ಮುರ್ಷಿದಾಬಾದ್‌, ಕಲ್ಕತ್ತಾದ ಸೋನೇಲ್‌ ಪುರ್‌, 
ರಘುರಾಜ್‌ ಪುರ, ಪಂಜಕಾಬ್‌ನ ಹೊಶಿಯಾಪುರ್‌, 
ಜಯಪುರ್‌ನ ಕರೌಲಿ, 


ಫಲಕಗಳಾಗಿ 


ರಾಜಾಸ್ತಾನ್‌ನ 


'ಮರಿಶ್ಯಾಮಾಚಾರ್‌. (2000). ಕಲಾಕೋಶ. ಪುಟ. 116. 


ಉದಯ್‌ಪುರ್‌, ಗುಜರಾತ್‌ನ ಕಾಂಬೆ, 
ಮಧ್ಯಪ್ರದೇಶದ ಕಾಂಬೆ, ಶಿವಪುರ್‌, ಬಿಹಾರದ 
ಪಾಟ್ನಾ, ತೆಲಂಗಾಣದ ನಿರ್ಮಲ್‌, ಆಂಧ್ರಪ್ರದೇಶದ 
ಕರ್ನೂಲ್‌, ಬನಗಾನಪಲ್ಲಿ, ಕಡಪ, ಕರ್ನಾಟಕದ 
ಮೈಸೂರು, ತಮಿಳುನಾಡಿನ ತಾಂಜಾವೂರು, 
ಮಹಾರಾಷ್ಟದ ಅಹಮದ್‌ನಗರ, ಸಾವಂತವಾಡಿ, 
ಹಾಗೂ ಒರಿಸ್ಪಾಗಳಲ್ಲಿ ಈ ಕಲೆ ಹೆಚ್ಚು 
ಜನಪ್ರಿಯವಾಗಿತ್ತು. ಪ್ರಸ್ತುತ 
ಬಿಷ್ಣುಪುರ್‌, ಮೈಸೂರ್‌, ಸಾವಂತ್‌ ವಾಡಿ, ಮತ್ತು 


ರಘು ರಾಜಪರ್‌, 


ನಿರ್ಮಲ್‌ ಪ್ರಾಂತ್ಯಗಳಲ್ಲಿ ಈ ಕಲೆ ಇಂದಿಗೂ 
ಜೀವಂತವಾಗಿದೆ. 

ಗಂಜೀಫಾ ರಟ್ಟುಗಳನ್ನು ಅನೇಕ ದೃಶ್ಯ 
ನಿರೂಪಣೆಗಳಲ್ಲಿ ಚಿತಿಸುತ್ತಾರೆ. ಅವುಗಳಲ್ಲಿ 
ಪ್ರಮುಖವಾದುವು ಕೃಷ್ಣಾಷ್ಟ ಮಾಲಾ, ದಶಾವತಾರ, 
ಅಷ್ಟ ದಿಕ್ಲಾಲ. ಸಪ್ಪಮಾತೃಕಾ, ನವಗುಂಜಾರ, 


ಪರ್ಲಖೇಮುಂಡಿ ರಾಮಾಯಣ, 
ರಾಜ ಕಾರ್ಡ, ಅಷಲಕಿ, ಕಷ್ಟ ನವೀನ ರಾಮ 
ಬ್‌ ಲಣ 


ಸೋನೇಪುರ, 


ಚಡಾ, ಕಲ್ಯಾಣ, ಸ್ವಾತಂತ್ರ್ಯ ಸಂಗ್ರಾಮದ ಕಥೆ, 
ಗಣೇಶ್‌ ಸೆಟ್‌, ಅಷ್ಟ ಮಹಿಷಿ ಕೃಷ್ಣ ಪ್ರಾಣಿಗಳ ಚಿತ್ರ, 
ಪಕ್ಷಿಗಳ ಚಿತ್ರ ಸಂಗೀತ ವಾದ್ಯಗಳು, ವಾದ್ಯ 


ನುಡಿಸುವ ಮಹಿಳೆಯರು, ಸೀತಾ, ರಾಶಿ ಚಕ್ರ, ಅಗ್ನಿ 
ಆಟಗಳು ಇತ್ಯಾದಿ. ಈ ಕೆಲಸಕ್ಕೆ ನಿಗಧಿತ ನುರಿತ 
ಕಲಾವಿದರೇ ಇಂಥಾ ರಟ್ಟುಗಳ ಕಟ್ಟುಗಳನ್ನು 
ಸಿದ್ದಪಡಿಸುತ್ತಿದ್ದರು. ಕಾಲಕ್ರಮದಲ್ಲಿ ಈ ಕಲೆಯು 
ಮೈಸೂರು ಸಂಪ್ರದಾಯಿಕ ಶೈಲಿಯಿಂದ 
ಪ್ರಭಾವಿತವಾಗಿ ಹೊಸ ರೂಪವನ್ನು ತಳೆಯಿತು. ಇವು 
ಆಟದ ಸಾಧನಗಳಾಗಿದ್ದರೂ ಕಲಾತ್ಮಕವಾಗಿ ಬಹಳ 
ಆಕರ್ಷಣೆಯಿಂದ ಕೂಡಿದ್ದವು. 

ಗಂಜೀಫಾ ಕಲೆಯ ಆಟದ ಪತ್ರ(ರಟ್ಟು)ಗಳ 
ಕುರಿತು ಲಿಖಿತ ಆಧಾರಗಳು ಸಮರ್ಪಕವಾಗಿ 
ದೊರೆಯದಿದ್ದರೂ "“ಐನ್‌-ಇ-ಅಕ್ಷರೀಿ” ಎಂಬ 
ಪುಸ್ತಕದಲ್ಲಿ ಅಬ್ದುಲ್‌ ಫಾಯಿಲ್‌ ಎಂಬ ಕಲಾವಿದನು 
ಗಂಜೀಫಾ ರಚನಾ ಪ್ರಕಾರಗಳಲ್ಲಿ ಪ್ರಮುಖವಾಗಿ 
ಹನ್ನೆರಡು ವಿಭಾಗಗಳು ಇವೆ ಎಂದೂ ಈ ಕಲಾ 


VOLUME-3, ISSUE-2, MAY-JUNE 2024 ISSN: 2583-3510, Pp. 194-198 195 


This article available at: www.srujani.in 


SRUJANI: Indian Journal of Innovative Research and Development 


ಪ್ರಕಾರದ ಮೂಲವು ಪುರಾತನ ಖಷಿ ಮುನಿಗಳಿಂದ 
ಆದದ್ದು ಎಂದು ಹೇಳುತ್ತಾನೆ. ಮೊಘಲರ ಕಾಲದಲ್ಲಿ 
ಅಕ್ಬರನ ಆಣತಿಯಂತೆ ರಚಿಸಲ್ಪಟ್ಟ ಬಾಬರ್‌ 
ನಾಮಾದಲ್ಲಿ ಈ ಕ್ರೀಡೆಯ ಜನಪ್ರಿಯತೆಯು ಎದ್ದು 
ಕಾಣುತ್ತದೆ. ಬಾಬರ್‌ ಪುತ್ರಿ ಬೇಗ೦ ಗುಲ್ಬದನ್‌ ತನ್ನ 
ಅಣ್ಣನ ನೆನಪಿಗಾಗಿ ಹುಮಯುನ್‌ ನಾಮಾವನ್ನು 
ಪ್ರಕಟಿಸಿದ್ದಳು. 
ಗಂಚ್‌ (ಐಶ್ವರ್ಯ-ಖಜಾನೆ) 

ಸ್ಪಲಂ ವೃತ್ತ ವಿಚಿತ್ರಮರ್ಥ ಬಹುಳ೦ ಎಂದು 


ವರಹಮಿಹಿರ ಹೇಳಿದಂತೆ, ದೃಷ್ಟಿಯಿಂದ 
ಸಮಷ್ಟಿಯನ್ನು ಅನ್ವೇಷಿಸಲು, ಅನುಭವಿಸಲು 
ತವಕಿಸುತ್ತಲೇ ಇರುವುದು ಮಾನವನ ಮನಸ್ಸಿನ 
ಪ್ರವೃತ್ತಿಯಾಗಿದೆ. ಗಂಜೀಫಾ ಎಲೆಗಳ ಮೂಲಕ 
ಇಂಥ ಹುಡುಕಾಟದ ಫಲವೇ ಆಗಿದೆ.” 

ಗಂಜೀಫಾ ಕಲೆಯಲ್ಲಿ ಆಟದ ವಿಧಾನ 
ಅನುಸರಿಸಿ 96 ರಿಂದ 360 ಎಲೆಗಳವರೆಗೆ 


ಬೇರೆಬೇರೆ ಎಲೆಗಳುಳ್ಳ ಆಟಗಳಿವೆ. ಅವುಗಳಲ್ಲಿ 16 
ಎಲೆಗಳುಳ್ಳ ದಶವತಾರದ ಆಟ ಭಾರತದಾದ್ಯಂತ 
ಬಳಕೆಯಲ್ಲಿದೆ. ಒಂದೊಂದು ಅವತಾರಕ್ಕೂ 
ಒಂದೊಂದು ಎಲೆ ಬಳಸಲಾಗಿದೆ. ಹನ್ನೊಂದು 
ಎಲೆಗಳು ಹಾಗೂ ವಜೀರ (ಮಂತ್ರಿನು ಹತ್ತು 
ಎಲೆಗಳು ಸೇರಿದ ಈ ಆಟದ ಕಟ್ಟಿನಲ್ಲಿ ರಾಮನಿಗೆ 
ಬಿಲ್ಲು, ಬಾಣ, ವಾಮನನಿಗೆ ಕಮಂಡಲ 
ಇತ್ಯಾದಿಗಳಿಂದ ಸಂಕೇತಗೊಂಡಿದೆ. ಕೆಲವೊಮ್ಮೆ 
ಪೂರ್ಣ ಆಕೃತಿಗಳನ್ನು ರಚಿಸುವುದುಂಟು. 
ಪೌರಾಣಿಕ ಸಾಮಾಜಿಕ ದೃಶ್ಯಗಳು, ರಾಜರ, 
ರಾಜಪರಿವಾರದ ಭಾವಚಿತ್ರ, ಹೂವುಗಳಲ್ಲಿ, 
ಪಶುಪಕ್ಷಿಗಳ, ಅಂಚುಗಳನ್ನು ಕಲಾತ್ಮವಾಗಿ ವಿನ್ಯಾಸ 


ಗೊಳಿಸಲಾಗುತ್ತದೆ. ಕಿರು ಅಳತೆಯ ಚಿಕಣಿ 
ಚಿತ್ರಗಳಂತೆ ಇರುವ ಗ೦ಜೀಫಾಗಳನ್ನು 
ಸಂಗ್ರಹಿಸುವುದು, ಪ್ರದರ್ಶಿಸುತ್ತಿರುವುದು. ಈಚೆಗೆ 


"ಕರೀಗೌಡ ಬೀಚನಹಳ್ಳಿ. (ಸಂ) (2000). ಕರಕುಶಲ ಕಲೆಗಳು 
ಕನ್ನಡ ವಿಶ್ವವಿದ್ಯಾಲಯ ವಿಶ್ವಕೋಶ-2. ಪುಟ.134-135 


ಅಧಿಕವಾಗಿದೆ. ಗಂಜೀಫಾ ಕಲೆಯು 16ನೇ 
ಶತಮಾನದ ಉದ್ದಕ್ಕೂ ಮೊದಲೇ ಭಾರತದಲ್ಲಿ 
ಇತ್ತೆಂಬುದಕ್ಕೆ ಪೋರ್ಚಗೀಸರ ದಾಖಲೆಗಳು 
ಉಲ್ಲೇಖಿಸುತ್ತವೆ. 1498ರಲ್ಲಿ ಕ್ರೈಸ್ತಮತ ಪ್ರಚಾರಕ್ಕೆ 


ಕಲ್ಲಿಕೋಟೆಗೆ ಬಂದ ಸಂತ ಫ್ರಾನ್ಸಿಸ್‌ ಕ್ಷೇವಿಯರ್‌ 
ಕ್ರಿ.ಶ.1516 ರಲ್ಲಿ ತಾನು ನೋಡಿದ ಎಲೆಗಳ ಆಟದ 
ಕುರಿತು ಬರೆದಿದ್ದಾನೆ." ಸಮುದ್ರಯಾನದ ಮೂಲಕ 
ಈ ಆಟ ಅರೇಬಿಯಾದಿಂದ ಯುರೋಪಿಗೆ 
ಹೋಗಿರಬೇಕು... ಮೂಲತಃ ಮಾಂಡಲೀಕರು, 
ಜಮೀನ್ದಾರರು, ಶ್ರೀಮಂತರು ವಲಾಸಕ್ಕಾಗಿ ಆಡುತ್ತಿದ್ದ 
ಜೂಜಾಟ. ಆದರೆ ಎಲೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ 
ನೀಡಲಾಗುತ್ತಿತ್ತು. ಚದುರಂಗದ ಆಟದಂತೆ ಇದು 
ಬುದ್ದಿಮತ್ತೆಗೂ ಸವಾಲನ್ನು ಒಡ್ಡುತಿತ್ತು. 

ಮೊಘಲರ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ 
ಪಡೆದ ಈ ಆಟದಲ್ಲಿ ರಾಜಕೀಯ ವಿಚಾರಧಾರೆ, 
ಪಿತೂರಿ ವ್ಯೂಹ ರಚನೆ, ಷಡ್ಯಂತರಗಳು ಸೂಕ್ಷ್ಮ 
ರೂಪದಲ್ಲಿ ಸೇರಿದವು. ನಂತರ ಅರಸ, ಸೇನಾಪತಿ, 
ಮಂತ್ರಿ, ಸೇರಿದರು... ಚದುರಂಗ ಆಟದಂತೆ 
ರಾಜಕೀಕರಣಗೊಂಡಿತು. ಆದರೆ ಅದರ 
ಮೂಲತತ್ಪವಾದ ದೈವಿಕ ಚೇತನ ಪೂರ್ಣವಾಗಿ 
ಹೋಗಲಿಲ್ಲ. ರಾಜ ದರ್ಬಾರಿಗೆ ಬರುವುದರೊಂದಿಗೆ 
ಗಂಜೀಫಾ ಕಲಾವಿದರಿಗೆ ಹೆಚ್ಚಾಗಿ ಪ್ರೋತ್ಸಾಹ 
ಸಿಗಲಾರಂಭಿಸಿತು. ದರ್ಬಾರಿನಲ್ಲಿ ಹಲವರು ಈ 
ಆಟಗಳನ್ನು ಕರತಲಾಮಲಕ ಮಾಡಿಕೊಂಡರು. 
ಸಾಮಾನ್ಯ ಜನರು. ಮಧ್ಯಮ ವರ್ಗದವರೂ ಈ 
ಆಟ ಆಡತೊಡಗಿದರು. ಒಟ್ಟಾರೆ ಜನ ಸಾಮಾನ್ಯರ 
ಆಟ ರಾಜ ಮಹಾರಾಜರಲ್ಲಿಯೂ ಬಂತು ಅದರೆ 
ಕಲೆ ಮಾತ್ರ ಜನಸಾಮಾನ್ಯರಲ್ಲೇ ಉಳಿಯಿತು. ಈ 


ಕಲೆಯ ಕಲಾವಿದರಿಗೆ ಪೋಷಣೆ ರಾಜರಿಂದ 
ದೊರೆಯಿತು. 

ಮೊಘಲರ ಕಾಲದಲ್ಲಿ ಗಂಜೀಫಾ ಕಲೆಯಲ್ಲಿ 
ಹಲವು ಹೊಸ ಪ್ರಯೋಗಗಳನ್ನು ಕಂಡಿತು. 


ಗುಲ್ವಾಡಿ ಸಂತೋಷ್‌ ಕುಮಾರ್‌. (1994). ಗಂಜೀಫಾ ಕಲೆ. ಪುಟ. 10 


VOLUME-3, ISSUE-2, MAY-JUNE 2024 ISSN: 2583-3510, Pp. 194-198 196 


This article available at: www.srujani.in 


SRUJANI: Indian Journal of Innovative Research and Development 


ಭಾರತೀಯ ಮನಸ್ಸು ಮತ್ತು ಪರ್ಶಿಯಾದ 
ಕಲಾತಂತ್ರ ನೈಪುಣ್ಯ ಚಿಕಣಿ ಚಿತ್ರಕಲೆಯಲ್ಲೂ 
ಗಂಜೀಫಾ ಎಲೆಯಲ್ಲೂ ಬೆಸೆಯಿತು. ಭಾರತದ್ದೇ 
ಆದ ಈ ವಿಶಿಷ್ಟ ಕಲೆಯಲ್ಲಿ ದೇವ ದೇವತೆಗಳ 
ಚಿತ್ರಗಳಿದ್ದ ಕಡೆ ಈಗ ಸೈನ್ಯ ಆಯುಧ ವಾಹನ 
ಪಶುಪಕ್ಷಿಗಳೂ ಚಿತ್ರಿತವಾಗಿ ಆಟಿಕೆಗಳಾಗಿ ಬೆಳೆದವು. 


ಅರಸರ ಖುಷಿಯ ದ್ಯೋತಕವಾಗಿ ನಗ್ನ 
ಸುಂದರಿಯರ ಚಿತ್ರಗಳು ಸಹಾ ಈ ಎಲೆಗಳಲ್ಲಿ 
ಮೂಡಿಬಂದವು, ಅದುವರೆಗೆ ಕೇವಲ ದುಂಡು 


ಆಕಾರದಲ್ಲಿದ್ದ ಗಂಜೀಫಾ ಎಲೆಗಳು ಚೌಕ, ಆಯತ, 
ಮತ್ತಿತರ ಆಕಾರಗಳಲ್ಲಿ ಬಂದವು. ಎಲೆಗಳ ಕಟ್ಟನ್ನು 
ಜೋಪಾನವಾಗಿ. ರಕ್ಷಿಸುವದಕ್ಕಾಗಿ ಸುಂದರ, 
ಆಕರ್ಷಕ ಪೆಟ್ಟಗೆಗಳನ್ನು ತಯಾರಿಸಿ, ಆ ಪೆಟ್ಟಿಗೆಗಳ 
ಮೇಲೂ ಚಿತ್ರರಚನೆ ಮಾಡಿದರು. 


ಹಸ್ವಿದ೦ತ, ಎಲುಬು, ಮುತ್ತಿನಚಿಪ್ಪು, 
ಆಮೆಚಿಪ್ಪು, ಗಂಧಗಳಿಂದ ಗ೦ಜೀಫಾಗಳನ್ನು 


ತಯಾರಿಸುತ್ತಿದ್ದರು. ಅಲ್ಲಾವುದ್ದೀನ್‌ ಖಿಲ್ಪಿಯ ಆಸ್ಥಾನ 
ಕವಿ ಸಂಗೀತಗಾರ ಅಮೀರಖುಸ್ರು ಪರ್ಶಿಯಾದಿಂದ 
ಕೈಯಲ್ಲೇ ಮಾಡಿದ ಕಾಗದವನ್ನು ಆಮದು ಮಾಡಿಸಿ 
ಅದರ ಮೇಲೆ ಚಿಕಣಿ ಚಿತ್ರಕಲೆ ರಚಿಸುವುದಕ್ಕಾಗಿ 
ನಾಂದಿ ಹಾಡಿದನು ಇದರಿಂದ ಕಾಗದದ ಈ 
ಗ೦ಜೀಫಾಗಳು ಸಿಗುವಂತಾಯಿತು. ಹಸ್ಮಿದಂತ ಮತ್ತು 


ಶ್ರೀಗಂಧಗಳಿಂದ ಕಾಗದಕ್ಕೆ ಬಂದಾಗ ಅಲ್ಲಿ 
ಜನಸಾಮಾನ್ಯರ ಮೆಚ್ಚುಗೆಯ ವಿಷಯಗಳೂ 
ಕಾಣಿಸಿದವು. ಚಡಿಯ, ಪುಷ್ಟ ಎಲೆ, ಹಣ್ಣು 


ಇವೆಲ್ಲವೂ ಕಲಾವಿದರ ಕಾರ್ಯಕ್ಷೇತ್ರದ ಕೃತಿಯನ್ನು 
ವಿಸ್ತರಿಸಿದವು.* 

ಕನ್ನಡ ಭೋಜ ಎಂದೇ ಹೆಸರಾದ ಮೈಸೂರಿನ 
ಅರಸ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಕಾಲದಲ್ಲಿ 
ಸಾಹಿತ್ಯ, ಸಂಗೀತ, ಚಿತ್ರಕಲೆ, ನೃತ್ಯ, ಶಿಲ್ಪ. ಕ್ರೀಡೆ 
ಎಲ್ಲವೂ ವಿಶಿಷ್ಟವಾಗಿ ವಿಜೃಂಭಿಸಿದವು. ಕರ್ನಾಟಕದ 
ಕಲಾ ಕೇಂದ್ರಗಳಾಗಿದ್ದ ಮೈಸೂರು, ಶ್ರೀರಂಗಪಟ್ಟಣ, 


* ಮರಿ ಶ್ಯಾಮಾಚಾರ್‌. (2007). ಕಲಾ ಕೋಶ. ಪುಟ.83. 


ನಾಗಮಂಗಲ, ನಂಜನಗೂಡು, ಚನ್ನಪಟ್ಟಣ 
ಮೊದಲಾದ ಕಡೆಗಳಲ್ಲಿ ವಿವಿಧ ಕಲೆಗಳು ಬೆಳೆಯಲು 
ಅವಕಾಶವಾಯಿತು. ಮುಮ್ಮಡಿ ಕೃಷ್ಣರಾಜರು 
ಕಡಿಮೆಯೆಂದರೂ ಹತ್ತುಹನ್ನೆರಡು ಆಟಗಳನ್ನು 
ಹೊಸದಾಗಿ ರೂಪಿಸಿದರು. ಚಾಮಂಡೇಶ್ವರಿ, ಪಂಚ 
ಪಾಂಡವ, ಜಗನ್ಮೋಹನ, ನವಗ್ರಹ, ನವರತ್ನ, 
ನವೀನರಾಮ, ಸಾಮ್ರಾಜ್ಯ, ಸದ್ಯೋಜಾತ, 
ಅಷ್ಟದಿಕ್ಷಾಲ. ದೇವ ದೇವಿಯರ ಸರ್ವಮಂಗಳ, 
ಅಷ್ಟೇಶ್ವರ ಮನೋಹರ ಮೊದಲಾದ ಪೇಟಗಳನ್ನು 


ಟಿ 


ಸೃಷ್ಠಿಸಿ ಆಟವಾಡಿ ಆನಂದಪಟ್ಟರು. 


ಇದರ ಶೈಲಿಗಳು ಉತ್ತರ ಭಾರತದಲ್ಲಿ 
ಪ್ರಾಮುಖ್ಯತೆ ಪಡೆದಿದ್ದ ಈ ಕಲೆಯಲ್ಲಿ ಬಂಗಾಳ, 
ಒರಿಸ್ಸಾ, ಆಂಧ್ರಪ್ರದೇಶ, ಕಾಶ್ಮೀರ, ಮಹಾರಾಷ್ಟ 


ಮತ್ತಿತರ ಸ್ಥಳಗಳಲ್ಲಿ ಈಗಲೂ ಕೇವಲ ಆಟವಾಗಿ 
ತನ್ನ ಅಸ್ಥಿತ್ವ ಉಳಿಸಿಕೊಂಡಿದೆ.' 

ಭಾರತದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಬಗೆಯ 
ಶೈಲಿಗಳ ಗ೦ಂಜೀಫಾ ಕಲೆಯಿತ್ತು ಆದರೆ ಇಂದು 
ಮೈಸೂರು ಮತ್ತು ಮಹಾರಾಷ್ಟ್ರ ಗಂಜೀಫಾ ಕಲೆಗಳು 
ಮಾತ್ರ ಅಲ್ಪಸ್ವಲ್ಪ ಅಸ್ಥಿತ್ವ ಉಳಿಸಿಕೊಂಡಿವೆ. ಉಳಿದವು 
ಸ್ಥಾತಂತ್ರ್ಯನ೦ತರ ಕ್ರಮೇಣ ಮರೆಯಾಗಿದೆ. ಇಂದು 
ಹೆಚ್ಚು ಕಡಿಮೆ ಚಿತ್ರಕಲೆಯಾಗಿ, ಕೇವಲ 
ಪಳೆಯುಳಕೆಯಾಗಿ ಈ ಕಲೆ ಉಳಿದುಕೊಂಡಿದೆ. 
ಆದರೆ ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಕೆಲಸ 
ಮಾಡುವ ಚಿತ್ರಕಾರರು ಮಾತ್ರ ತೀರ 
ವಿರಳರಾಗಿದ್ದಾರೆ. ಅದರಲ್ಲೂ ಜಾಗತೀಕರಣದಿಂದ 
ನಲುಗುತ್ತಿರುವ ಕರ್ನಾಟಕದ ಈ ಗ೦ಜೀಫಾ ಚಿತ್ರಕಲೆ 
ತೀರ ಅಳವಿನಂಚಿಗೆ ಹೋಗಿದೆ. ಆದ್ದರಿಂದ ಅದರ 
ಪುನರುತ್ಕಾನಕಾರ್ಯ ನಡೆಯಬೇಕಾಗಿದೆ. ಅತ್ಯಂತ 
ಸೂಕ್ಷ್ಮವಾದ ಮತ್ತು ಸುಂದರವಾದ ಈ ಕಲೆಗೆ 


ಮಾರುಕಟ್ಟೆ, ಕಲಾವಿದರಿಗೆ ಅಗತ್ಯ ಪ್ರೋತ್ಸಾಹ 
ಪುರಸ್ಕಾರಗಳು  ಪೋಷಣೆಗಳು ದೊರಕಬೇಕು 
ಇಂತಹ ಕಲೆಯನ್ನು ಉಳಿಸುವ ಪ್ರಯತ್ನ 


5 ಶಿವಶಂಕರ, ಎಮ್‌.ಎಲ್‌. (1996). ಗ೦ಜೀಫಾ. ಪುಟ. 2 


VOLUME-3, ISSUE-2, MAY-JUNE 2024 ISSN: 2583-3510, Pp. 194-198 197 


This article available at: www.srujani.in 


SRUJANI: Indian Journal of Innovative Research and Development 


ಮಾಡಿದಾಗ ಮಾತ್ರ ಈ ಕಲೆ ಮರುಜನ್ಮ 
ಪಡೆಯುತ್ತದೆ. 

ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ 
ಜಾಗತೀಕರಣ, ಆಧುನೀಕರಣ ಮತ್ತು 
ತಂತ್ರಜ್ಞಾನದಿಂದ ಆದಂತಹ ವಿವಿಧ ರೀತಿಯ 


ಬದಲಾವಣೆಗಳು ಈ ಕಲೆಯ ಅಳಿವಿಗೆ 
ಕಾರಣವಾಗಿದೆ. ಮೈಸೂರು ಒಡೆಯರ ಕಾಲದಲ್ಲಿ 
ಅತ್ಯಂತ ಮನರಂಜನೆ ಕ್ರೀಡೆಯಾಗಿದ್ದ ಈ ಕಲೆಗೆ 
ಬೇಡಿಕೆ ಇಲ್ಲದಂತಾಗಿದೆ. ಅತ್ಯಂತ ಕಲಾತ್ಮಕ 


ಕಲೆಯಾದ ಗಂಜೀಫಾ ಕಲೆಯನ್ನು ಉಳಿಸುವ 
ಪ್ರಯತ್ನವನ್ನು ಸರ್ಕಾರ ಮತ್ತು ಕಲಾಕಾರರು 
ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ಗಂಜೀಘಾ 


ಕಲೆಯನ್ನು ತಮ್ಮ ವೃತ್ತಿಯನ್ನಾಗಿ ತಮ್ಮ ಹಿ೦ದಿನ 
ತಲೆಮಾರುಗಳಿಂದ ಕಲಿತು ಈಗಲೂ 
ಮುಂದುವರೆಸಿಕೊಂಡು ಹೋಗುತ್ತಿರುವವರಲ್ಲಿ 
ರಘುಪತಿ ಭಟ್‌, ಸುಧಾ ವೆಂಕಟೇಶ್‌, ಚಂದ್ರಿಕಾ 
ಪ್ರದ್ಮನಾಭ್‌, ವಿನುತ ಪ್ರಕಾಶ್‌, ಗಿರಿಜಾ ಕುಮಾರ್‌. 
ಆರ್‌.ಈ.ಸಿ೦ಗ್‌, ಜೇ.ಈ. ವಿಠ್ಠಲ್‌ ರಾವ್‌, ಮಮತ. 
ವಿ, ಎಸ್‌.ಪಿ.ವೀಣಾ, ಡಾ.ಪರಿಮಳ ಲೋಚನ್‌, ಡಾ. 
ಅರಿಣಿಮಾ ಪಾಟಿ, ಡಾ. ಎಮ್‌. ಮುಂದಗೊಳ್‌, 
ಬನಮಾರಿ ಮಹಾಪಾತ್ರ, ಸುಭಾಷ್‌. ಬಿ. ಚಿತಾರಿ, 
ಸಿತಾಲ್‌ ಫೌಜೀದಾರ್‌, ಪಾಪನ್‌ ಪಾಸ್‌ ದಾಸ್‌ 
ಪ್ರಮುಖರಾಗಿದ್ದಾರೆ". ಸರ್ಕಾರ ಮತ್ತು ಸರ್ಕಾರೇತರ 
ಸಂಸ್ಥೆಗಳು ಇವರಿಗೆ ಪ್ರೋತ್ಸಾಹ ನೀಡುವುದರ 
ಜೊತೆಗೆ ಇತರರು ಕೂಡ ಕಲಿಯುವಂತೆ 
ಪ್ರೇರೇಪಿಸಲು ಸಹಕಾರ ನೀಡಬೇಕಿದೆ. 
ಪರಾಮರ್ಶನ/ಆಕರ ಗಂಥಗಳು 

* ಗುಲ್ವಾಡಿ ಸಂತೋಷ್‌ ಕುಮಾರ್‌. (1994). 


ಗಂಜೀಫಾ ಕಲೆ. ಕರ್ನಾಟಕ ಲಲಿತ ಕಲಾ 
ಅಕಾಡೆಮಿ. 


* ಲಕ್ಷ್ಮಿನಾರಾಯಣ್‌ ಟಿ. (2021, ಸೆಪ್ಟೆಂಬರ್‌ 5). ಗಂಜೀಫಾ 


ಚಿತ್ರಕಲೆಯು ಸಂಪದಾಯಿಕ ಚಿತ್ರಕಲಾ ಪಪಂಚದ ಒಂದು 
ವಿಶಿಷ್ಟವಾದ ಕಲಾ ಕೊಡುಗೆ. ಪುಟ. ಆನ್‌ಲೈನ್‌ ಪತ್ರಿಕೆ 


* ಕರೀಗೌಡ ಬೀಚನಹಳ್ಳಿ. ಸಂ.) (2000). 
ಕರಕುಶಲ ಕಲೆಗಳು. ಕನ್ನಡ ವಿಶ್ವವಿದ್ಯಾಲಯ 
ವಿಶ್ವಕೋಶ-2. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ. 

* ಲಕ್ಷ್ಮಿನಾರಾಯಣ್‌, ಟಿ. (2021, ಸೆಪ್ಟೆಂಬರ್‌ 
5). ಗಂಜೀಫಾ ಚಿತ್ರಕಲೆಯು ಸಂಪ್ರದಾಯಿಕ 
ಚಿತ್ರಕಲಾ ಪ್ರಪಂಚದ ಒಂದು ವಿಶಿಷ್ಟವಾದ 
ಕಲಾ ಕೊಡುಗೆ. ಸಾಹಿತ್ಯ ಮೈತ್ರಿ. 
https://sahityamaithri.com/ 

* ಮರಿಶ್ಯಾಮಾಚಾರ್‌. (2000). 
ಕರ್ನಾಟಕ ಲಲಿತ ಕಲಾ ಅಕಾಡೆಮಿ. 


ಕಲಾಕೋಶ 


* ಶಿವಶಂಕರ, ಎಮ್‌.ಎಲ್‌. (1996). ಗ೦ಜೀಫಾ. 
ಮೈಸೂರು ಪ್ರಾಚ್ಯ ವಸ್ತು ಸಂಗ್ರಹಾಲಯ 
ನಿರ್ದೇಶನಾಲಯ. 


VOLUME-3, ISSUE-2, MAY-JUNE 2024 ISSN: 2583-3510, Pp. 194-198 198 


This article available at: www.srujani.in 


